ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹಮಾಲಿಕೆ 


ಎಸ್‌.ಆರ್‌. ಕಂಠಿ 


ಮನು ಬಳಿಗಾರ್‌ 


ಪ್ರಕಟಣೆ 
ಗ್ರಂಥಾಲಯ ಸಮಿತಿ 
ಕರ್ನಾಟಕ ವಿಧಾನ ಸಬೆ ಸಚಿವಾಲಯ 


ವಿಧಾನ ಸೌಧ, ಬೆಂಗಳೂರು-560001 


S.R. KANTHI 

Eminent Parlimentarian Series 

Written by 

Manu Baligar 

Published by 

Karnataka Legislative Assembly Secretariat, 
Vidhana Soudha, 

Bangalore-560001. 


Pages-291+8 Rupees -Rs.30/- 


First Impression : 2005. 


© Chairman, 

Karnataka Legislative Council & 
Speaker, 

Karnataka Legislative Assembly 
Number of Copies : 2000 
Printed and Designed by: 
Government Printing Press, 
Bangalore-560001. 


ಎಸ್‌. ಆರ್‌. ಕಂಠಿ 
ಪತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹ ಮಾಲಿಕೆ 


ರಚನೆ : 

ಮನು ಬಳಿಗಾರ್‌ 

ಪಕಟಣೆ: 

ಕರ್ನಾಟಕ ವಿಧಾನಮಂಡಲದ ಗ್ರಂಥಾಲಯ ಸಮಿತಿ, 
ವಿಧಾನಸೌಧ, ಬೆಂಗಳೂರು-560001 


ಪುಟ ಸಂಖ್ಯೆ: 29 +8 

ಬೆಲೆ ರೂ: 30 

© ಸಭಾಪತಿ, ಕರ್ನಾಟಕ ವಿಧಾನ ಪರಿಷತ್‌, 
ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ, 

ಮುಖಪುಟ ವಿನ್ಯಾಸ ಮತ್ತು ಮುದ್ರಣ: 

ಸರ್ಕಾರಿ ಮುದಣಾಲಯ, ಬೆಂಗಳೂರು-560001 


DD 0 A AN UN & Ww 


20 


ಸ್ವಕ್ಷೀತ್ರ ಕಾರ್ಯಗಳು 


ಪರಿವಿಡಿ 


ಮೊದಲ ಮಾತು 
ಪೀಠಿಕೆ 

ಭಾಗ -1 
ಜನನ ಬಾಲ್ಯ 
ವಕೀಲ ವೃತ್ತಿ ಹಾಗೂ ವಿವಾಹ 
ಸ್ವಾತಂತ್ರ , ಹೋರಾಟ, ಕಾಂಕ್ರೆಸ್‌ ಪ್ರವೇಶ 
ಸತ್ಯಾಗ್ರಹ ಹಾಗೂ ಕಾರಾಗೃಹ ವಾಸ 
ಸಮಾಜ ಸೇವೆ ಮತ್ತು ಸುಧಾರಣೆಗಳು 
ಸೋಲಿಲ್ಲದ ಸರದಾರ 
ಧಾರ್ಮಿಕ ಪ್ರಜ್ಞೆ 
ಕರ್ನಾಟಕ ಏಕೀಕರಣ ಕಂಠಿಯವರ ಮಹತ್ವದ ಪಾತ್ರ 

ಭಾಗ -1 

ನವಮೈೆಸೂರು ರಾಜ್ಯದ ವಿಧಾನಸಭಾಧ್ಯಕ್ಷರಾಗಿ 
ಮುಖ್ಯಮಂತ್ರಿಯಾಗಿ ಕಂಠಿಯವರು 
ಅಪ್ರತಿಯ ಶಿಕ್ಷಣ ಮಂತ್ರಿ 
ವಿದ್ಯಾರ್ಥಿ ಚಳುವಳಿ ಎದುರಿಸಿದ ಬಗ್ಗೆ 
ಕಾನೂನು ಮಂತ್ರಿಯಾಗಿ ಕಂಠಿಯವರು 


ಬಾಗ -11 

ಬಾಂಬೆ ಶಾಸನ ಸಭೆಯಲ್ಲಿ 
ಭಾಗ -IV 

ಮೈಸೂರು ಶಾಸನಸಭೆಯಲ್ಲಿ 

ಭಾಗ -೪V 


ಗಣ್ಯರ ದೃಷ್ಟಿಯಲ್ಲಿ ಕಂಠಿಯವರು 


55 


83 


280 


ವಿಧಾನ ಮಂಡಲ ಗ್ರಂಥಾಲಯ ಸಮಿತಿ 
2004-2005 


ಅಧ್ಯಕ್ಷರು 
ಎ.ಆರ್‌. ಸುದರ್ಶನ್‌ 
ಸಭಾಪತಿಗಳು, 
ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಥರು 
ಕೃಷ್ಣ 
ಸಭಾಧ್ಯಕ್ಷರು. 
ಕರ್ನಾಟಕ ವಿಧಾನ ಸಜೆ 


ವಿಶ್ವನಾಥ್‌ ಪಾಟೀಲ್‌ ಹೆಬ್ಬಾಳ್‌ 
ವಿಧಾನ ಸಭಾ ಸದಸ್ಕರು ಹಾಗೂ 
ಉಪ ಸಮಿತಿಯ ಅಧ್ಯಕ್ಷರು 
ಜಿ.ಎಸ್‌. ಗಡ್ಡದೇವರ ಮಠ 
ವಿಧಾನ ಸಭಾ ಸದಸ್ಯರು 
ಆರ್‌. ಧುವನಾರಾಯಣ್‌ 
ವಿಧಾನ ಸಭಾ ಸದಸ್ಯರು 
ಕಳಕಪ್ಪ ಜೆ. ಬಂಡಿ 
ವಿಧಾನ ಸಭಾ ಸದಸ್ಯರು 
ಡಾ॥ ವೀರಬಸವಂತರೆಡ್ಡಿ ಮುದ್ದಾಳ್‌ 
ವಿಧಾನ ಸಭಾ ಸದಸ್ಯರು 
ಡಾ॥ ವಿ.ಎಸ್‌. ಆಚಾರ್ಯ (ದಿನಾಂಕ 26.11.04ರವರೆಗೆ) 
ವಿಧಾನ ಪರಿಷತ್ತಿನ ಸದಸ್ಯರು 
ಡಾ॥ ಎಲ್‌. ಹನುಮಂತಯ್ಯ (ದಿನಾಂಕ 26.11.04ರವರೆಗೆ) 
ವಿಧಾನ ಪರಿಷತ್ತಿನ ಸದಸ್ಯರು 
ಡಾ॥ ಚಂದ್ರಶೇಖರ ಬಿ. ಕಂಬಾರ 
ವಿಧಾನ ಪರಿಷತ್ತಿನ ಸದಸ್ಕರು 
ವಿಠಲ ಹೆರೂರು (ಬನಾಂಕ 26.11.04 ರಂದ) 
ವಿಧಾನ ಪರಿಷತ್ತಿನ ಸದಸ್ಕರು 
ಖಾಜ್ವಿ ಅರಶದ ಅಲಿ (ದಿನಾಂಕ 26.11.04ರ೦ದ) 
ವಿಧಾನ ಪರಿಷತ್ತಿನ ಸದಸ್ಯರು 


ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹ ಮಾಲಿಕೆ 
ಸಂಪಾದಕ ವರ್ಗ 
ಕರ್ನಾಟಕ ವಿಧಾನಸಭೆ ಸಚೆವಾಲಯ 


ಅಧಿಕಾರಿ ವರ್ಗ 
ಟೆ. ರಾಜಣ್ಣ ಕಾರ್ಯದರ್ಶಿ 
ಎಸ್‌.ಬಿ. ಪಾಟೀಲ್‌ ಅಪರ ಕಾರ್ಯದರ್ಶಿ 


ಕೆ.ಎನ್‌. ಪಬಾಕರ್‌ರಾವ್‌ ಜಂಟಿ ಕಾರ್ಯದರ್ಶಿ 


ಪಿ. ಓಂಪ್ರಕಾಶ್‌ ಸಭಾಧ್ಯಕ್ಷರ ಕಾರ್ಯದರ್ಶಿ 
ಎಸ್‌. ಬಸವರಾಜ ಉಪ ಕಾರ್ಯದರ್ಶಿ (ಪ್ರ) 
ಮಿರ್ಜಾ ಮೆಹ್ಜಿ ಅಧೀವ ಕಾರ್ಯದರ್ಶಿ 


ಅನಸೂಯ ಎನ್‌. ದೇವಗಿರಿ ಸಹಾಯಕ ಗ್ರಂಥಪಾಲಕಿ 


ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯ 
ಕೆ. ಜಯಶಂಕರ ಮೂರ್ತಿ  ಕಾರ್ಯದರ್ಶಿ(ಪ್ರ) 


ವಿ. ಶ್ರೀಶ್‌ ಸಭಾಪತಿಯವರ ಕಾರ್ಯದರ್ಶಿ 


ಸಂಪಾದಕರು 
ಎಲ್‌.ಎನ್‌. ಮುಕುಂದರಾಜ್‌, ಕನ್ನಡ ಉಪನ್ಯಾಸಕರು 


(ಅನ್ಯಕರ್ತವ್ಯದ ಮೇರೆಗೆ) 


ಪೀಠಿಕೆ 


ದೇಶದ ಸ್ವಾತಂತ್ರ, ಸುವರ್ಣ ಮಹೋತ್ಸವದ ಆಚರಣೆಯ ಅಂಗವಾಗಿ ಈ 

ದೇಶಕ್ಕಾಗಿ ದುಡಿದ ಅಗ್ರಮಾನ್ಯ ಸಂಸದೀಯ ಪಟುಗಳಾಗಿ ಕೊಡುಗೆಯನ್ನು ನೀಡಿರುವ 
ಮಹನೀಯರನ್ನು ಸರಿಸುವುದು ನಮ್ಮಆದ್ಯ ಕರ್ತವ್ಯವಾಗಿದೆ. ಈಗಾಗಲೇ ಲೋಕಸಭಾ 
ಕಾರ್ಯಾಲಯದವರು ಇಂತಹ ಪ್ರತಿಭಾವಂತ ಸಂಸದೀಯ ಪಟುಗಳ ಬಗ್ಗೆ ಅನೇಕ 
ಕಿರುಹೊತ್ತಿಗೆಗಳನ್ನು ಹಿಂದಿ ಹಾಗೂ ಆಂಗ್ಲ ಭಾಷೆಯಲ್ಲಿ ಹೊರತಂದಿರುತ್ತಾರೆ. ಅವುಗಳಲ್ಲಿ 
ಡಾ! ರಾಮಮನೋಹರ ಲೋಹಿಯಾ, ಡಾ!। ಬಿ.ಆರ್‌. ಅಂಬೇಡ್ಕರ್‌, ಡಾ॥। 
ಶಾಂಪ್ರಸಾದ್‌ ಮುಖರ್ಜಿ, ಡಾ!। ರಾಜೇಂದ್ರ ಪ್ರಸಾದ್‌ ಮೊದಲಾದ ಗಣ್ಮರ ಪುಸ್ತಕಗಳನ್ನು 
ನಾವ ಕನ್ನಡದಲ್ಲಿ ಭಾಷಾಂತರಿಸಿ ಹೊರತಂದಿರುವ ಸಂತೋಷಕರ ವಿಷಯವನ್ನು ಉಲ್ಲೇಖಿಸ 
ಬಯಸುತ್ತೇವೆ. 


ಹಾಗೆಯೇ, ರಾಜ್ಯದ ಸಂಸದೀಯ ಪಟುಗಳಾದ ಅನೇಕ ಮಹನೀಯರನ್ನು ಕುರಿತು 
ಕಿರುಹೊತ್ತಿಗೆಗಳನ್ನು ಸಿದ್ಧಪಡಿಸಿ ಪ್ರಕಟಿಸುವ ಯೋಜನೆಯನ್ನು ಕರ್ನಾಟಕ ವಧಾನ ಮಂಡಲವು 
ಹಮಿಕ್ಷೊಂಡಿದ್ದು ವಿಧಾನ ಮಂಡಲದ ಗ್ರಂಥಾಲಯ ಸಮಿತಿಗೆ ವಹಿಸಲಾಗಿತ್ತು. ಈ ಉಪ 
ಸಮಿತಿಯು ಕಾರ್ಯಪ್ರವೃತ್ತವಾಗಿ ರಾಜ್ಯದ ವಿಶ್ವವಿದ್ಯಾಲಯಗಳ ವಿದ್ದಾಂಸರ ಸಹಕಾರದಿಂದ 
ಈ ಯೋಜನೆಯನ್ನು ಕಾರ್ಯಗತಗೊಳಿಸಲು ನಿರ್ಧರಿಸಿತು. 


ಈ ಪ್ರತಿಭಾವಂತ ಸಂಸದೀಯ ಪಟುಗಳ ಮಾಲಿಕೆಯಲ್ಲಿ ಈಗಾಗಲೇ 
ಶ್ರೀ ಕೆಂಗಲ್‌ ಹನುಮಂತಯ್ಯ, ಶ್ರೀ ಶಾಂತವೇರಿ ಗೋಪಾಲಗೌಡ, ಶ್ರೀ ಎಸ್‌. ನಿಜಲಿಂಗಪ್ಪ, 
ಶ್ರೀ ಕೆ.ಸಿ. ರೆಡ್ಡಿ, ಶ್ರೀ ದೇವರಾಜ ಅರಸು, ಶ್ರೀ ಜೆ.ಹೆಚ್‌. ಪಟೇಲ್‌, ಶ್ರೀ ಟಿ.ಆರ್‌. 
ಶಾಮಣ್ಣ ಶ್ರೀ ಎಸ್‌.ಡಿ, ಗಾಂವಕರ್‌, ಬಿ.ಎಲ್‌. ಸುಬ್ಬಮ್ಮ ಡಾ॥ ಲಂಕಾ ಸುಂದರಂ 


ಹಾಗೂ ಇನ್ನು ಹಲವು ಗ್ಯ್ಕಾರ ಬಗೆಗಿನ ಪುಸ್ತಕಗಳನ್ನು ಹೊರತರಲಾಗಿದೆ. 


ಈಗ ಶ್ರೀ ಮನು ಬಳಿಗಾರ, ಇವರು ರಚಿಸಿರುವ ರಾಜ್ಯದ ಹಿರಿಯ ಸಂಸದೀಯ 
ಪಟುವಾಗಿದ್ದ ಶ್ರೀ ಎಸ್‌.ಆರ್‌. ಕಂಠಿ ಬಗೆಗಿನ ಪುಸ್ತಕವನ್ನು ತಮ್ಮ ಮುಂದಿಡಲು 


ಹೆಮ್ಮೆಯೆನಿಸುತ್ತದೆ. ಈ ಪುಸ್ತಕವನ್ನು ರಚಿಸಿದ ಲೇಖಕರಿಗೆ ಹಾಗೂ ಪುಸಕವನ್ನು ಅಂದವಾಗಿ 
ಮುದ್ರಿಸಿಕೊಟ್ಟ ಸರ್ಕಾರಿ ಮುದ್ರಣಾಲಯದ ನಿರ್ದೇಶಕರಿಗೂ ಹಾಗೂ ಉಪ ಸಮಿತಿಯ 
ಅಧ್ಯಕ್ಷರಿಗೂ ಹಾಗು ಸದಸ್ಯರುಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. 


ರಾಜ್ಯದ ಪ್ರತಿಭಾವಂತ ಸಂಸದೀಯ ಪಟುಗಳ ಬಗೆಗಿನ ಈ ಪುಸ್ತಕವು ಮಾನ್ಯ 
ಸದಸ್ಯರುಗಳಿಗೆ, ಸಂಶೋಧಕರಿಗೆ ಹಾಗೂ ಸಾಮಾನ್ಯ ಓದುಗರಿಗೆ ಸಂಸದೀಯ ವಿಷಯಗಳಲ್ಲಿ 
ಹೆಚ್ಚಿನ ಅನುಭವ ನೀಡುತ್ತವೆ ಮತ್ತು ಉಪಯುಕ್ತವಾಗುತ್ತವೆಂದು ಭಾವಿಸುತ್ತೇವೆ. 


ಎ.ಆರ್‌. ಸುದರ್ಶನ್‌ ಕೃಷ್ಣ 
ಸಭಾಪತಿ ಸಭಾಧ್ಯಕ್ಷರು 
ಕರ್ನಾಟಕ ವಿಧಾನ ಪರಿಷತ್ತು ಕರ್ನಾಟಕ ವಿಧಾನ ಸಭೆ 
ಬೆಂಗಳೂರು, 


29ನೇ ಮಾರ್ಚ್‌ 2005 


ಮೊದಲ ಮಾತು 


ಇಪ್ಪತ್ತನೇ ಶತಮಾನದ ಕರ್ನಾಟಕದ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ 
ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಿದವರು ಅಂದಿನ ವಿದ್ಮಾಮಂತ್ರಿ ಶ್ರೀ ಎಸ್‌. 
ಆರ್‌. ಕಂಠಿಯವರು, ಅಪ್ಪಟ ಗಾಂಧೀವಾದಿಯಾಗಿದ್ದ ಶ್ರೀಯುತರು ನಡೆದ ಮಾರ್ಗ 
ಇಂದಿನ ಪೀಳಿಗೆಗೆ ವಿಶೇಷವಾಗಿ ರಾಜಕಾರಣಿಗಳಿಗೆ ಮಾದರಿಯಾಗಿ ನಿಲ್ಲುವಂತಹದು. 


ಕರ್ನಾಟಕ ಏಕೀಕರಣ ಹಾಗೂ ಭಾರತ ಸ್ಹಾತಂತ್ರಾ ಂದೋಲನ ಎರಡರಲ್ಲೂ 
ಮಹತ್ವದ ಪಾತ್ರ ವಹಿಸಿದವರು ಶ್ರೀ ಕಂಠಿ. ಕಾಂಗ್ರೆಸ್‌ ಸೇರುವ ಮೊದಲೇ ವೈಯಕ್ತಿಕ 
ಚಳುವಳಿ ಮಾಡಿ ಸೈಮನ್‌ ಆಯೋಗದ ನೇಮಕಾತಿ ಪ್ರತಿಭಟಿಸಿ, ಎರಡನೇ ಮಹಾಯುದ್ಧದಲ್ಲಿ 
ಭಾರತ ಭಾಗವಹಿಸುವುದನ್ನು ವಿರೋಧಿಸಿ ಸೆರೆಮನೆ ವಾಸ ಅನುಭವಿಸಿದವರು. ನಂತರ 
ಕಾಂಗ್ರೆಸ್‌ ಸೇರಿ ಸ್ತಾತಂತ್ರ ಸೇನಾನಿಯಾಗಿ ಪುನಃ ಜೈಲಿಗೆ ಹೋಗಿ ಬಂದರು. 
ಮಹಾತ್ಸಾಜಿಯವರ ಪ್ರಭಾವಕ್ಕೊಳಗಾಗಿ ಸತ್ಯ, ಅಹಿಂಸೆ, ಸರಳ ಜೀವನ ಶೈಲಿ, ಪರಿಪೂರ್ಣ 
ಪ್ರಾಮಾಣಿಕತೆಗಳನ್ನು ಪಾಲಿಸಿಕೊಂಡು ಬೆಳೆದು ಬಂದರು. ಇದರಿಂದಾಗಿಯೇ ರಾಜ್ಯದ 
ಮುಖ್ಯಮಂತ್ರಿ ಪದವಿ ಅವರನ್ನು ಅರಸಿಕೊಂಡು ಬರುವಂತಾಯ್ತು. ಸಂಸದೀಯ 
ಕಾರ್ಯದರ್ಶಿ, ಉಪಸಭಾಧ್ಯಕ್ಷ, ಸಭಾಧ್ಯಕ್ಷ, ಶಿಕ್ಷಣ ಮಂತ್ರಿ, ಅರ್ಥ ಮಂತ್ರಿ ಹಾಗೂ 
ಕಾನೂನು ಮಂತ್ರಿ, ಮೇಲಾಗಿ ಮುಖ್ಯಮಂತ್ರಿ ಹೀಗೆ ಹಲವಾರು ಅತ್ಕುನ್ನತ ಹುದ್ದೆಗಳಲ್ಲಿದ್ದರೂ 
"ಅಧಿಕಾರ ಭ್ರಷ್ಟತೆಯನ್ನು ಹುಟ್ಟುಹಾಕುತ್ತದೆ? ಎಂಬ ಮಾತನ್ನು ಹುಸಿಗೊಳಿಸಿ ಶುದ್ಧಹಸ್ಥರಾಗಿಯೇ 
ಉಳಿದವರು. ನಾಡಿಗೆ, ರಾಷ್ಟಕ್ಕೆ ಅವರು ಸಲ್ಲಿಸಿದ ಸೇವೆ ಚಿರಕಾಲ ಉಳಿಯುವಂತಹದು. 


ಇಂತಹ ಅತಿವಿರಳೆ ರಾಜಕಾರಣಿಯೊಬ್ಬರ ಜೀವನ ಚರಿತ್ರೆ, ಸಾಧನೆಗಳ ಬಗ್ಗೆ 
ದಾಖಲಿಸಲು ಸಿಕ್ಕ ಪ್ರಸ್ತುತ ಅವಕಾಶಕ್ಕಾಗಿ ನಾನು ಕರ್ನಾಟಕ ವಿದಾನಸಭಾ ಗ್ರಂಥಾಲಯ 
ಉಪಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರುಗಳಿಗೆ ನನ್ನ ಮೊದಲ ನಮನಗಳನ್ನು 
ಸಲ್ಲಿನಸಬಯಸುತ್ತೇನೆ. ಅಂತೆಯೇ ಈ ಕಾರ್ಯದ ರೂವಾರಿ ಎನಿಸುವ ಮಾನ್ಯ ವಿಧಾನ 
ಪರಿಷತ್ತಿನ ಸಭಾಪತಿಗಳು ಹಾಗೂ ಮಾನ್ಯ ವಿಧಾನ ಸಭಾಧ್ಯಕ್ಷರ ಮಾರ್ಗದರ್ಶನವನ್ನೂ 
ಕೃತಜ್ಞತೆಯಿಂದ ನೆನೆಯುತ್ತೇನೆ. ಇದಲ್ಲದೇ ಈ ಕೆಲಸದಲ್ಲಿ ಬೇಕಾದ ಸಹಾಯ ಸಹಕಾರ 
ನೀಡಿದ ಶಾಸಕಾಂಗ ಸಚಿವಾಲಯದ ಆಧಿಕಾರಿಗಳು ಹಾಗೂ ಸಿಬ್ಬಂದಿಯನ್ನೂ ಈ ಹೊತ್ತಿನಲ್ಲಿ 
ಸರಿಸಬಿಯಸುತ್ತೇನೆ. ಈ ಗ್ರಂಥ ಬರೆದು ಮುಗಿಸಿದ ಮೇಲೆ ಕರಡು ತಯಾರಿಸುವಲ್ಲಿ 
ಸಹಾಯ ಮಾಡಿದ ನನ್ನ ಆಪರಾದ ಶ್ರೀ ರಾಮದಾಸ್‌ ಹಾಗೂ ಶ್ರೀ ಜರಳಿ ಅವರನ್ನೂ 
ನೆನೆಯದಿರಲಾರೆ. 


ಸುದೀರ್ಪ್ವ ಸಮಯ ಈ ಕೃತಿ ಮುದ್ರಣದ ಹಾದಿಯಲ್ಲೇ ಓಡಾಡಿ ಈಗ 
ಹೊರಬರುತ್ತಿರುವುದಕ್ಕೆ ಮುಖ್ಯ ಕಾರಣ ಶ್ರೀ ವಿಶ್ವನಾಥ ಪಾಟೀಲ ಹೆಬ್ಬಾಳ, ಗ್ರಂಥಾಲಯ 
ಉಪಸಮಿತಿ ಅಧ್ಯಕ್ಷರು ಹಾಗೂ ಡಾ. ಚಂದ್ರಶೇಖರ ಕಂಬಾರ ಮತ್ತಿನ್ನತರ ಮಾನ್ಯ ಸದಸ್ಕರು 


ಮತ್ತು ವಿಶೇಷ ಆಸಕ್ತಿವಹಿಸಿದ ಕವಿ ಮಿತ್ರ ಶ್ರೀ ಎಲ್‌.ಎನ್‌. ಮುಕುಂದರಾಜ್‌ ಇವರನ್ನೆಲ್‌ಲ 
ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ನೆನೆಯಬಯಸುತ್ತೇನೆ. 

ಪ್ರತಿಭಾವಂತ ಸಂಸದೀಯ ಪಟುಗಳ ಜೀವನಮಾರ್ಗ, ಸೇವಾಕಾರ್ಯ 
ಇತ್ಕಾದಿಗಳನ್ನು ನಾಡಿಗೆ ಪರಿಚಯಿಸುವ ಈ ಗ್ರಂಥಮಾಲೆಯ ಸದುದ್ದೇಶವನ್ನು ಕೊಂಡಾಡುತ್ತ 
ಈ ಭಾಗ್ಯದಲ್ಲಿ ನಾನೂ ಪಾಳ್ಗೊಳ್ಳುವಂತೆ ಮಾಡಿದ ಸಂಬಂಧಿಸಿದ ಎಲ್ಲರಿಗೂ ಮತ್ತೊಮ್ಮೆ 
ಕೃತಜ್ಞತೆ ಸಲ್ಲಿಸುವುದು ನನ್ನ ಆದ್ಯ. ಕರ್ತವ್ಯವೆಂದು ಭಾವಿಸಿ ಈ ಎರಡು ಮಾತನ್ನು 
ಮುಗಿಸಲಿಚ್ಚಿಸುತ್ತೇನೆ. 


ಬೆಂಗಳೂರು ಮನು ಬಳಿಗಾರ್‌ 


ದಿನಾಂಕ: 29.3.2005 


ಭಾಗ -1 


ಜನನ-ಬಾಲ್ಮ 


ಜನನ-ಬಾಲ್ಕ 


ಶ್ರೀ ಎಸ್‌. ಆರ್‌. ಕಂಠಿ (ಪೂರ್ಣ ಹೆಸರು: ಶಿವಲಿಂಗಪ್ಪ ರುದ್ರಪ್ಪ ಕಂಠಿ)ಿಯವರು 
ಅಂದಿನ ಬಿಜಾಪುರ ಜಿಲ್ಲೆಯ ದಕ್ಷಿಣ ಭಾಗದ (ಇಂದಿನ ಬಾಗಲಕೋಟೆ ಜಿಲ್ಲೆಯ) ಹುನಗುಂದ 
ತಾಲ್ಲೂಕಿನ ಇಲಕಲ್ಲಿನವರು. ಹುಟ್ಟಿದ್ದು ಬಾದಾಮಿ ತಾಲ್ಲೂಕಿನ ಕೆರೂರು ಗ್ರಾಮದಲ್ಲಿ ಸನ್‌ 
1908ರ ಡಿಸೆಂಬರ್‌ 21ರಂದು. ತಂದೆ ರುದ್ರಪ್ಪ ತಾಯಿ ರುದ್ರಮ್ಮ ಸಜ್ಜನರು ಸರಳ 
ಜೀವಿಗಳು. ರುದ್ರಪ)ುನವರು ಅಷ್ಟೇನೂ ಶ್ರೀಮಂತರಲ್ಲದಿದ್ದರೂ ತಮ್ಮ ಹೃದಯ 
ಶ್ರೀಮಂತಿಕೆಯಿಂದ, ಪರೋಪಕಾರಿ ಗುಣದಿಂದ ಇಲಕಲ್ಲಿನಲ್ಲೆಲ್ಲ ಯಜಮಾನರೆಂದೆನಿಸಿ 
ಕೊಂಡವರು. ಆ ಭಾಗದ ಸುತ್ತಮುತ್ತಲಿನ ಗ್ರಾಮಗಳಲ್ಲೂ ಇವರ ವರ್ಚಸ್ಸು ಹಬ್ಬಿತ್ತು. 
ಅವರ ಫೂರ್ವಿಕರು ಆಗರ್ಭ ಶ್ರೀಮಂತರಾಗಿದ್ದರು. ಆದರೆ ರುದ್ರಪ್ಪನವರಿಗೆ ಆ ಭಾಗ್ಯವಿರಲಿಲ್ಲ. 
ಆದಾಗ್ಯೂ ಮನೆತನದ ಪಾರಂಪರಿಕ ಗೌರವ ಹಾಗೂ ತಮ್ಮಸನ್ನಡತೆ ಕಾಪಾಡಿಕೊಂಡು 
ಬಂದಿದ್ದರು. ಅಂತೆಯೇ ಅವರನ್ನು ಇಲಕಲ್ಲಿನ ಜನತೆ ತಮ್ಮನಗರ ಸಭೆಯ ಅಧ್ಯಕ್ಷರನ್ನಾಗಿ 
(1919 ರಿಂದ 1923 ರವರೆಗೆ) ಆರಿಸಿ ಗೌರವಿಸಿದ್ದರು. ತಂದೆ ತಾಯಿಗಳ ಸಭ್ಯ ಗುಣಗಳು 
ಶಿವಲಿಂಗಪ್ಪನಿಗೆ ಬಾಲ್ಕದಿಂದಲೇ ಮೈಗೂಡಿಸಿಕೊಂಡು ಬಂದಿದ್ದವು, ಹಾಗೂ ಅವು ಜೀವನ 
ಪರ್ಯಂತವೂ ಅವರ ಜೊತೆಗಿದ್ದವು. ಅಂತೆಯೇ ಅವರು ನಿಷ್ಕಳಂಕ ಜೀವನದ 
ಪ್ರಶೀಕವಾಗಿದ್ದರು. 


ತಾವ ಬದುಕಿದ್ದಷ್ಟು ಕಾಲವೂ ಕಂಠಿಯವರು ಜನೋಪಯೋಗಿ ಕೆಲಸದಲ್ಲಿ ತಮ್ಮನ್ನು 
ತೊಡಗಿಸಿಕೊಂಡು “ಪರೋಪಕಾರಾರ್ಥರಂ ವಿತ್ತಂ ಶರೀರಂ” ಎಂಬ ನುಡಿಯಂತೆ ಬಾಳಿದರು. 
ಎಲ್ಲರ ಹುಟ್ಟಿನಂತೆಯೇ ಇವರ ಹುಟ್ಟೂ ಆಕಸಿಕವಾಗಿಯೇ ಆದದ್ದು ಆದರೆ ಸಾಧಾರಣರಂತೆ 
ಜನ್ಮತಾಳಿ ಅಸಾಧಾರಣ ಬದುಕು ನಡೆಸಿದ ಹಿರಿಮೆ ಇವರದು. ದೇಶಕ್ಕಾಗಿ, ರಾಜ್ಯಕ್ಕಾಗಿ, 
ಸುತ್ತಲಿನ ಸಮಾಜಕ್ಕಾಗಿ ಸ್ವಹಿತವನ್ನು ಬದಿಗಿಟ್ಟು ಲೋಕಹಿತಕ್ಕಾಗಿ ದುಡಿದ ಮಹನೀಯರಿವರು. 


ತಂದೆ ರುದ್ರಫಪೃನವರ ಉದಾರ ನೀತಿಯ ಜೀವನ ಮಾರ್ಗ ಕಂಠಿ ಕುಟುಂಬವನ್ನು 
ಆರ್ಥಿಕವಾಗಿ ಅಶಕ್ತನನ್ನಾಗಿ ಮಾಡಿತ್ತು. ಮನೆಗೆಲಸಗಳಿಗಿಂತಲೂ ಸಮಾಜದ ಕೆಲಸಗಳೇ 
ಮುಖ್ಯವೆಂಬ ಅವರ ಈ ನಿಲುವು ಮಗ ಶಿವಲಿಂಗಪುನಿಗೂ ಹುಟ್ಟಿನಿಂದಲೇ ಬಂದುದಾಗಿತ್ತು. 
ಆದರೆ ಉಗುಳು ನುಂಗಿದರೆ ಹೊಟ್ಟೆ ತುಂಬುವುದೇ? ಒಟ್ಟು ಆರು ಮಕ್ಕಳ ಸಂಸಾರ 
ನಡೆಸುವದು ರುದ್ರಪ್ಪನವರಿಗೆ ಸುಲಭ ಸಾಧ್ಯವಾಗದಾಗ ಶಿವಲಿಂಗಪ್ಪ ಹಾಗೂ ಅವನ ಅಣ್ಣ 
ಸಿದ್ಧಲಿಂಗಪ್ಪ ಕೆಲಕಾಲ ಕೆರೂರಿನ ತಮ್ಮತಾಯಿಯ ತವರುಮನೆಯಲ್ಲಿ ಪ್ರಾಥಮಿಕ ಅಭ್ಯಾಸ 
ಮಾಡಬೇಕಾಗಿ ಬಂತು. ಶಿವಲಿಂಗಪ್ಪನಿಗೆ ಈ ಒಬ್ಬ ಅಣ್ಣ ಸಿದ್ದಲಿಂಗಪ್ಪನಲ್ಲದೆ ಶಿವಸಿದ್ದಪ್ಪ, 
ಮಹಾಂತಪ್ಪ, ಅಪ್ಪಯ್ಯ, ಹಾಗೂ ಪರಪ್ಪ ಎಂಬ ನಾಲ್ಕು ಜನ ತಮ್ರ್ರದಿರಿದ್ದರು. 
ಸಹೋದರಿಯರು ಇರಲಿಲ್ಲ. ತಂದೆ ರುದ್ರಪ್ಪನವರಷ್ಟೇ ತಾಯಿ ರುದ್ರಮನೂ ಕಂಠಿಯವರ 
ಜೀವನದ ಮೇಲೆ ಪ್ರಭಾವ ಬೀರಿದ ಪ್ರಬಲ ವ್ಯಕ್ತಿತ್ವ ಹೊಂದಿದ್ದರು. ಎಂತಹ ಕಠಿಣ 


4 ಎಸ್‌.ಆರ್‌. ಕಂಠಿ 


ಪರಿಸ್ಸಿಶಿ ಬಂದರೂ ಅವರು ಮಕ್ಕಳಿಗೆ ಶಿಕ್ಷಣ ನೀಡುವುದನ್ನು ನಿಲ್ಲಿಸಲಿಲ್ಲ. ಗ್ರಾಮೀಣ 
ಭಾಗದ ಇಂತಹ ಸಂಕಷ್ಟಗಳನ್ನು ಸ್ವತಃ ಅನುಭವಿಸಿದ ಎಸ್‌.ಆರ್‌. ಕಂಠಿಯವರು ನಂತರದ 
ದಿನಮಾನಗಳಲ್ಲಿ ಪ್ರಸಂಗ ಬಂದಾಗಲೆಲ್ಲ ಬಡವರ ಕಲ್ಮಾಣಕ್ಕಾಗಿ ವಿಶೇಷ ಶ್ರಮವಹಿಸಿದರು, 
ವಿಶಿಷ್ಟ ಯೋಜನೆ ರೂಪಿಸಿದರು, ಆಸ್ಥೆವಹಿಸಿ ಒತ್ತುಕೊಟ್ಟು ಅವುಗಳನ್ನು 
ಅನುಷ್ಠಾನಗೊಳಿಸಿದರು. 


ಶಿವಲಿಂಗಪ್ಪನ ಬಾಲ್ಕದ ಬಹುದೊಡ್ಡ ಒಡನಾಡಿ ಅವರ ಅಣ್ಣ ಸಿದ್ದಲಿಂಗಪ್ಪನೇ. 
ಈ ಸಿದ್ದಲಿಂಗಪ್ಪನೂ ಒಬ್ಬ ಮಹತ್ವದ ವ್ಯಕ್ತಿಯಾಗಿ ರೂಪಗೊಂಡಿದ್ದ. "ಅಣ್ಣನವರು' ಎಂಬ 
ಸಂಚೋಧನೆಗೂ ಪಾತ್ರನಾಗಿದ್ದ. ಸ್ವತಃ ಸಾಹಿತಿಯಾಗಿ, ನಾಟಕಕರಾನಾಗಿ ಹೆಸರು ಮಾಡಿದ್ದ, 
ಇವರ ಕೆಲ ಕೃತಿಗಳಲ್ಲಿ ಮುಖ್ಯವಾದದ್ದು ಮಹಾಕವಯಿತ್ತಿ ಅಕ್ಕಮಹಾದೇವಿಯ ಜೀವನ 
ಚರಿತ್ರೆಯನ್ನೊಳಗೊಂಡ "ವಿರಾಗೀಣಿ' ಎಂಬ ನಾಟಕ. ನಾಟಕ ಬರೆಯುವಂತೆಯೇ ನಾಟಕ 
ಆಡುವುದು ಸಿದ್ದಲಿಂಗಪ್ಪನ ಪ್ರೀತಿಯ ಹವ್ಮಾಸಗಳಲ್ಲೊಂದಾಗಿತ್ತು. ತನ್ನ ಗೆಳೆಯರೊಡನೆ 
ಕೂಡಿಕೊಂಡು “ಬಾಲ ನಟರಾಜ ನಾಟಕ ಮಂಡಳಿ' ಎಂಬ ಕಂಪೆನಿಯೊಂದನ್ನೂ 
ಕಟ್ಟಿಕೊಂಡಿದ್ದ . ಕೆಲಕಾಲ ನಡೆದ ಈ ಕಂಪನಿ ಆರ್ಥಿಕ ಸಂಕಷ್ಟದಿಂದಾಗಿ ಮುಂದೆ 
ಮುಚ್ಚಿಹೋಯಿತು. 


ಶಿವಲಿಂಗಪ್ಪನವರ ತಂದೆ ಆರ್ಥಿಕವಾಗಿ ಶ್ರೀಮಂತರಾಗಿರದಿದ್ದರೂ ಧಾರ್ಮಿಕ 

ನಿಷ್ಠೆ, ಪೂಜೆ ಪುನಸ್ಕಾರಗಳಲ್ಲಿ ತಮ್ಮಸಮಯ ಕಳೆಯುತ್ತಿದ್ದರು. ಇಲಕಲ್ಲಿನ ಶ್ರೀ ಮಹಾಂತ 

ಸ್ವಾಮಿಗಳವರ ಪರಮ ಭಕ್ತರೂ ಆಗಿದ್ದರು. ತಂದೆ ರುದ್ರಷ್ಪರೊಡನೆ ಶ್ರೀಮಠಕ್ಕೆ ಆಗಾಗ 

ಹೋಗುತ್ತಿದ್ದ ಬಾಲಕ ಶಿವಲಿಂಗಪ್ಪ ಸಹಜವಾಗಿಯೇ ನೈತಿಕ ಪ್ರಜ್ಞೆ ಬೆಳೆಸಿಕೊಂಡನು. 

ಮುಂದಿನ ತನ್ನ ಜೀವನದಲ್ಲೂ ಇಲಕಲ್ಲಿನ ಸ್ವಾಮಿಗಳು, ಹುಬ್ಬಳ್ಳಿಯ ಮೂರು ಸಾವಿರ 

ಮಠದ ಹಾಗೂ ಮೈಸೂರಿನ ಸುತ್ತೂರು ಮಠದ ಜಗದ್ಗುರುಗಳು, ಸಜ್ಜಲಗುಡ್ಡದ ಶರಣಮನವರೆ 

ಇತ್ಯಾದಿ ಧಾರ್ಮಿಕ ದೃಷ್ಟಾರರ ಸಂಪರ್ಕವನ್ನು ಸದಾ ಇಟ್ಟುಕೊಂಡಿದ್ದರು. ಅಂತೆಯೇ 

ನವಮೈೆಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿ ನೇಮಿಸಲ್ಪಟ್ಟಾಗ ಮೈಸೂರು ಅರಮನೆಯಲ್ಲಿ 
ಅಂದಿನ ರಾಜ್ಯಪಾಲರಾದ ಶ್ರೀ ಜಯಚಾಮರಾಜ ಒಡೆಯರ್‌ರವರ ಸಮ್ಮುಖದಲ್ಲಿ ಪ್ರಮಾಣ 

ವಚನ ತೆಗೆದುಕೊಳ್ಳುವ ಪೂರ್ವದಲ್ಲಿ ಸುತ್ತೂರು ಮಠದ ಜಗದ್ಗುರುಗಳಾಗಿದ್ದ ಶ್ರೀ ರಾಜೇಂದ್ರ 

ಮಹಾಸ್ಸಾಮಿಗಳ ಆಶೀರ್ವಾದ ಪಡೆದು, ಶ್ರೀ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ 

ಶ್ರೀ ದೇವಿಯ ದರ್ಶನ ಮಾಡಿಕೊಂಡು ನಂತರವೇ ಅರಮನೆಯೆಡೆಗೆ ಪ್ರಯಾಣ ಮಾಡಿದ್ದರು. 

ಬಾಲ್ಕದ ಧಾರ್ಮಿಕ ಹಾಗೂ ನೈತಿಕ ನೆಲೆಗಟ್ಟು ಎಷ್ಟೊಂದು ಭದ್ರವಾಗಿತ್ತೆಂದರೆ ಜೀವನ 

ಪರ್ಯಂತವೂ ಶ್ರೀ ಕಂಠಿಯವರು ಪ್ರಾಮಾಣಿಕತೆ ಹಾಗೂ ಸಚ್ಚಾರಿತ್ರ್ಯವನ್ನು ತಮ್ಮ 
ಪ್ರಾಣಕ್ಕಿಂತಲೂ ಹೆಚ್ಚು ಕಾಪಾಡಿಕೊಂಡು ಬಂದಿದ್ದರು. 


ಶ್ರೀ ಎಸ್‌.ಆರ್‌. ಕಂಠಿ ಹಾಗೂ ಅವರ ಅಣ್ಣ ಸಿದ್ದಲಿಂಗಪ್ಪನವರ ವಿದ್ಯಾಭ್ಯಾಸದ 
ಹೊಣೆಯನ್ನು ಅವರ ತಂದೆಗಿಂತಛೂ ತಾಯಿ ರುದ್ರಮನೇ ಹೊತ್ತಿದ್ದರೆಂದರೂ ಪರವಾಗಿಲ್ಲ. 


ಪ್ರತಿಭಾವಂತ ಸಂಸದೀಯ ಪಟು 5 


ಆರ್ಥಿಕ ದು್ಲಿಶಿಯಿಂದಾಗಿ ತಂದೆ ರುದ್ರಪ್ಪನವರಿಗೆ ಮಕ್ಕಳಿಗೆ ತಕ್ಕ ಶಿಕ್ಷಣ ಕೊಡಲಾಗದಿದ್ದಾಗ 
ಆ ಜವಾಬ್ದಾರಿಯನ್ನು ಸಹಜವಾಗಿಯೇ ತಾಯಿ ಸಮರ್ಥವಾಗಿ ನಿರ್ವಹಿಸಿದ್ದರು. ಆದ್ದರಿಂದ 
ಕಂಠಶಿಯವರ ವಿದ್ಯಾಭ್ಯಾಸದ ಶ್ರೇಯಸ್ಸು ಅವರ ತಂದೆಯವರಿಗಿಂತಲೂ ತಾಯಿಯವರಿಗೆ 
ಸಲ್ಲತಕ್ಕದ್ದೆಂಬುದೇ ಯೋಗ್ಯವಾದದ್ದು. ಕೆರೂರಿನ ನಂತರದ ಪ್ರಾಥಮಿಕ ಶಿಕ್ಷಣವನ್ನು 
ಕಂಠಿಯವರು ತಮ್ಲೂpು ಇಲಕಲ್ಲಿನಲ್ಲಿಯೇ ಪಡೆದರು. 


' ಆಗಿನ ಕಾಲದಲ್ಲಿ ಇಲಕಲ್ಲಿನಲ್ಲಿಯೂ ಕೂಡ ಈಗಿರುವಂತೆ ಸರಿಯಾದ ಶಿಕ್ಷಣದ 
ವ್ಯವಸ್ಥೆ, ಶಾಲೆ ಕಾಲೇಜುಗಳು ಇರಲಿಲ್ಲ. ಆದ್ದರಿಂದ ಹೆಚ್ಚಿನ ಶಿಕ್ಷಣಕ್ಕಾಗಿ ಅವರು ಹಲವಾರು 
ಊರುಗಳಿಗೆ ಅಲೆಯಬೇಕಾಯಿತು. ಮಾಧ್ಯಮಿಕ ಹಾಗೂ ಉಚ್ಛ ಶಿಕ್ಷಣಕ್ಕಾಗಿ ತಗಲುವ 
ವೆಚ್ಚ ವಸತಿ ನಿಲಯ ಮತ್ತು ಊಟದ ಖರ್ಚಿಗಾಗಿ ಬೇಕಾಗುವ ಹಣಕಾಸಿನ ವ್ಯವಸ್ಥೆಯನ್ನು 
ಮಾಡಿಕೊಳ್ಳುವುದಕ್ಕಾಗಿ ಅವರು ಏನೆಲ್ಲ ಕಷ್ಟಪಡಬೇಕಾಯಿತು, ಇದ್ದೂರು ಇಲಕಲ್ಲನ್ನು 
ಬಿಡುವುದು ಅನಿವಾರ್ಯವಾದಾಗ ಅವರಿಗೆ ಈ ಧನಲಕ್ಷ್ಮಿಕೊರತೆಯ ಕೊರೆತದ ನೋವು 
ತೀವ್ರವಾಗಿತ್ತು. ಆಗ ಕೇವಲ 10 ಸಾವಿರ ಜನಸಂಖ್ಯೆಯುಳ್ಳ ಇಲಕಲ್ಲು ಒಂದು ಹಿಂದುಳಿದ 
ಪ್ರದೇಶವೇ ಆಗಿದ್ದಿತು. ಸರಿಯಾದ ಶೆಕ್ಷಣಿಕ ಸೌಲಭ್ಯಗಳಿಲ್ಲದಿರುವುದು, ಯಾವ ಕಡೆಯಿಂದಲೂ 
ಧೈಲ್ವೆನಿಲ್ದಾಣಗಳಿಗೆ ಸಾಮಿಷ್ಯವಿಲ್ಲದಿರುವುದು, ಕೇವಲ ಹೈಸ್ಕೂಲ್‌ ಶಿಕ್ಷಣಕ್ಕಾಗಿಯೇ ಈ 
ಊರಿನ ಜನ ಬಲುದೂರ ಹೋಗಬೇಕಾಗಿದ್ದುದು, ಇತ್ಕಾದಿಗಳಿಂದಾಗಿ ಇಲಕಲ್ಲು ಹಿಂದುಳಿದ 
ಪ್ರದೇಶವೆಂದು ಯಾರಾದರೂ ಹೇಳಬಹುದಾಗಿತ್ತು. ದೇಶದ ಇನ್ನಿತರ ಕಡೆಗಳಂತೆಯೇ 
ಆಗ ಇಲ್ಲಿಯೂ ಕೇವಲ 3,4 ಈಯತ್ತೆವರೆಗೆ ಮಕ್ಕಳಿಗೆ ಶಾಲೆ ಕಲಿಸಿ ನಂತರ ತಮ್ಮೊಡನೆ 
ಕೆಲಸಕ್ಕೆ ಇಟ್ಟುಕೊಂಡುಬಿಡುತ್ತಿದ್ದರು. ಇಂತಹ ವಿಷಮ ಪರಿಸ್ಥಿತಿಯನ್ನು ಗಮನಿಸಿ" 
ಶ್ರೀ ಕಂಠಿಯವರ ತಂದೆ ಯಜಮಾನ್‌ ರುದ್ರಪ್ಪನವರು ಶ್ರೀ ಶಂಕರಪ್ಪ ಸಕ್ರಿಯವರ ಜೊತೆಗೂಡಿ 
1920ರಲ್ಲಿ ಇಲಕಲ್ಲಿನಲ್ಲಿ ಶ್ರೀ ಮಹಾಂತೇಶ ವಿದ್ಯಾವರ್ಧಕ ಸಂಘ ಎಂಬ ವಿದ್ಯಾ 
ಸಂಸ್ಥೆಯೊಂದನ್ನು ಹುಟ್ಟುಹಾಕಿದರು. ಮುಂದೆ 1923ರಲ್ಲಿ ಈ ಸಂಘದ ವತಿಯಿಂದ 
“ಅಂಗ್ಲೋವರ್ನಾಕ್ಕುಲರ್‌' ಶಾಲೆಯೊಂದನ್ನೂ ಪ್ರಾರಂಭಿಸಲಾಯಿತು. ಕೇವಲ 10-12 
ವಿದ್ಯಾರ್ಥಿಗಳು ಮಾತ್ರ ಶಾಲೆಗೆ ಸೇರಿಸಲ್ಲಟ್ಟಿದ್ದರಿಂದ ಇದಕ್ಕೆ ಸರಕಾರದ ಮಾನ್ಯತೆ ದೊರಕದೇ 
ಬಹುಕಾಲ ಇದು ಗಾಂವಟಿ (ಖಾಸಗಿ) ಶಾಲೆಯಾಗಿಯೇ ಉಳಿಯಬೇಕಾಯಿತು. 
ಶ್ರೀ ಎಸ್‌.ಆರ್‌. ಕಂಠಿಯವರೂ ಕೂಡ ತಮ್ಮಮೊದಲ ಹಂತದ ಪ್ರಾಥಮಿಕ ಶಿಕ್ಷಣವನ್ನು 
ಇಲ್ಲಿಯೇ ಪಡೆಯಬೇಕಾಯಿತು. 


ಪರಿಸರ ಹಾಗೂ ಮನೆತನದ ಆರ್ಥಿಕ ದುಚ್ಚಿತಿ ಎರಡೂ ಕಂಠಿಯವರ ವಿದ್ಯಾರ್ಥಿ 
ಜೀವನದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದ್ದವೊ ಏನೋ, ಅವರೊಬ್ಬ ಸಾಧಾರಣ 
ಮಟ್ಟದ ವಿದ್ಯಾರ್ಥಿಯಾಗಿಯೇ ಕೊನೆಯವರೆಗೂ ಉಳಿಯಬೇಕಾಯಿತು. ಆದರೆ ಒಮ್ಮೆ 
ಸಾರ್ವಜನಿಕ ಜೀವನಕ್ಕಾಗಿ ತಮ್ಮನ್ನು ತಾವೇ ಅರ್ಪಿಸಿಕೊಂಡು, ಕ್ರಮೇಣ ಮೇಲೇರುತ್ತ 


6 ಎಸ್‌.ಆರ್‌. ಕಂಠಿ 


ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋದಂತೆಲ್ಲ ಕುಠಶಿಯವರಲ್ಲಿಯ ದಕ್ಷತೆ ತಂತಾನೆ ಹೊರಹೊಮ್ಮ 
ತೊಡಗಿತು. ಅವರಲ್ಲಿದ್ದ ಪ್ರತಿಭೆ, ಅವಕಾಶ ಸಿಕ್ಕಾಗಲೆಲ್ಲ ಪಟಿದೇಳತೊಡಗಿತು. ಇದರಿಂದಾಗಿ 
ಅವರು ವಹಿಸಿಕೊಂಡ ಎಲ್ಲ ಹುದ್ದೆಗಳಲ್ಲಿ ಅದು ಚಿಕ್ಕದೇ ಇರಲಿ, ಮಹತ್ತಾದುದೇ ಆಗಿರಲಿ, 
ಅವರ ಜಾಣ್ಮೆಹಾಗೂ ಕಾರ್ಯತತ್ವರತೆಗಳಿಂದಾಗಿ ಸಂಪೂರ್ಣ ಯಶಸ್ಸು ಕಾಣುವಂತಾಯಿತು. 


ಬಾಲಕ ಶಿವಲಿಂಗಪ್ಪ ತನ್ನ ಪ್ರಾಥಮಿಕ ಶಿಕ್ಷಣಕ್ಕಾಗಿಯೇ ಇಲಕಲ್ಲಿನಿಂದ ಹುನಗುಂದ, 
ಬಾಗಲಕೋಟೆ, ಗದಗ ಹಾಗೂ ಧಾರವಾಡಗಳಿಗೆ ಹೋಗಬೇಕಾಗಿ ಬಂತು. ಧಾರವಾಡದಲ್ಲಿ 
ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆ (ಕೆ.ಎಲ್‌.ಇ. ಸಂಸ್ಥೆಯ ರಾಜಾ ಲಖಮನಗೌಡ 
ಸ್ಮಾರಕ ಹೈಸ್ಕೂಲ್‌ನಲ್ಲಿ ಆರನೇ ವರ್ಗ ಮುಗಿಸಿದ. ಧಾರವಾಡದ ಈ ಒಂದು ವರ್ಷದ 
ಅವಧಿಯಲ್ಲಿ ಶ್ರೀಯುತರಾದ ಎಸ್‌.ಎಸ್‌. ಬಸವನಾಳ, ಹೆಚ್‌.ಎಫ್‌. ಕಟ್ಟಿಮನಿ, ಮುಂತಾದ 
ಮಹಾನುಭಾವ ಶಿಕ್ಷಕರ ಶಿಷ್ಯನಾಗುವ ಭಾಗ್ಯ ಆತನಿಗೆ ದೊರಕಿತ್ತು. ಮತ್ತೆ ಮುಲ್ಕಿ ಪರೀಕ್ಷೆ 
(7ನೇ ಈಯತೆ)ಗಾಗಿ ಬಾಗಲಕೋಟೆಗೆ ಬರಬೇಕಾದ ಪ್ರಸಂಗ ಒದಗಿಬಂತು. ಹಾಗೆ 
ದೈವದ ಕೈಗೊಂಬೆಯಾಗಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಲೆಯುವುದೇ ಆತನ ಪಾಲಿಗೆ 
ಬಂದಿತ್ತು. ಆದರೆ ಅದೆಲ್ಲವು ವಿದ್ಯಾರ್ಥಿ ಶಿವಲಿಂಗಪುನಿಗೆ ಗೌಣವಾಗಿತ್ತು. ಕೇವಲ 
ವಿದ್ಯಾರ್ಜನೆಯ ಹಂಬಲ ಹಾಗೂ ಛಲ ಮಾತ್ರ ಆತನ ಎದುರಿಗಿತ್ತು. ಬಾಗಲಕೋಟೆಯಲ್ಲಿ 
1927ರಲ್ಲಿ ಮೆಟ್ರಿಕ್ಕುಲೇಶನ್‌ ಮುಗಿಸಿ ಅಲ್ಲಿಯೇ ಬಸವೇಶ್ವರ ಕಾಲೇಜಿನಲ್ಲಿ ಬಿ.ಎ. ಮೊದಲ 
ವರ್ಷವನ್ನೂ ಮುಗಿಸಿದರು. ಆಗ ಮತ್ತೆ ಅವರ ತಂದೆಗೆ ಹಣಕಾಸಿನ ತೊಂದರೆ 
ಎದುರಾಯಿತು. ಆದರೂ ಅವರಿವರ ಸಹಾಯದಿಂದ ಮಗನನ್ನು ರುದ್ರಪ್ಪನವರು ಕೊಲ್ಲಾಪರದ 
ರಾಜಾರಾಮ ಕಾಲೇಜಿಗೆ ಸೇರಿಸಿದರು. ಈ ಹೊತ್ತಿಗೆ ಕೊಲ್ಲಾಪುರ ದಕ್ಷಿಣ ಮಹಾರಾಷ್ಟದಲ್ಲೇ 
ಒಂದು ಉತ್ತಮ ಶೆಕ್ಷಣಿಕ ಕೇಂದ್ರವೆಂದು ಹೆಸರಾಗಿತ್ತು. ದಕ್ಷ, ಸಮಾಜ ಸುಧಾರಕ ಛತ್ರಪತಿ 
ಶಾಹು ಿವಾಜಿ ವಂಶಸ್ತು ಮಹಾರಾಜರು ಈ ದಿಶೆಯಲ್ಲಿ ತಮ್ಮತೀವ್ರ ಗಮನ ಹರಿಸಿದ್ದುದೇ 
ಇದಕ್ಕೆ ಕಾರಣವಾಗಿತ್ತು. ಆಲ್ಲಿ ಇಂಟರ್‌ ಮೀಡಿಯೇಟ್‌ ಮುಗಿಸುವಷ್ಟರಲ್ಲಿ ಆರೋಗ್ಯ 
ಹದಗೆಟ್ಟು ಮುಂದಿನ ಶಿಕ್ಷಣಕ್ಕಾಗಿ ಮತ್ತೊಮ್ಮೆ ಧಾರವಾಡಕ್ಕೆ ಮರಳಿ ಬಂದರು. ಅಲ್ಲಿನ 
ಕರ್ನಾಟಕ ಕಾಲೇಜಿನಲ್ಲಿ 1933ರಲ್ಲಿ ಪದವೀಧರರಾದರು. 


ಹೈಸ್ಕೂಲ್‌ ದಿನಗಳಿಗಿಂತಲೂ ಕಾಲೇಜು ದಿನಗಳಲ್ಲಿ ಶಿವಲಿಂಗಪು ಉತ್ತಮ ಪ್ರಗತಿ 
ತೋರಿಸಿದ. ಏನೇ ಆದರೂ ನೆನಪಿನ ಶಕ್ತಿಯಲ್ಲಿ ಆತನನ್ನು ಸರಿಗಟ್ಟುವವರು ಬಹಳ ಜನ 
ಇರಲಿಲ್ಲ, ಈ ನೆನಪಿನ ಶಕ್ತಿ ಮುಂದೆ ಎಷ್ಟೊಂದು ಉಪಯುಕ್ತ ಹಾಗೂ ಪ್ರಸಿದ್ಧಿಗೆ ಬಂದಿತೆಂದರೆ 
ಇವರ ಸಹೋದ್ಯೋಗಿಗಳು ಏನನ್ನಾದರೂ ಜ್ಞಾಫಿಸಿಕೊಳ್ಳಬೇಕೆಂದರೆ ಶ್ರೀ ಎಸ್‌.ಆರ್‌. 
ಕಂಠಿಯವರ ಸಹಾಯ ಕೋರುತ್ತಿದ್ದರು. 


ಪ್ರತಿಭಾವಂತ ಸಂಸದೀಯ ಪಟು . 7 


ವಕೀಲಿವೃತ್ತಿ ಹಾಗೂ ವಿವಾಹ 


ಧಾರವಾಡದಲ್ಲಿ ಪದವಿ ಪಡೆದ ನಂತರ ಶಿವಲಿಂಗಪ್ಪ ಕಾನೂನು ಪದವಿಯ 
ಅಭ್ಯಾಸಕ್ಕಾಗಿ ಮತ್ತೆ ಕೊಲ್ಲಾಪುರದ ಸಾಯಿಕ್ಸ್‌ ಕಾನೂನು ಕಾಲೇಜು ಸೇರಿಕೊಂಡರು. 
ಕೊಲ್ಲಾಪುರದ ಈ ಕಾಯ್ದೆ ಕಾಲೇಜಿನಲ್ಲಿ ಶ್ರೀ ಕಂಠಿಯವರಿಗೆ ಸಹಪಾಠಿಗಳಾಗಿ ಹಾಗೂ 
ಗೆಳೆಯರಾಗಿ ಶ್ರೀ ಬಿ.ಡಿ. ಜತ್ತಿ (ನಂತರ ಭಾರತದ ಉಪರಾಷ್ಟಪತಿ ಹಾಗೂ ಹಂಗಾಮಿ 
ರಾಷ್ಟ್ರಪತಿ) ಶ್ರೀ ವೈ.ಬಿ. ಚವ್ಸಾಣ್‌ (ನಂತರ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಹಾಗೂ ದೇಶದ 
ಉಪಪ್ರಧಾನಿ) ರಂತಹವರಿದ್ದರು. 1935ರಲ್ಲಿ ಕಾನೂನು ಪದವಿಯನ್ನು ಪಡೆದುಕೊಂಡ 
ಶಿವಲಿಂಗಪ್ಪ ವಕೀಲರಾಗಿ ಬಾಗಲಕೋಟಿಗೆ ಮರಳಿ ಬಂದರು. ಒಂದು ವರ್ಷ ವಕೀಲ 
ವೃತ್ತಿ ಮಾಡುತ್ತಿದ್ದಂತೆಯೇ 1936 ರಲ್ಲಿ ಬಳ್ಳಾರಿ ಜಿಲ್ಲೆಯ ಕಣವಿನಹಳ್ಳಿಯ ಸುಸಂಸ್ಕೃತ 
ಮನೆತನದ ಮರಿಬಸಮರೊಡನೆ ಮದುವೆಯಾಯಿತು. ಮರಿಬಸಮ್ಮನವರದು 
ವೈಶಿಷ್ಟ್ಯಪೂರ್ಣವಾದ ವ್ಯಕ್ತಿತ್ವ. ಯಶಸ್ವಿ ಪುರುಷನ ಹಿಂದೊಬ್ಬ ಕಾರಣಕರ್ತೆ 
ಸ್ತೀಯೋರ್ವಳಿರುತ್ತಾಳೆ ಎಂಬ ಸೂಕ್ತಿಯಂತೆ ಅಕ್ಷರಶಃ ಮರಿಬಸಮನ್ನವರು ಶ್ರೀ ಕಂಠಿಯವರ 
ಜೀವನದ ಯಶಸ್ಸಿನ ಬೆನ್ನೆಲುಬಾಗಿ ನಿಂತರು. ಸ್ವತಃ ಕೆಲವೊಂದು ವಚನ ರೀತಿಯ ಪದ್ಯಗಳನ್ನು 
ರಚಿಸಿ ಪುಸ್ತಕವೊಂದನ್ನು ಪ್ರಕಟಿಸಿದ್ದಾರೆ ಈ ಮರಿಬಸಮನೆಂಬ ಹಿರಿಯಮ್ಮ ಹಿಂದಿನ 
ಕಾಲದ ವೈಭವ, ರಾಜಕೀಯ ವಏಿರುಪೇರುಗಳು ಹಾಗೂ ಸಾಮಾಜಿಕ ಜೀವನಗಳ ಬಗ್ಗೆ 
ಅಧಿಕಾರಯುತವಾಗಿ ಮಾತನಾಡುತ್ತಾರೆ. ಇಪ್ಪತ್ತನೆ ಶತಮಾನದ ಆದಿ ಹಾಗೂ ಅಂತ್ಯ 
ಎರಡನ್ನೂ ಕಣ್ಣಾರೆ ಕಂಡು ಜೀವಿಸಿರುವ ಈ ಹಿರಿಯ ಚೇತನ ಪ್ರಸ್ತುತ ಬೆಂಗಳೂರು 
ವಿಜಯನಗರದಲ್ಲಿನ ತಮ್ಮ ಮನೆಯಲ್ಲಿದ್ದಾರೆ. ಮರಿಬಸಮ್ಮ ಹಾಗೂ ಶಿವಲಿಂಗಪ್ಪ 
ಕಂಠಿಯವರಿಗೆ ಇಬ್ಬರು ಗಂಡು ಮಕ್ಕಳು. ಹಿರಿಯನಾದ ಡಾ: ಚಂದ್ರಶೇಖರ ಈಗಿಲ್ಲ. 
ಕಿರಿಯರಾದ ಪ್ರೊ. ಮಹೇಂದ್ರ ಅಮೇರಿಕಾದ ಮಿಚಿಗನ್‌ನ ಸಗಿನಾವ್‌ ವ್ಮಾಲಿ ರಾಜ್ಯ 
ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್‌ ಮಾಡಿಕೊಂಡು, ಪ್ರಾಧ್ಯಾಪಕರಾಗಿದ್ದಾರೆ, 
ವಿಶ್ವದ ಹಲವಾರು ವಿಶ್ವವಿದ್ಯಾಲಯಗಳಿಗೆ ಬೆಟ್ಟಿ ನೀಡಿ ಉಪನ್ಯಾನಗಳನ್ನು ನೀಡಿರುತ್ತಾರೆ. 
ಅರ್ಥಶಾಸ್ತ್ರ ಹಾಗೂ ಗಾಂಧೀಜಿಯವರ ಆರ್ಥಿಕ ನೀತಿಯ ಮೇಲೆ ಕೆಲ ಉಪಯುಕ್ತ 
ಗ್ರಂಥಗಳನ್ನೂ ರಚಿಸಿದ್ದಾರೆ. 


ವಕೀಲಿ ವೃತ್ತಿಯ ಪ್ರಾರಂಭಿಕ ಹಂತದಲ್ಲಿಯೇ ಶ್ರೀ ಎಸ್‌.ಆರ್‌. ಕಂಠಿಯವರು 
ಮಹಾತಾಗಾಂಧೀಜಿಯವರ ಪ್ರಭಾವಕ್ಕೊಳಗಾದರು. ಸುಪ್ತವಾಗಿದ್ದ ಸ್ತಾಭಿಮಾನ ಹಾಗೂ 
ದೇಶಭಕ್ಷಿಗಳು ಅವರಲ್ಲಿ ಪುಟಿದೆದ್ದವು. ವಕೀಲಿ ವೃತ್ತಿಯ ಬರೀ ಉದರೋಪಾಯದ ಮಾರ್ಗ 
ಹಿಡಿಸದಾಯಿತು. ರಾಜಕೀಯ ಕ್ಷೇತ್ರ ಕೈ ಮಾಡಿ ಕರೆಯಿತು. ವೃತ್ತಿಗೆ ಶರಣು ಹೊಡೆದು 


ಪ್ರವೃತಿಗೆ ಮಾರು ಹೋದರು. ಅಲ್ಲಿಗೇ ನಿಂತಿತು ವೃತ್ತಿ ಜೀವನ. ಹಾಗೆಯೇ ಸ್ಟಾತಂತ್ರ, 
ಸಂಗ್ರಾಮದಲ್ಲಿ ಧುಮುಕಿದರು. 


[ ಎಸ್‌.ಆರ್‌. ಕಂಠಿ 


ಸ್ಥಾತಂತ್ಮ ಹೋರಾಟ : ಕಾಂಗೆಸ್‌ ಪ್ರವೇಶ 


ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕರ್ನಾಟಕಕ್ಕೆ ಮಹತ್ವದ ಸ್ಥಾನವಿದೆ. ಅಸಂಖ್ಯ 
ಕನ್ನಡಿಗರು ಸ್ವಾತಂತ್ರ ಹೋರಾಟದಲ್ಲಿ, ಕಾಂಗ್ರೆಸ್‌ ಚಳುವಳಿಗಳಲ್ಲಿ ಧುಮುಕಿ ತಮ್ಮ 
ಆಸ್ಪಿಪಾಸಿಗಳನ್ನು ಕಳೆದುಕೊಂಡು, ಮನೆ ಮಠ, ಕುಟುಂಬಗಳನ್ನು ತೊರೆದು ಪ್ರಾಣತ್ಯಾಗ 
ಮಾಡಿದ್ದು ರೋಮಾಂಚನಕಾರಿ ಇತಿಹಾಸವಾಗಿದೆ. ಕರ್ನಾಟಕ ಗಾಂಧಿ ಹರ್ಡೇಕರ್‌ ಮಂಜಪ್ಪ, 
ಸೇವಾದಳ ಸ್ಥಾಪಕ ನಾ.ಸು. ಹರ್ಡೀಕರ್‌, ರಂ.ರಾ. ದಿವಾಕರ, ಹುತಾತ್ಮಮಹಾದೇವ 
ಮೈಲಾರ ಮುಂತಾದ'ಮಹಾನ್‌ ಸೇನಾನಿಗಳು ರಾಷ್ಟ್ರಮಟ್ಟದಲ್ಲೂ ಗುರುತಿಸಲ್ಪಟ್ಟ ಅಂದಿನ 
ದಕ್ಷಿಣ ಮುಂಬಯಿ ಪ್ರಾಂತಕ್ಕೆ (ಇಂದಿನ ಉತ್ತರ ಕರ್ನಾಟಕ) ಸೇರಿದವರಾಗಿದ್ದಾರೆ. 
ಮುಂಬಯಿ, ಪೂನಾ ಕೊಲ್ಲಾಪುರಗಳಿಗೆ ಬಂದು ಹೋಗುತ್ತಿದ್ದ ರಾಷ್ಟ್ರನಾಯಕರ 
ಸಂಪರ್ಕದಿಂದಾಗಿ ಈ ಭಾಗದ ಅಸಂಖ್ಯ ಯುವಕ, ಯುವತಿಯರೂ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ 
ಧುಮುಕಿದರು, ಯುವಕ ಎಸ್‌.ಆರ್‌. ಕಂಠಿ ಇದಕ್ಕೆ ಹೊರತಾಗಲಿಲ್ಲ. ಮಹಾತರ ಕರೆಗೆ 
ಗೊಟ್ಟು ದೇಶಕ್ಕೆ ತಮ್ಮನ್ನೆ ತಾವು ಅರ್ಪಿಸಿಕೊಂಡರು, i 


ಪ್ರಾರಂಭದಲ್ಲಿ ಶ್ರೀ ಕುಠಿಯವರ ತಂದೆ ರುದ್ರಪುನವರು ಮಗನ ಧೋರಣೆಯಿಂದಾಗಿ 
ತೀರ ಕಳವಳಕ್ಕೊಳಗಾಗಿದ್ದರು. ಆಗಿನ ಕಾಲದ ಯಥೇಚ್ಛ ಉತ್ಪನ್ನ ತರುವ ವಕೀಲ ವೃತ್ತಿಯನ್ನು 
ಮಗ ನಿರ್ಲಕ್ಷಿಸಿ ಸ್ರಾತಂತ್ರ್ಯ ಆಂದೋಲನಗಳಲ್ಲಿ, ಸಂಘಟನೆಗಳಲ್ಲಿ ತನ್ನನ್ನು ತಾನು - 
ತೊಡಗಿಸಿಕೊಳ್ಳುತ್ತಿರುವುದು ಅವರ ಗಮನಕ್ಕೆ ಬಂದಿತ್ತು. ಆದರೆ ಅಂದಿನ ಬಿಜಾಪುರ 
ಜಿಲ್ಲೆಯ ಹಿರಿಯ ಕಾಂಗ್ರೆಸ್‌ ನಾಯಕರಾದ ಶ್ರೀ ಅಂಬಲಿ ಚನ್ನಬಸಪ್ಪನವರ ಮಾತಿಗೆ 
ಒಲಿದು ಮಗನ ಕೃತ್ಯಕ್ಕೆ ಒಪ್ಪಿಗೆ ಸೂಚಿಸಿದರು. ದಕ್ಟಿಣ ಬಿಜಾಪುರದ ಮೊಟ್ಟ ಮೊದಲ 
ಲಿಂಗಾಯತ ಕಾನೂನು ಪದವೀಧರರಾದ ಕಂಠಿಯವರ ಮೇಲೆ ಅಂಬಲಿಯವರ ದೃಷ್ಟಿ 
ಬಿದ್ದದ್ದು ಸಹಜವೇ ಆಗಿತ್ತು. ಮೇಲಾಗಿ ಕಂಠಿಯವರ ಒಳ ತುಡಿತ-ಗಾಂಧೀಜಿಯವರ 
ಕರೆಗೆ ಓಗೊಟ್ಟದ್ದು- ಅಂಬಲಿಯವರಿಗೂ ತಿಳಿದಿತ್ತೆಂದು ತೋರುತ್ತದೆ. ತಡಮಾಡದೇ 
ಅವರನ್ನು ಕಾಂಗ್ರೆಸ್‌ ಸಂಘಟನೆಗೆ ಸೆಳೆದುಕೊಂಡುಬಿಟ್ಟರು. 


ಅಂದಿನ ಪ್ರಮುಖ ಕಾರ್ಯಕ್ರಮಗಳೆಂದರೆ ಸ್ವಾತಂತ್ರ ಖೌಗಿ ಹೋರಾಟದ ಜೊತೆ 
ಜೊತೆಗೆ ಹರಿಜನೋದ್ದಾರ, ಸ್ವದೇಶಿ ವಸ್ತುಗಳ ಪ್ರೇಮ, ಶಿಕ್ಷಣ ಪ್ರಸಾರಗಳೇ ಆಗಿದ್ದವು. 
ಕಂಠಿಯವರಂತಹ ಸ್ವದೇಶ ಪ್ರೇಮದ ಯುವಕರಿಗೆ ಇವುಗಳಿಗಿಂತ ಪ್ರಿಯವಾಗುವ ಬೇರೆ 
ಕಾರ್ಯಕ್ರಮಗಳು ಬೇಕೆ? ಗಾಂಧೀಜಿಯವರ ಜೊತೆಯಲ್ಲಿದ್ದ ರಾಜ್ಯದ ಮಹಾನ್‌ 
ರಾಷ್ಟನಾಯಕರುಗಳಾದ ಎಸ್‌. ನಿಜಲಿಂಗಪು, ಹರ್ಡೇಕರ್‌ ಮಂಜಪ್ಪ, ಕೆಂಗಲ್‌ 
ಹನುಮಂತಯ್ಯ, ಕಡಿವಾಳ್‌ ಮಂಜಪ್ಪ, ಬಿ.ಡಿ. ಜತ್ತಿ, ಹಳ್ಳಿಕೇರಿ ಗುದ್ದೆಪ್ಪ, ಕೆ.ಎಫ್‌. 
ಪಾಟೀಲ್‌, ದೊಡ್ಡಮೇಟಿ ಅಂದಾನಪ್ಪ, ಇಂತಹವರ ಒಡನಾಟವೂ ಕಂಠಿಯವರಿಗೆ 
ದೊರೆಯಿತು. ಕಂಠಿಯವರ ಮೃದು ಮನೋಭಾವ, ಮಿತಬಾಷಿತ್ತ, ಶಾಂತಸ್ಥಭಾವಗಳು ಆ 


ಪುತಿಭಾವಂತ ಸಂಸದೀಯ ಪಟು 9 


ನಾಯಕರುಗಳಿಗಲ್ಲದೇ ಅವರ ಸಂಪರ್ಕಕ್ಕೆ ಬಂದ ಎಲ್ಲರಿಗೂ ಅಚ್ಚುಮೆಚ್ಚಾಗಿದ್ದವು. ಅಂತೆಯೇ 
ಶಿವಲಿಂಗಪ್ಪುನವರು ತಮ್ಮ ಬಾಳಿನುದ್ದಕ್ಕೂ "ಅಜಾತ ಶತ್ತು'ವಾಗಿಯೇ ಇದ್ದರು. 


ಕಂಠಿಯವರನ್ನು ಕಾಂಕ್ರೆಸ್‌ಗೆ ಬರಮಾಡಿಕೊಂಡ ಅಂಬಲಿಯವರು ಅವರಿಗೆ ತಕ್ಕ 
ಸ್ಥಾನಮಾನ ಕೊಟ್ಟರು. ತಕ್ಸಣವೇ ಬಿಜಾಪೂರ ಜಿಲ್ಲಾ ಕಾಂಗ್ರೆಸ್‌ ಅಧ್ಯಕ್ಷ ಪದ ಅವರ 
ಪಾಲಾಯಿತು. ಅಲ್ಲಿಂದ ಕಂಠಿಯವರು ಹಿಂದೆ ನೋಡಲೇ ಇಲ್ಲ. ಹಂತಹಂತವಾಗಿ 
ಮೇಲೇರುತ್ತಾ ಅಖಿಲ ಭಾರತ ಮಟ್ಟ ಹಾಗೂ ರಾಜ್ಯಮಟ್ಟದಲ್ಲಿ ಒಬ್ಬ ಪ್ರಭಾವಿ ಕಾಂಗ್ರೆಸ್‌ 
ಸಂಘಟಕನೆಂದು ಹೆಸರು ಪಡೆದರು. ಇದಕ್ಕೂ ಮೊದಲ 1928 ರಲ್ಲಿ ಬ್ರಿಟೀಷ್‌ ಸರ್ಕಾರ 
ಭಾರತೀಯರಿಗೆ ಸಂವಿಧಾನಾತಕ್ರ ಸುಧಾರಣೆಗಳನ್ನು ನೀಡಲು ಸೈಮನ್‌ ಕಮೀಷನ್‌ ಅನ್ನು 
ನೇಮಿಸಿತು. ಇಲ್ಲಿನ ಸ್ಥಿತಿಗತಿಗಳನ್ನು ಅಭ್ಯಸಿಸಿ ಸೈಮನ್‌ರವರು ಸರ್ಕಾರಕ್ಕೆ ವರದಿಯೊಂದನ್ನು 
ನೀಡಬೇಕಾಗಿದ್ದಿತು. ಬಾಂಬೆಗೆ ಸೈಮನ್‌ ಬಂದಿಳಿದಾಗ ಕಾಂಗ್ರಸ್‌ ಪಕ್ಷ ದೇಶಾದ್ಯಂತ ಗೋ 
ಬ್ಕಾಕ್‌ ಸೈಮನ್‌ (ಸೈಮನ್‌ ಹಿಂತಿರುಗಿ ಹೋಗು) ಎಂಬ ಘೋಷಣೆಯೊಂದಿಗೆ ಅದನ್ನು 
ವಿರೋಧಿಸಿತು. ಈ ಸಂದರ್ಭದಲ್ಲಿ ಕಂಠಿಯವರು ಇನ್ನೂ ಕಾಂಗ್ರೆಸ್‌ ಪಕ್ಷ ಸೇರಿರಲಿಲ್ಲ. 
ಆದಾಗ್ಯೂ ಅಲ್ಲಲ್ಲಿ ವೈಯುಕ್ತಿಕ ನೆಲೆಯಲ್ಲೆ ಹರತಾಳಗಳನ್ನು ಏರ್ಪಡಿಸಿ ಸೈಮನ್‌ ಆಯೋಗದ 
ನೇಮಕಾತಿಯನ್ನು ತೀವ್ರವಾಗಿ ವಿರೋಧಿಸಿದರು. j 


ಕಂಠಿಯವರು ಕಾಂಜ್ವೆಸ್‌ಗೆ ಸೇರುವಷ್ಟರಲ್ಲಿ ಅಲ್ಲಿ ಹಲವಾರು ಕಾರ್ಯಕ್ರಮಗಳು 
ಅವರಿಗ್ಗಾೆ'ಕಾಯುತ್ತಿದ್ದವೆನ್ನಬಹುದು. ಗಾಂಧೀಜಿಯವರ ಸತ್ಯಾಗ್ರಹ ವಿಚಾರಕ್ಕೆ ಚಾಲನೆ ' 
ದೊರೆತು, ಅಸಹಕಾರ ಚಳುವಳಿ ಗ್ರಾಮ ಗ್ರಾಮಗಳಿಗೆಲ್ಲ ಪಸರಿಸುತ್ತಿತ್ತು. ರಾಷ್ಟ್ರೀಯವಾದ 
ಉಗ್ರರೂಪ ತಾಳುತ್ತಿತ್ತು. ಖಾದಿ ಹಾಗೂ ಗ್ರಾಮೋದ್ಯೋಗಗಳಿಗೆ ಪ್ರಾಮುಖ್ಯತೆ ದೊರಕುತ್ತಿತ್ತು. 
ಇದರಂತೆಯೇ ಪಾನನಿರೋಧ, ಹಿಂದು ಮುಸ್ಲಿಂ ಏಕತೆ, ಆಸ್ತಶ್ಯತಾ ನಿವಾರಣೆ 
ಕಾರ್ಯಕ್ಷಮಗಳೂ ನಡೆಯುತ್ತಿದ್ದವು. ದಲಿತೋದ್ದಾರದ ಅಂಗವಾಗಿ ಬಿಜಾಪರದಲ್ಲಿ ಹರಿಜನ 
ಬಾಲಿಕಾಶ್ರಮ ಒಂದನ್ನು ಪ್ರಾರಂಭಿಸಲಾಗಿತ್ತು. ಕಂಠಿಯವರು ಈ ಎಲ್ಲ ಚಟುವಟಿಕೆಗಳಲ್ಲೂ 
ತಮ್ಮನ್ನು ಕ್ರಿಯಾತಕ್ರವಾಗಿ ತೊಡಗಿಸಿಕೊಂಡರು. ಗಾಂಧೀಜಿಯವರ ಸತ್ಯ, ಶಾಂತಿ ಹಾಗೂ 
ಅಹಿಂಸಾ ತತ್ವಗಳ ಪ್ರಕಾರವೇ ಇವೆಲ್ಲವನ್ನೂ ನಡೆಸಿಕೊಂಡು ಹೋಗಲಾಗುತ್ತಿತ್ತು. 


ಕ್ರಿಯಾಶೀಲ ಕಾಂ್ರೆಸ್‌ ಕಾರ್ಯಕರ್ತ ಕಂಠಿಯವರಿಗೆ ರಾಜ್ಯಮಟ್ಟದಛ್ಲಿಯಂತೆಯೇ 
ರಾಷ್ಟ್ರಮಟ್ಟದಲ್ಲೂ ಹಲವಾರು ಮಹಾನ್‌ ನಾಯಕರುಗಳನ್ನು ನೋಡುವ ಹಾಗೂ ಅವರಲ್ಲಿ 
ಕೆಲವರೊಡನೆ ಒಡನಾಡುವ ಪ್ರಸಂಗಗಳೂ ಬಂದೊದಗಿದವು. ಇದು ಅವರ ಸೌಭಾಗ್ಯವೆಂದೇ 
ಹೇಳಬಹುದು, ಬಾಲಗಂಗಾಧರ ತಿಲಕ, ವಲ್ಲಭಬಾಯಿ ಪಟೇಲ್‌, ಲಾಲಾ ಲಜಪತರಾಯ್‌, 
ಜವಾಹರಲಾಲ್‌ ನೆಹರು, ಶೌಕತ್‌ ಆಲಿ ಹಾಗೂ ಎಲ್ಲಕ್ಕೂ ಮಿಗಿಲಾಗಿ ಮಹಾತ್ಮಗಾಂಧೀಜಿ 
ಕಂಠಿಯವರ ಮೇಲೆ ತುಂಬ ಪ್ರಭಾವ ಬೀರಿದ್ದರೆನ್ನಬಹುದು. ಅನನ್ಯ ಗಾಂಧಿತತ್ವಗಳಿಗೆ 
ಮಾರುಹೋಗಿ ಅಪ್ಪಟ ಗಾಂಧೀವಾದಿಯಾಗಿಯೇ ಅವರು ತಮ್ಮಇಡೀ ಜೀವನ ನಡೆಸಿದರು. 


10 4 ಎಸ್‌.ಆರ್‌. ಕಂಠಿ 


ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಆ ತತ್ವಗಳಿಗೆ ತಿಲಾಂಜಲಿ ನೀಡಿ ರಾಜಿ 
ಮಾಡಿಕೊಂಡವರಲ್ಲ. ಇದೇ ಅವರ ಜೀವನ ಸಿದ್ದಿ ಎಂದು ಹೇಳಬಹುದು. 


ಸತ್ಯಾಗ್ರಹ ಹಾಗೂ ಕಾರಾಗೃಹ ವಾಸ 


ಹುಟ್ಟು ಹೋರಾಟಗಾರನ ಗುಣ ಕಂಠಿಯವರಲ್ಲಿ ಎದ್ದು ಕಾಣುವಂತಹದ್ದಾಗಿತ್ತು. 

ರೈತರ, ನೇಕಾರರ, ವಿದ್ಯಾರ್ಥಿಗಳ, ದಲಿತರ, ಕಾರ್ಮಿಕರ ಹಿತಕ್ಕೆ ಧಕ್ಕೆ ಬಂದಾಗಲೆಲ್ಲ 
ಅವರು ಪ್ರತಿಭಟಿಸಿಯೇ ತೀರುತ್ತಿದ್ದರು. ಅದಕ್ಕಾಗಿ ಅಂತಹ ಹಲವಾರು ಪ್ರತಿಭಟನಾ 
ಚಳುವಳಿಗಳಲ್ಲಿ ಭಾಗವಹಿಸುತ್ತಿದ್ದರಲ್ಲದೇ ಸ್ವತಃ ಅವುಗಳನ್ನು ಹುಟ್ಟುಹಾಕುತ್ತಿದ್ದರು. ತನ್ನೂರು 
ಹಾಗೂ ಸುತ್ತಮುತ್ತಲೂ ನಡೆಯುತ್ತಿರುವ ತನ್ನ ಜನರ ಶೋಷಣೆ, ಬಡವರ ಬವಣೆ ಮತ್ತು 
ಒಟ್ಟು ಜನ ಸಮುದಾಯದಲ್ಲಿ ಮನೆ ಮಾಡಿದ ಮೌಡ್ಯ ಇವುಗಳು ಸಹಾ ಅವರನ್ನು 
ನೋಯಿಸುತ್ತಿದ್ದವೆಂದು ಕಾಣುತ್ತವೆ. ಆದ್ದರಿಂದ ಸುಲಭ ಸಂಪಾದನೆ ತರುವ ಗೌರವಾನ್ಸಿತ 
ವಕೀಲ ವೃಶ್ತಿ ಬಿಟ್ಟು ಗಾಂಧೀಜಿಯ ಕರೆಗೆ ಓಗೊಟ್ಟು ಸ್ತಾತಂತ್ರ, ಸಂಗ್ರಾಮದಲ್ಲಿ 
ಧುಮುಕಿದರು. 1942ರ ಚಲೇಜಾವ್‌ ಚಳುವಳಿಯ ತುಸು ಮೊದಲೇ 1941 ರಲ್ಲಿ 
ಆಂಗ್ಲರ ವಿರುದ್ಧ ಒಂದು ಪ್ರತಿಭಟನಾ ಸತ್ಯಾಗ್ರಹ ಏರ್ಪಡಿಸಿದ್ದರು. ಇದು ಕಂಠಿಯವರ 
ವ್ಯಕ್ತಿಗತವಾದ ಪ್ರತಿಭಟನೆ ಅಂದರೆ ವೈಯಕ್ತಿಕ ಸತ್ಕಾಗ್ರಹವಾಗಿತ್ತು. ಕಾರಣವಿಷ್ಟೆ: 2ನೇ 
ಜಾಗತಿಕ ಮಹಾಯುದ್ಧದ ಕಾಲದಲ್ಲಿ ಬ್ರಿಟೀಷರು ಭಾರತವೂ ತಮ್ಮಪರವಾಗಿ ಯುದ್ಧದಲ್ಲಿ 
ಭಾಗಿಯಾಗಬೇಕೆಂದು ಬಯಸಿದರು. ಅಂತೆಯೇ ವೈಸ್‌ರಾಯನು “ವ ಆರ್‌ ಆಲ್ಗೊ 
ಆಟ್‌ ವಾರ್‌” ಎಂದು ಸಾರಿದರು. ಆದರೆ ಕಾಂಗ್ರೆಸ್‌ ಇದನ್ನು ಒಪ್ಪಲಿಲ್ಲ “ಭಾರತೀಯರಾದ 
ನಮಗೆ ಆಂಗ್ಲರ ಪರವಾಗಿ ಈ ಮಹಾಯುದ್ಧದಲ್ಲಿ ಭಾಗಿಯಾಗಲು ಕಿಂಚಿತ್ತೂ ಒಲವಿಲ್ಲ.” 
ಎಂಬುದು ಅವರ ನೀತಿಯಾಗಿತ್ತು. ಅದಕ್ಕಾಗಿ ವೈಸ್‌ರಾಯ್‌ನ ಆ ಹೇಳಿಕೆಯನ್ನು ವಿರೋಧಿಸಿ 
ಮುಖಂಡರೆಲ್ಲ ಸತ್ಕಾಗ್ರಹ ಕೈಗೊಂಡರು. ಈ ಪ್ರತಿಭಟನೆಯ ಮಾದರಿ, ವೈಶಿಷ್ಟ, 
ಪೂರ್ಣವಾಗಿದ್ದಿತು. ಸತ್ಯಾಗ್ರಹ ಮೂಡಬೇಕೆಂದುಕೊಂಡವರು ಮೊದಲು ಮಹಾತ್ಮ 
ಗಾಂಧೀಜಿಯವರಿಗೆ ಪತ್ರವೊಂದನ್ನು ಬರೆದು ಅವರ ಅಪ್ಪಣೆ ಕೋರಬೇಕು ಹಾಗೂ ನಂತರ 
ತಮ್ಮಭಾಗಕ್ಕೆ ಸಂಬಂಧಿಸಿದ ಸರ್ಕಾರಿ ಅಧಿಕಾರಿಗೆ ನೋಟೀಸೊಂದನ್ನು ಕೊಟ್ಟು, ಸತ್ಯಾಗ್ರಹದ 
ಸ್ಥಳ, ದಿನಾಂಕ, ವೇಳೆ ಇತ್ಕಾದಿ ವಿವರಗಳನ್ನು ತಿಳಿಸಬೇಕು. ನಿಗದಿ ಪಡಿಸಿದ ದಿನದಂದು 
ಆ ಸ್ಥಳದಲ್ಲಿ ಹರತಾಳ ವಗ್ಗೆರೆ ಮಾಡದೇ ಶಾಂತರೀತಿಯಿಂದಲೇ ಕೇವಲ “2ನೇ ಜಾಗತಿಕ 
ಮಹಾಯುದ್ಧದಲ್ಲಿ ಭಾಗವಹಿಸುವುದು ಮಹಾಪಾಪ” ಎಂಬ ಘೋಷಣೆ ಕೂಗಬೇಕು. 
ಕಂಠಿಯವರೂ ಮಾಡಿದ್ದು ಇಷ್ಟನ್ನೆ. ಅದಕ್ಕಾಗಿ ಅವರನ್ನು ತಕ್ಷಣ ಬಂಧಿಸಲಾಯಿತು ಹಾಗೂ 
ಬೆಳಗಾವಿಯ ಹಿಂಡಲಗಾ ಜೈಲಿಗೆ ಕಳುಹಿಸಲಾಯಿತು. ಅಲ್ಲಿ ಅವರು ಹತ್ತು ತಿಂಗಳ ಕಾಲ 
ಮೊದಲ ಸೆರೆಮನೆ ವಾಸ ಅನುಭವಿಸಬೇಕಾಯಿತು. 


ಪ್ರತಿಭಾವಂತ ಸಂಸದೀಯ ಹಟು 11 


1942 ರ ಚಲೇಜಾವ್‌ ಚಳುವಳಿಯ ಕರೆಯು ಸ್ವಾಭಿಮಾನಿ ಭಾರತೀಯರು 
ಬ್ರಿಟೀಷರಿಗೆ ನೀಡಿದ ಗೇಟ್ಸಾಸ್‌ ಆಗಿತ್ತೆಂದರೆ ಅತಿಶಯೋಕ್ತಿಯಾಗಲಾರದು. ಇಡೀ ದೇಶಕ್ಕೆ 
ದೇಶವೇ ಒಂದಾಗಿ ಅವರ ವಿರುದ್ಧಅಸಂಖ್ಯಾತ ದಂಗೆ ಹರತಾಳ ಪ್ರತಿಭಟನೆಗಳು ನಡೆದವು. 
ಸಾವಿರಾರು ಜನರು ಬ್ರಿಟೀಷರ ಗುಂಡಿಗೆ ಬಲಿಯಾದರು. ಕುಠಶಿಯವರೂ ಈ ಆಂದೋಲನದ 
ಮುಂಚೂಣಿಯಲ್ಲಿದ್ದರು ». ಬಿಜಾಪೂರು ಜಿಲ್ಲೆಯಾದ್ಯಂತ ಪ್ರತಿಭಟನಾ 
ಕಾರ್ಯಕ್ರಮಗಳನ್ನೇರ್ಪಡಿಸಿದರು. ಮತ್ತೊಮ್ಮೆ ಬಂಧಿಸಲ್ಪಟ್ಟರು. ಪುನಃ ಅದೇ ಹಿಂಡಲಗಾ 
ಜೈಲಿಗೆ 2ನೇ ಬಾರಿ ಕಳುಹಿಸಲ್ಪಟ್ಟರು. ಅಲ್ಲಿದ್ದಾಗ ಹಲವಾರು ದೇಶಭಕ್ಷರ ಸಂಪರ್ಕ ಬಂದಿತು. 
ಅವರ ಸಹ ಬಂದಿಗಳಾಗಿ ದೊಡ್ಡಮೇಟಿ ಆಂದಾನಪ್ಪನವರು, ಡಾ: ಕಬ್ಬೂರ್‌ ಮುಂತಾದವರ" 
ಇದ್ದರು. ಜೈಲಿನಲ್ಲಿರುವಾಗಲೂ ಕಂಠಿಯವರ ಹೋರಾಟ ಮನೋಭಾವ ಕಡಿಮೆಯಾಗಲಿಲ್ಲ, 
ಅಲ್ಲಿ ನಡೆಯುತ್ತಿದ್ದ ಅನ್ಯಾಯಗಳ ವಿರುದ್ಧ ದೋಷಪೂರ್ಣ ವ್ಯವಸ್ಥೆಗಳ ವಿರುದ್ಧಅವರು 
ಸಿಡಿದೆದ್ದರು. ಹರಿಜನ ಸತ್ಯಾಗ್ರಹಿಗಳಿಗೆ ನೀಡುತ್ತಿದ್ದ ಪ್ರತ್ಯೇಕ ಹಾಗೂ ಕೀಳುದರ್ಜೆಯ 
ಪರಿಕರ ಹಾಗೂ ಸೌಲಭ್ಯಗಳ ಬಗ್ಗೆ ಪ್ರತಿಭಟಿಸಿ ಅವರನ್ನೂ ಇನ್ನಿತರರಂತೆಯೇ ಸಮನಾಗಿ 
ನೋಡಿಕೊಳ್ಳಬೇಕೆಂದು ಹಠ ಹಿಡಿದರು. ವಕೀಲರಾಗಿದ್ದುದರಿಂದ ಜೈಲು ಅಧಿಕಾರಿಗಳ 
ಎದುರು ಸಮರ್ಥವಾಗಿ ತಮ್ಮನಿಲುವುವನ್ನು ಸ್ಪಷ್ಟಗೊಳಿಸಿದರು. ಹೀಗೆ ಸೆರೆಮನೆಯಲ್ಲೂ 
ವ್ಯವಸ್ಥೆಯೊಡನೆ ರಾಜಿ ಮಾಡಿಕೊಂಡು ಸುಮನ್ಫಿರದ ಅದಮ್ಯ ಬೇಶನ ಶ್ರೀ ಎಸ್‌. ಆರ್‌. 
ಕಂಠಿಯವರು ತಮ್ಮತಾರುಣ್ಯದ ಶ್ರೇಷ್ಠ ಸಮಯವನ್ನು ಸೆರೆಮನೆಯಲ್ಲೇ ಕಳೆದರು. 


ಸಮಾಜಸೇವೆ ಮತ್ತು ಸುಧಾರಣೆಗಳು 


ಜೈಲಿನಿಂದ ಬಿಡುಗಡೆಯಾದ ನಂತರ ಶ್ರೀ ಕಂಠಿಯವರು ಸಂಪೂರ್ಣವಾಗಿ ತಮನ್ನು 
ತಾವು ದೇಶ ಸೇವೆಗೆ ಅರ್ಪಿಸಿಕೊಂಡರು. 1942ರಲ್ಲಿ ತಲೆದೋರಿದ ಭೀಕರ ಬರಗಾಲ 
ಇಡೀ ಭಾರತವನ್ನು ತಲ್ಲಣಿಸಿತ್ತು. ಬರಗಾಲದ ಜಿಲ್ಲೆಯೆಂದು ಹೆಸರು ಪಡೆದ 
ಬಿಜಾಪುದಲ್ಲಂತೂ "ಸಜ್ಜೆಬರ'ವೆಂದು ಇದು ಪ್ರಸಿದ್ಧಿ ಪಡೆದಿತ್ತು. ಹಸಿವಿನಿಂದ ಕಂಗಾಲಾದ 
ಜನ ಊರುಗಳನ್ನು ಬಿಟ್ಟು ಹೊಟ್ಟೆಪಾಡಿಗಾಗಿ ಗುಳೇ ಹೋಗತೊಡಗಿದರು. ಅನೇಕ ಜನ 
ಹಸಿವಿನಿಂದ ಕಂಗಾಲಾಗಿ ತತ್ತರಿಸಿ ಸತ್ತು ಹೋದರು. ಬೇರೆ ಬೇರೆ ಭಾಗಗಳಿಂದ ಬಿಜಾಪುರಕ್ಕೆ 
ಸಜ್ಜೆಯನ್ನು ಸರ್ಕಾರದಿಂದ ತರಿಸಲಾಯಿತು. ಅಲ್ಲಲ್ಲಿ ಗಂಜೀಕೇಂದ್ರಗಳನ್ನು ತೆರೆದು ದೃತಿಗೆಟ್ಟ 
ಜನಕ್ಕೆ ಗಂಜಿ ಪೂರೈಸಲಾಯ್ತು. ಈ ಎಲ್ಲ ಕೆಲಸಗಳ ಮೇಲ್ವಿಚಾರಣೆಗಾಗಿ ವಿದ್ಯಾವಂತ 
ಯುವಕರ ಅವಶ್ಯಕತೆಯಿತ್ತು. ಇದನ್ನು ಪೂರೈಸಲೊ ಎಂಬಂತೆ ಜೈಲಿನಿಂದ ಕಂಠಿಯವರ 
ಬಿಡುಗಡೆಯಾಯಿತು. ಗಂಜೀಕೇಂದ್ರಗಳ ನಿರ್ವಹಣೆ ಇವರ ಪಾಲಾಯಿತು. "ಬಾಂಬೆ 
ಪ್ರಾವೆನ್ಸಿಯಲ್‌ ಪುಡ್‌ ಕಮೀಟಿ' (ಬಾಂಬೆ ಪ್ರಾಂತದ ಆಹಾರ ಸಮಿತಿ)ಯ ಸದಸ್ಯತ್ವವೂ 
ಬಂದಿತು. ಇದರಿಂದಾಗಿ ಶಿವಲಿಂಗಪ್ಪನವರಿಗೆ ಅವರು ಬಯಸಿದ್ದ, ಬಡವರ, ನಿರ್ಗತಿಕರ 
ಸೇವೆ ಮಾಡುವ ಅವಕಾಶ ಸಿಕ್ಕಂತಾಯಿತು. ಅತ್ಯಂತ ಶ್ರದ್ಧೆ ಹಾಗೂ ಸಮರ್ಪಣಾ 


12 ಎಸ್‌.ಆರ್‌. ಕಂಠಿ 


ಮನೋಭಾವದಿಂದ ಈ ಕಾರ್ಯವನ್ನು ಕೈಗೊಂಡ ಅವರನ್ನು ಜನ ಪ್ರೀತಿ ಗೌರವದಿಂದ 
"ಬಡವರ ಬಂಧು' ಎಂದು ಕರೆಯತೊಡಗಿದರು. ಕಂಠಿಯವರ ವಿಶೇಷತೆಯೆಂದರೆ ತಾವು 
ಮಾಡುವ ಮಹಾತ್ಕಾರ್ಯಗಳಿಗೆ ತನ್ನ ಗೆಳೆಯರನ್ನೂ, ಹಿಂಬಾಲಕರನ್ನೂ 
ತೊಡಗಿಸಿಕೊಳ್ಳುತ್ತಿದ್ದುದು. 1942ರ ಚಲೇಜಾವ್‌ ಚಳುವಳಿಯಲ್ಲಿಯಂತೆ ಇಲ್ಲಿಯೂ 
ಹಲವಾರು ಮಿತ್ರರ ಸಹಕಾರವನ್ನು ಅವರು ಪಡೆದಿದ್ದರು. ದೇಶ ಸೇವೆಗಾಗಿ ತಮ್ಮ ಹಿಂದೆ 
ಒಂದು ಪಡೆಯನ್ನೆ ನಿರ್ಮಿಸಿದ ಖ್ಯಾತಿ ಅವರದು. 


ಕಂಠಿಯವರದು ಬಹುಮುಖ ವ್ಯಕ್ತಿತ್ವ. ಗ್ರಾಮೀಣ ಪರಿಸರದಲ್ಲಿ ಬೆಳೆದ ಅವರಿಗೆ 
ರೈತ ಬಾಂಧವರ ಸಮಸ್ಯೆಗಳ ಬಗ್ಗೆ ಖಚಿತ ಮಾಹಿತಿ ಇತ್ತು. ಅಂತೆಯೇ ಅಪಾರ ಕಳಕಳಿಯೂ 
ಇತ್ತು. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಎಂಬ ಸರ್ವಜ್ಞನ ವಚನದಂತೆ, 
ಕೃಷಿ ನಮ್ಮದೇಶದ ಪ್ರಗತಿಯ ಬೆನ್ನೆಲುಬು ಎಂಬುದನ್ನು ಅರಿತವರಾಗಿದ್ದರವರು. ಕಾರಣ 
ರೈತರ ಏಳ್ಳೆಗಾಗಿ ಸದಾ ಚಿಂತಿಸುತ್ತ ಒಂದಿಲ್ಲೊಂದು ಕಾರ್ಯಕ್ರಮ ಹಾಕಿಕೊಳ್ಳುತ್ತಲೇ ಇದ್ದರು. 
ಇದೆಲ್ಲವನ್ನು ತಿಳಿದ ಜನ 1946ರಲ್ಲಿ ಬಿಜಾಪುರದಲ್ಲಿ ನಡೆದ "ರೈತ ಸಮ್ಮೇಳನ'ದ ಅಧ್ಯಕ್ಷರನ್ನಾಗಿ 
ಇವರನ್ನೇ ಆರಿಸಿದರು. ಈ ಸಮ್ಮೇಳನದ ಯಶಸ್ಸಿನ ಸಂಪೂರ್ಣ ಹೊಣೆ ಕಂಠಿಯವರದೇ 
ಆಗಿತ್ತು. ಅಲ್ಲಿ ರೈತರ ಹಲವಾರು ಸಮಸ್ಯೆಗಳ ಬಗ್ಗೆ ಅಹವಾಲುಗಳನ್ನು ಕೇಳಿ ಅವುಗಳಿಗೆ 
ಶಕ್ಕವಿದ್ದ ಎಲ್ಲ ಪರಿಹಾರ ಮಾರ್ಗಗಳನ್ನು ತೋರಿಸಲಾಯಿತು. ಗಾಂಧೀಜಿಯವರ ಗ್ರಾಮರಾಜ್ಯ, 
ರಾಮರಾಜ್ಯಗಳ ಪರಿಕಲ್ಪನೆಯಲ್ಲಿ ಕಂಠಿಯವರಿಗೆ ಅಚಲ ವಿಶ್ವಾಸವಿದ್ದುದನ್ನು ಇದು ಎತ್ತಿ 
ತೋರಿಸುತ್ತದೆ. Go back tಂ ಳil48s ಎಂಬ ಮಹಾತಥ ಕರೆಗೆ ಕಂಠಿಯವರಂತೆ 
ಹಗೊಟ್ಟಿವರು ತೀರ ವಿರಳ ಇದನ್ನವರು ತಮ್ಮ ಜೀವಮಾನದುದ್ದಕ್ಕೂ ಚಾಚೂ ತಪ್ಪದಂತೆ 
ನಡೆಸಿಕೊಂಡು ಬಂದರು, ಅದಕ್ಕಾಗಿಯೇ ಅವರೊಬ್ಬ ಅಪ್ಪಟ ಗಾಂಧೀವಾದಿ ಎನಿಸಿದ್ದರು 
ಹಾಗೂ ಅಂತಹ ಅತಿ ವಿರಳ ರಾಜಕಾರಣಿಯಾಗಿದ್ದರು. 


ಕತೃತ್ವ ಶಕ್ತಿಗೆ ಹೆಸರಾಗಿದ್ದ ಕಂಠಶಿಯವರು ಹಲವಾರು ಸಂಘ ಸಂಸ್ಥೆಗಳನ್ನು 
ಪ್ರಾರಂಭಿಸುವಲ್ಲಿ ಸಾರ್ವಜನಿಕರಿಗೆ ನೆರವಾದರು. ರೈತರ ಬಗ್ಗೆ ಅಪಾರ ಪ್ರೀತಿಯಿಟ್ಟಿದ್ದ 
ಅವರು ರೈತರಿಗಾಗಿ ಸಹಕಾರ ಸಂಘಗಳು, ನೇಕಾರರ ಕಲ್ಮಾಣಕ್ಕಾಗಿ ಅವರ ಸಂಘಗಳು, 
ಕಾರ್ಮಿಕರಿಗಾಗಿ ಕಾರ್ಮಿಕ ಕಲ್ಯಾಣ ಸಂಘಗಳು ಹಾಗೂ ಯುವಕರ ಸಂಘಟನೆಗಾಗಿ ಯುವಕ 
ಸಂಘಗಳು ಹೀಗೆ ಹಲವಾರು ಸಂಘಟನೆಗಳನ್ನು ರೂಪಿಸಿಕೊಟ್ಟರು. ಇದರಿಂದಾಗಿ ಎಲ್ಲ 
ವರ್ಗಗಳ, ಸರ್ವಜಾತಿಗಳ ಜನರಿಗೂ ಇವರು ಬೇಕಾದವರಾಗಿದ್ದರು. ನಿಜವಾದ ಅರ್ಥದಲ್ಲಿ 
ಜನನಾಯಕರಾಗಿದ್ದರು. ಅಂತೆಯೇ ಅವರು ಮೈಸೂರು ಪ್ರದೇಶ ಭಾರತ್‌ ಸೇವಕ ಸಮಾಜದ 
ಅಧ್ಯಕ್ಷರಾಗಿ ಮತ್ತು ಧಾರವಾಡ ಕರ್ನಾಟಕ ಹಿಂದಿ ಪ್ರಚಾರ ಸಭಾ'ಅದ್ಯಕ್ಷರಾಗಿ ಆರಿಸಲ್ಪಟ್ಟಿದ್ದರು. 


ಸ್ವಾತಂತ್ರ್ಯ ಚಳುವಳಿಯ ಜೊತೆ ಜೊತೆಗೇನೆ ಕಂಠಿಯವರು ಕರ್ನಾಟಕದ, ಕನ್ನಡಿಗರ 
ಏಕೀಕರಣಕ್ಕಾಗಿ ಆಹೋ ರಾತ್ರಿ ದುಡಿದರು. ದೇಶದ ಕಾಯ್‌ ಹಾಗೂ ರಾಜ್ಯದ ಕಾರ್ಯ 


ಪ್ರತಿಭಾವಂತ ಸಂಸದೀಯ ಪಟು 13 


ಒಂದಕ್ಕೊಂದು ಪೂರಕವಾಗಿದೆಯೆಂದು ನಂಬಿದ್ದರು. ಹರಿದು ಹಂಚಿಹೋಗಿದ್ದ ಕನ್ನಡಿಗರನ್ನು 
ಒಂದುಗೂಡಿಸಿ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣವಾಗಬೇಕೆಂದು ಸದಾ ಚಿಂತಿಸುತ್ತಿದ್ದರು. 
ಸಮೃದ್ಧ ರಾಜ್ಯದ ಕನಸನ್ನು ಕಂಠಿಯವರು ಆಗಲೇ ಕಂಡಿದ್ದರು. ಅದನ್ನು ನನಸು ಮಾಡಲು 
ತಮ್ಮಿಂದ ಸಾಧ್ಯವಾದ ಎಲ್ಲ ಶ್ರಮವನ್ನೂ ಹಾಕಿದರು. 


ಮನೆತನದ ಬಳುವಳಿಯಾಗಿ ಬಂದ ಧಾರ್ಮಿಕ ಮನೋಭಾವ ಕಂಠಿಯವರಲ್ಲಿ 
ಸದಾ ಜಾಗೃತವಾಗಿತ್ತು. ನೈತಿಕ ಪ್ರಜ್ಞೆ ಅವರ ಜೀವನದ ನೆಲೆಯಾಗಿತ್ತು. ಪರಧನ, 
'ಪರಸ್ತೀಯೆಡೆಗೆ ಕಣ್ಣು ಹೊರಳಿಸಿಯೂ ನೋಡದ ಛಲವುಳ್ಳ ಅಪರಂಜಿಯಾಗಿದ್ದರು. 
ಅದಕ್ಕಾಗಿಯೇ ಸಮಾಜ ಅವರನ್ನು ಸಂತ ಅಥವಾ ಶರಣ ರಾಜಕಾರಣಿ ಎಂದು ಗುರುತಿಸುತ್ತದೆ. 
ವಚನ ಸಾಹಿತ್ಯದಲ್ಲಿ ಹೆಚ್ಚಿನ ಆಸಕ್ತಿಯಿಟ್ಟಿದ್ದ ಕಂಠಿಯವರು ಅವುಗಳ ಮೂಲ ತತ್ವಗಳಾದ 
ಜಾತ್ಯಾತೀತತೆ, ಸಮಾನತೆ, ಸತ್ಮಶುದ್ಧ ಕಾಯಕ ಶ್ರದ್ಧೆ ಇವುಗಳನ್ನು ತಮ್ಮ ಜೀವನದಲ್ಲಿ 
ಕೇವಲ ಆಡಿ ತೋರಿಸದೇ ಮಾಡಿ ನಿದರ್ಶಿಸಿದವರಾಗಿದ್ದರು. ಕಂಠಿಯವರು ಮಿತವಾಗಿ 
ನುಡಿಯುತ್ತಿದ್ದರು ನುಡಿದಂತೆ ನಡೆದು ತೋರಿಸುತ್ತಿದ್ದರು. ಅಂಧಶ್ರದ್ಧೆ, ಮೂಢನಂಬಿಕೆ 
ಇತ್ಯಾದಿಗಳಿಂದ ದೂರವಿದ್ದರು. ತಿಳುವಳಿಕೆಯಿಲ್ಲದ ಜನ ಅವುಗಳನ್ನು ಅನಾವಶ್ಯಕವಾಗಿ 
ಆಚರಿಸುತ್ತಿದ್ದರೆ ಬೇಡವೆಂದು ಬುದ್ಧಿ ಹೇಳುತ್ತಿದ್ದರು, ಖಂಡಿಸಿ ಅವುಗಳ ಶುಷ್ಕತೆಯನ್ನು 
ಸಾಬೀತು 'ಪಡಿಸುತ್ತಿದ್ದರು. ಸರ್ವಧರ್ಮ ಸಮನ್ವಯತೆಗಾಗಿ ಗಾಂಧೀಜಿಯವರ ತತ್ವಗಳ 
ಬೋಧನೆ ಮಾಡಿ ಸಾಮಾಜಿಕ ಸಾಮರಸ್ಯ ಮೂಡಿಸುತ್ತಿದ್ದರು. ಆಗಾಗ ಮಠ, ಗುಡಿ, 
ಮಸೀದಿ, ದರ್ಗಾಗಳಿಗೆ ಭೆಟ್ಟಿ ಕೊಡುತ್ತಿದ್ದರು. ಸಕಲ ಜಾತಿಯವರನ್ನೂ ಸಮಾನವಾಗಿ 
ಕಾಣುತ್ತಿದ್ದರು. 


ಸೋಲಿಲ್ಲದ ಸರದಾರ 


ತಮ್ಮ ಜನಪರ ಕಾರ್ಯಗಳು, ಮೃದು ಸ್ವಭಾವ, ಸರ್ವರನ್ನೂ ಸರಿಸಮನಾಗಿ 
ನೋಡುವ ದೃಷ್ಟಿ ಹಾಗೂ ಆತ್ಮೀಯ ನಡೆನುಡಿಗಳಿಂದಾಗಿ ಅತ್ಯಂತ ಜನಪ್ರಿಯ ದುರೀಣರೆನಿಸಿದ 
ಕಂಠಿ ತಾವು ಸ್ಪರ್ಧಿಸಿದ ಎಲ್ಲ ಚುನಾವಣೆಗಳಲ್ಲೂ ಗೆದ್ದು ಬಂದರು. ಎದುರಾಳಿಗಳಿಗೆ 
ಅವರು ಕೊಡುತ್ತಿದ್ದ ಮತಗಳ ಅಂತರ ವಿಪರೀತವಾಗಿರುತ್ತಿತ್ತು. ಇವರ ಎದುರು ಎರಡು 
ಮೂರು ಬಾರಿ ಸ್ಪರ್ಧಿಸಿ ಚುನಾವಣೆಗಳಲ್ಲಿ ಸೋತ ಮಾಜಿ ಶಾಸಕ ದಿವಂಗತ ಗದಿಗಯ್ಯ 
ನಂಜಯ್ಯನಮಠ ಇವರು ತಮ್ಮಗೆಳೆಯರೆದುರಲ್ಲಿ "ಈ ಕಂಠಿ ಎಷ್ಟು ಒಳ್ಳೇವಾ ಅಂದ್ರ, 
ಇವಾ ಜೀವಂತ ಇರೋ ತನಕ ನನಗ ಎಂ.ಎಲ್‌.ಎ ಆಗೋ ಚಾನ್ಸ್‌ ಇಲ್ಲ ಇಲ್ಲ” ಎಂದು 
ಹೇಳುತ್ತಿದ್ದರು. ಹೀಗೆ ಎದುರಾಳಿಯಿಂದಲೇ ಹೊಗಳಿಸಿಕೊಂಡ ಸಂಪನ್ನ ಸೋಲಿಲ್ಲದ 
ಸರದಾರ ಈ ಕಂಠಿ. ಐದು ಸಲ ವಿಧಾನಸಭೆಗೆ ಗೆದ್ದು ತಮ್ಮ ಜೀವಿತದವರೆಗೂ ಆ 
' ಸ್ಥಾನದಲ್ಲಿದ್ದು ಆಜೇಯರಾಗಿ ಉಳಿದು ಅಜರಾಮರರಾಗಿ ಹೋದರು. ಅವರು ಗೆದ್ದ ಆ 
ಐದು ವಿಧಾನ ಸಭೆ ಚುನಾವಣೆಗಳ ವಿವರ ಈ ಕೆಳಗಿನಂತಿವೆ. 


1. 


ಎಸ್‌.ಆರ್‌. ಕಂಠಿ 


1946- ಮುಂಬಯಿ ವಿಧಾನಸಭೆಗೆ ಆಗ ಹಳೆಯ ಬಾಂಬೆ ಪ್ರಾಂತದಲ್ಲಿದ್ದ 
ಉತ್ತರ ಕರ್ನಾಟಕ (ಬಾಂಬೆ ಕರ್ನಾಟಕ)ದ ವಿಜಾಪುರ ಜಿಲ್ಲೆಯ ದಕ್ಷಿಣಭಾಗದಿಂದ 
ಕಾಂಗ್ರೆಸ್‌ ಟಿಕೆಟ್‌ ಮೇಲೆ ಆಯ್ಕೆ (ಅವರು ಎಲ್ಲ ಚುನಾವಣೆಗಳಲ್ಲೂ ಕಾಂಗ್ರೆಸ್‌ 
ಪಕ್ಷದಿಂದಲೇ ಸ್ಪರ್ಧಿಸಿದ್ದರು) ಈ ಸಂದರ್ಭದಲ್ಲಿ ಆಗಲೇ ಬಿಜಾಪುರ ಜಿಲ್ಲಾ 
ಕಾಂಗ್ರೆಸ್‌ ಅಧ್ಯಕ್ಷರೂ ಆಗಿ ಪಕ್ಷದ ಸಂಘಟನೆಯಲ್ಲಿ ತಮ್ಮ ಜಾಣ್ಮೆ ತೋರಿದ್ದರು. 
ಈ ಮಹನೀಯರು 1946 ರಲ್ಲಿ ಹೀಗೆ ಬಾಂಬೆ ವಿಧಾನಸಭೆಯನ್ನು ಪ್ರಥಮವಾಗಿ 
ಪ್ರವೇಶಿಸುವಾಗ ಅಲ್ಲಿ ಶ್ರೀ ಬಿ.ಜಿ. ಖೇರ್‌ ಮುಖ್ಯಮಂತ್ರಿಯಾಗಿದ್ದರು. ಪ್ರಾರಂಭದ 
(1946-52) ಈ ಶಾಸಕೀಯ ಜೀವನ ಕಂಠಿಯವರಿಗೆ ಬಲು 
ಅಮೂಲ್ಯವಾದದ್ದಾಗಿತ್ತು. ಅಲ್ಲಿ ಅವರನ್ನು ಸಂಸದೀಯ ಕಾರ್ಯದರ್ಶಿಯನ್ನಾಗಿ, 
ಸರ್ಕಾರದ ಕೃಷಿ, ಆಹಾರ ಹಾಗೂ ಸಂಸದೀಯ ವ್ಯವಹಾರಗಳ ಇಲಾಖೆಗಳಿಗೆ 
ನೇಮಿಸಲಾಗಿತ್ತು. ಇವರ ಜೊತೆಗೆ ಆರಿಸಿ ಬಂದ ಶ್ರೀ ಬಿ.ಡಿ. ಜತ್ತಿ ಹಾಗೂ 
ಶ್ರೀ ವೈ.ಬಿ. ಚವಾಣ್‌ ಅವರುಗಳಿಗೂ ಕೂಡ ಇಂತಹದೆ ಹುದ್ದೆಯಲ್ಲಿ ನೇಮಿಸಿ 
ಬೇರೆ ಬೇರೆ ಇಲಾಖೆಗಳನ್ನು ನೀಡಲಾಗಿತ್ತು. ಅದಿಕಾರ ವಹಿಸಿಕೊಂಡ 
ಕಂಠಿಯವರಿಗೆ, ಈ ಸಂಸದೀಯ ಕಾರ್ಯದರ್ಶಿ ಹುದ್ದೆ ಕೇವಲ 
ಅಲಂಕಾರಿಕವಾದದ್ದೇ ಹೊರತು ಯಾವ ಅಧಿಕಾರ ಹಾಗೂ ಜವಾಬ್ದಾರಿ. 
ಇದಕ್ಕಿರಲಿಲ್ಲವೆಂದು ತಿಳಿಯಲು ತಡವಾಗಲಿಲ್ಲ, ಕೆಲಸವನ್ನು ಹುಡುಕಿಕೊಂಡು 
ಮಾಡುವಂತ ಅವರ ಮನಸ್ಸು, ಈ ಕೆಲಸವಿಲ್ಲದ ಆದರೆ ಸವಲತ್ತುಗಳುಳ್ಳ ಹುದ್ದೆಯ 
ಭಾರವನ್ನು ಸಹಿಸದಾಯಿತು. ಸಾರ್ವಜನಿಕರ ಹಣ ಹೀಗೆ ಪೋಲಾಗುವುದನ್ನು 
ನೋಡಿಕೊಂಡು ಸುಮನಿರುವುದು ಈ ರಾಷ್ಟ್ರಪ್ರೇಮಿ ನಾಯಕನಿಗೆ ಅಸಾಧ್ಯದ 
ಮಾತಾಯಿತು. ತನ್ನ ಇನ್ನಿಬ್ಬರು ಸಹೋದ್ಯೋಗಿ ಮಿತ್ರರಾದ ಶ್ರೀ ಜತ್ತಿ ಹಾಗೂ 
ಶ್ರೀ ಚವಾಣ್‌ ಅವರನ್ನು ಕರೆದುಕೊಂಡು ಹೋಗಿ ಮುಖ್ಯಮಂತ್ರಿಗಳನ್ನು 
ಭೆಟ್ಟಿಯಾಗಿ, ಜವಾಬ್ದಾರಿ ಅಥವಾ ಕೆಲಸವಿಲ್ಲದೇ ಕೇವಲ ಹೆಸರಿಗೆ ಮಾತ್ರ 
ಹುದ್ದೆಗಳನ್ನು ಹೊಂದುವುದು ಸರಿಯಲ್ಲವೆಂದು ವಿವರಿಸಿದರು. ಈ ವಾದದಲ್ಲಿ 
ಅರ್ಥವಿದೆ ಎಂದು ಮನಗಂಡ ಶ್ರೀ ಖೇರ್‌ ತಕ್ಷಣ ಪ್ರತಿಕ್ರಿಯಿಸಿದರು. ಪರಿಣಾಮ 
ಸಂಸದೀಯ ಕಾರ್ಯದರ್ಶಿಗಳಿಗೆ ಕಿಲ ಇಲಾಖೆಗಳ ಮೇಲ್ವಿಚಾರಣೆ ಮಾಡುವ 
ಹಾಗೂ ಟಿಪ್ಪಣಿ ಹಾಕಿ ಕೆಲಸ ನಿರ್ದೇಶಿಸುವ ಜವಾಬ್ದಾರಿಯುಳ್ಳ ಅಧಿಕಾರವನ್ನು 
ನೀಡಲಾಯಿತು. ಹೇಗಿದೆ ಕಂಠಿಯವರ ಒಳನೋಟ ಹಾಗೂ ಹುದ್ದೆಗಳನ್ನು 
ಸ್ವೀಕರಿಸುವ ಪರಿ? ಬೆಳೆವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಸುರುವಿನಲ್ಲೇ ಸಿಕ್ಕ 
ಈ ಸದವಕಾಶವನ್ನು ಕಂಠಿಯವರು ತಮ್ಮ ರಾಜಕೀಯ ಜೀವನದ ರಂಗ ತಾಲೀಮಿನ 
ಗರಡಿ ಮನೆ ಮಾಡಿಕೊಂಡು ಸಶಕ್ಷರಾಗಿ ಬೆಳವಣಿಗೆ ಹೊಂದಿದರು. ಅಲ್ಲಿ 
ಅವರಿಗೆ ಶ್ರೀ ಗುಲಜಾರಿಲಾಲ್‌ ನಂದಾ (ನಂತರ ದೇಶದ ಪ್ರಧಾನಿಯಾಗಿದ್ದವರು) 


ಪ್ರತಿಭಾವಂತ ಸಂಸದೀಯ ಷಟು 15 


ರವರ ಹಾಗೂ ಶ್ರೀ ಮೊರಾರ್ಜಿ ದೇಸಾಯಿಯವರ ನೇರ ಸಂಪರ್ಕ ಬಂದಿತು. 
ಇಲಾಖೆಯ ಕಾರ್ಯ ನಿರ್ವಹಿಸುವಲ್ಲಿ ಈ ಇಬ್ಬರೂ ಮಹಾನ್‌ ನಾಯಕರುಗಳ 
ಮಾರ್ಗದರ್ಶನ ಸಿಕ್ಕಿದ್ದು ಕಂಠಿಯವರ ಸೌಭಾಗ್ಯವೇ ಸರಿ. ಅದನ್ನು ಅವರು ಕೂಡಾ 
ಯೋಗ್ಯ ರೀತಿಯಲ್ಲೇ ಉಪಯೋಗಿಸಿಕೊಂಡು ಮುಂದೊಬ್ಬ ದಕ್ಷತೆಗೆ ಹೆಸರಾದ 
ಅಪ್ಪಟ ಪ್ರಾಮಾಣಿಕ ಮಂತಿ » ಮುಖ ಮಂತ್ರಿಯಾಗಿ ರೂಪುಗೊಂಡರು. 


2. 1952-56: ಎರಡನೇ ಬಾರಿ ಬಾಂಚೆ ವಿಧಾನಸಭೆಗೆ ಹುನಗುಂದದಿಂದ ಆಯ್ಕೆ. 
ಈಗ ರಾಷ್ಟ್ರ ರಾಜಕೀಯ ಚಿತ್ರ ಬದಲಾಗಿತ್ತು. ಮೊದಲನೆ ಚುನಾವಣೆ ಬ್ರಿಟೀಷರ ' 
ಆಡಳಿತದಲ್ಲಾಗಿದ್ದರೆ ಇದು ಸ್ವತಂತ್ರ ಭಾರತದ ಪ್ರಪ್ರಥಮ ಸಾರ್ವತ್ರಿಕ ಚುನಾವಣೆ. 
ಆದರೆ ಕಂಠಿಯವರ ಆಯ್ಕೆಯಲ್ಲಿ ಯಾವ ವ್ಯತ್ಕಾಸವೂ ಆಗಲಿಲ್ಲ, ಈ ಬಾರಿ 
ಅಲ್ಲಿ ಶ್ರೀ ಮೊರಾರ್ಜಿ ದೇಸಾಯಿ ಮುಖ್ಯ ಮಂತ್ರಿ ಆಗಿದ್ದರು. ಈ ಹಿಂದಿನ 
ಐದು ವರ್ಷಗಳಲ್ಲಿ ಕಂಠಿಯವರ ಕಾರ್ಯಕ್ಷಮತೆಯನ್ನು ಕಣ್ಣಾರೆ ಕಂಡ ಮೊರಾರ್ಜಿ 
ಇವರನ್ನು ವಿಧಾನಸಭೆಯ ಉಪಸಭಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಸಿದರು. ಆಗಿನ 
ಮುಂಬಯಿ ಸರ್ಕಾರ ಹಾಗೂ ಶಾಸಕಾಂಗ, ಹಿಂದುಳಿದವರ ಶಿಕ್ಷಣ, ಕೃಷಿ ಹಾಗೂ 
ಸಮಾಜ ಕಲ್ಮಾಣ, ಇತ್ಯಾದಿ ಪ್ರಮುಖ ಇಲಾಖೆಗಳಲ್ಲಿ ಹೊಸ ಹೊಸ 
ಸುಧಾರಣೆಗಳನ್ನು ತರುವಲ್ಲಿ ವ್ರಶಿಷ್ಟ್ಯಪಾರ್ಣವಾದ ಕಾಯ್ದೆ ಕಾನೂನು ರೂಪಿಸುವಲ್ಲಿ 
ದೇಶದಲ್ಲಿಯೇ ಮಹತ್ವದ ಸ್ಥಾನ ಗಳಿಸಿಕೊಂಡಿತ್ತು. ಆ ಒಂದು ಅಪೂರ್ವ 
ವಾತಾವರಣದ ಸಂಪೂರ್ಣ ಲಾಭವನ್ನು ಕಂಠಿಯವರು ಪಡೆದರು. ಸ್ವತಃ ಕಾನೂನು 
ಪದವೀಧರರಾದುದರಿಂದ ಉಪಸಭಾಧ್ಯಕ್ಷರ ಹುದ್ದೆ ನಿಭಾಯಿಸುವುದು ಅವರಿಗೆ 
ಕಷ್ಟವಾಗಲಿಲ್ಲ. ವಿಧಾನಸಭೆಯ ನಡವಳಿಗಳನ್ನು ್ನ ನೋಡಿಕೊಳ್ಳುವುದರಲ್ಲಿ ಬಹಳ 
ಬಿಗಿ ಎಂದು ಹೆಸರು ಪಡೆದು ತುಂಬ ಯಶಸ್ವಿಯಾಗಿ ತಮ್ಮಕಾರ್ಯ ನಿರ್ವಹಿಸಿ 
ಅಲ್ಲಿಯ ರೀತಿ ನೀತಿಗಳಿಗೆ, ಪರಂಪರೆಗೆ ತಮ್ಮ ಕಾಣಿಕೆಯನ್ನೂ ನೀಡುವಲ್ಲಿ 
ಸಫಲರಾದರು. ಸಭೆಯನ್ನು ಪ್ರಸಂಗ ಬಂದಾಗಲೆಲ್ಲ ನಡೆಸಿ ಅನುಭವ ಪಡೆದಿದ್ದ 
ಕಂಠಿಯವರಿಗೆ ಮುಂದೆ ನವಮೈಸೂರು ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷ 
ಪದವಿಯನ್ನೂ ಲೀಲಾಜಾಲಾಗಿ ಅಷ್ಟೇ ಸಮರ್ಥವಾಗಿ ನಡೆಸಲು ಸಾಧ್ಯವಾಯಿತು. 
ಇದರಂತೆಯೇ ಕಂಠಿಯವರು ಮೂರು (1957), ನಾಲ್ಕು (1962) ಹಾಗೂ 

ಐದನೇ ಬಾರಿಗೆ (1967) ನವಮೈಸೂರು ವಿಧಾನಸಭೆಗೆ ಅದೇ ಹುನಗುಂದ ಕ್ಷೇತ್ರದಿಂದಲೆ 
ಆಯ್ಕೆ ಆಗಿ ಬಂದರು. ಅವರು ಪ್ರತಿಸಾರಿಯೂ ಎದುರಾಳಿಗಳಿಗೆ ಬಹುದೊಡ್ಡ ಮತಗಳ 
ಅಂತರ ಕೊಟ್ಟು ಆರಿಸಿ ಬರುತ್ತಿದ್ದರೆಂದು ಹೇಳಿದೆಯಲ್ಲವೇ? ಉದಾಹರಣೆಗೆ ಒಂದು 
ಇಂತಹ ಚುನಾವಣೆಯ ಪರಿಣಾಮ ಇಲ್ಲಿ ನೋಡಿ: 


16 ಎಸ್‌.ಆರ್‌. ಕಂಠಿ 


ವಿಧಾನಸಬೆಯ ಸಾರ್ವತಿಕ ಚುನಾವಣೆ 1967 
ಮತದಾನದ ವಿವರಗಳು ಹಾಗೂ ಚುನಾವಣಾ ಪರಿಣಾಮ ಮಾರ್ಚ್‌ 1967 
208 ಹುನಗುಂದ (ಮತಕ್ಷೇತ್ರ) 


ಒಟ್ಟು ಮತದಾರರು 53026 
ಪಡೆದ ಮತಗಳು 
ಶ್ರೀ ಎಸ್‌. ಆರ್‌. ಕಂಠಿ (ಕಾಂಗ್ರೆಸ್‌) 23364 


ಶ್ರೀ ಜಿ.ಪಿ. ನಂಜಯನ ಮಠ (ಪಕ್ಷೇತರ) 9732 
ಶ್ರೀ ಟಿ.ಜಿ. ಭಂಡಾರಿ (ಪಕ್ಷೇತರ) 0064 
ಆಯ್ಕೆ ಶ್ರೀ ಎಸ್‌.ಆರ್‌. ಕಂಠಿ (ಕಾಂಗ್ರೆಸ್‌) 


ಇದು ಅವರ ಜನಾನುರಾಗಿ ಜೀವನ ರೀತಿಯನ್ನು ತೋರುವುದಲ್ಲದೆ ಮತ್ತೇಸೂ 
ಅಲ್ಲ. ಅವರ ಗೆಲುವಿನಲ್ಲಿ ಜನ ತಮ್ಮಗೆಲುವನ್ನೆ ಕಾಣುತ್ತಿದ್ದರು, ಅವರ ಒಲವು ಜನರ 
ಒಲವಾಗಿತ್ತು. ಜನರ ಹಿತಕ್ಕಾಗಿಯೇ ದುಡಿದ, ಅದಕ್ಕಾಗಿಯೇ ಮಡಿದ ಅಜೇಯ 
ಜನನಾಯಕರಿವರು. 


ಧಾರ್ಮಿಕ ಪುಜ್ಜೆ 


ಕಂಠಿಯವರ ಜೀವನದ ಮೇಲೆ ಪ್ರಭಾವ ಬೀರಿದ ತಂದೆ ತಾಯಿಗಳು ಅವರನ್ನು 
ಯುಜುಮಾರ್ಗದಲ್ಲಿ ನಡೆಯುವಂತೆ ರೂಪಿಸಿದ್ದರು. ಇಲಕಲ್ಲ ಸಜ್ಜಲಗುಡ್ಡಗಳಲ್ಲದೇ ಮೈಸೂರಿನ 
. ಸುತ್ತೂರು, ಹುಬ್ಬಳ್ಳಿಯ ಮೂರು ಸಾವಿರ ಮಠಗಳು ಆಗಾಗ ಅವರು ದರ್ಶನ ಪಡೆಯುತ್ತಿದ್ದ 
ಆಧ್ಯಾತ್ತಿಕ್ರ ಕೇಂದ್ರಗಳಾಗಿದ್ದವು. ಇಂತಹ ಧಾರ್ಮಿಕ ಮತ್ತು ಆಧ್ಯಾತಿಕ್ರ ಕೇಂದ್ರಗಳಿಗೆ ಭೆಟ್ಟಿ 
ನೀಡುವುದು ಅವರ ಹವ್ಕಾಸಗಳಲ್ಲೊಂದಾಗಿತ್ತು. ಈ ತಮ್ಮ ಹವ್ಯಾಸವನ್ನು ವಿದೇಶಕ್ಕೆ 
ಹೋದಾಗಲೂ ಅವರು ಮರೆಯಲಿಲ್ಲ. ರೋಂ ನಗರಕ್ಕೆ ಭೆಟ್ಟಿ ಕೊಟ್ಟಾಗ ಅಲ್ಲಿ ಧರ್ಮಗುರು 
ಪೂಜ್ಯ ಪೋಪ್‌ರವರ ದರ್ಶನ ಮಾಡಿಕೊಂಡರು. ಅಲ್ಲಿ ಸಸ್ಯಾಹಾರಿಗಳಿಗೆ ಸರಿಯಾದ 
ಊಟದ ವ್ಯವಸ್ಥೆ ಆಗುವುದಿಲ್ಲವಾದರೂ ಕಂಠಿಯವರು ತಮ್ಮ ಪ್ರವಾಸದುದ್ದಕ್ಕೂ ಶುದ್ಧ 
ಶಾಖಾಹಾರ ವ್ರತವನ್ನು ಕಾಯ್ದುಕೊಂಡಿದ್ದರು. 


ಕಂಠಿಯವರಿಗೆ ಬಸವ ತತ್ವಗಳಲ್ಲಿ ಅಚಲ ನಂಬಿಕೆ, ಶರಣರ ವಿಶಾಲ ಮನೋಭಾವ 
ಅವರದಾಗಿತ್ತು. ಕಾರಣ ಬಸವಣ್ಣನವರ ಧರ್ಮಭೂಮಿ ಕೂಡಲ ಸಂಗಮದ ಅಭಿವೃದ್ಧಿಗಾಗಿ 
ಅವರು ಅವಿರತವಾಗಿ ಶ್ರಮಿಸಿದರು. ಕೇವಲ ಕಟ್ಟಡ ನಿರ್ಮಾಣ, ನವೀಕರಣ ಮಾತ್ರದಿಂದಲೇ 
ಅರಿವು ಅಸಾಧ್ಯವೆಂದರಿತ ಅವರು ಶರಣ ತತ್ವಗಳ ಪ್ರಸಾರಕ್ಕಾಗಿ ಬೇಕಾದ ಪರಿಸರ ನಿರ್ಮಾಣ 


ಪ್ರತಿಭಾವಂತ ಸಂಸದೀಯ ಪಟು 17 


ಮಾಡುವಲ್ಲಿ ಹಲವಾರು ಯೋಜನೆಗಳನ್ನೂ ರೂಪಿಸಿದರು. ಕೂಡಲ ಸಂಗಮದ 
ಜೀರ್ಣೋದ್ದಾರದೊಂದಿಗೇನೆ, ವಚನ ಸಾಹಿತ್ಯದ ಬಗ್ಗೆ ಅಮೂಲ್ಯ ಗ್ರಂಥಗಳನ್ನು ಪ್ರಕಟಿಸಲು 
ನಿಗಾ ವಹಿಸಿದರು. ಜೊತೆಗೆ ಹಲವಾರು ಇನ್ನಿತರ ಜನೋಪಯೋಗಿ ಪುಸಕ ಪ್ರಕಟಣೆಗಳಿಗೆ 
ಸರ್ಕಾರದಿಂದ ಸಹಾಯಧನವನ್ನೂ ಕೊಡಿಸಿದರು. "ಕರ್ನಾಟಕ ಗಾಂಧಿ ಎಂದೇ ಖ್ಯಾತರಾದ 
ಸ್ವಾತಂತ್ರ ಸೇನಾನಿ ಹರ್ಡೇಕರ ಮಂಜಪ್ಪನವರ ಸಾಹಿತ್ಯವನ್ನೊಳಗೊಂಡ "ರಾಷ್ಟಧರ್ಮ 
ದೃಷ್ಟಾರ ಹರ್ಡೇಕರ್‌ ಮಂಜಪ್ಪ' ಎಂಬ ಬೃಹತ್‌ ಗ್ರಂಥವೊಂದನ್ನು ಸರ್ಕಾರದಿಂದ ಸಹಾಯಧನ 
ನೀಡಿ ಪ್ರಕಟಿಸಿದರು. ಗ.ಸ. ಹಾಲಪುನವರಂಥ ಶ್ರೇಷ್ಠ ವಿದ್ದಾಂಸರ ಸಂಪಾದಕತ್ವದಲ್ಲಿ 
ಹೊರಬಂದ ಈ ಉತ್ಕೃಷ್ಟ ಗ್ರಂಥ ಒದುಗರಿಗೊಂದು ವರದಾನವೆಂದೇ ಹೇಳಬಹುದು. 


1962 ರಲ್ಲಿ ಬಸವಣ್ಣನವರ ಅಷ್ಟ ಶತಮಾನೋತ್ಸವದ ಅಂಗವಾಗಿ ಬಸವನ 
ಬಾಗೇವಾಡಿ, ಕೂಡಲ ಸಂಗಮ, ಬಸವಕಲ್ಯಾಣ ಹೀಗೆ ಬಸವಣ್ಣನ ಜನ್ಯ ಧರ್ಮ ಹಾಗೂ 
ಕರ್ಮಭೂಮಿಗಳಲ್ಲಿ ವಿಶೇಷ ಕಾರ್ಯಕ್ರಮ ಹಮಿಕ್ರೊಂಡು ಜನಜಾಗೃತಿಗೆ ಕಾರಣರಾದರು. 
ಎಲ್ಲ ಕೆಲಸಗಳ ಜವಾಬ್ದಾರಿ ನಿರ್ವಹಿಸಿದ್ದರೂ ನಾನು ಮಾಡಿದೆನೆಂದು ಹೇಳಲು ಸಮಿತಿಗಳ 
ಅಧ್ಯಕ್ಷ ಪದವಿಯೆಡೆ ಗಮನಿಸಲಿಲ್ಲ. ಉಪಾಧ್ಯಕ್ಷರಾಗಿಯೇ ಎಲ್ಲವನ್ನೂ ನಿಭಾಯಿಸಿದರು. 
ಮಾಡಿದೆನೆಂಬುದು ಮನದಲ್ಲಿ ಹೊಳೆಯದಿರ್ದೊಡೆ ಬೀಡಿದ್ದನೀವ ಕೂಡಲಸೆಂಗಮ 
ಎಂದಂತೆ ಅವರಿಗೆ ಮಾನಸಿಕ ನೆಮದಿ, ಸಾಧನೆಯ ಸಂತೃಪ್ತಿ ಎರಡೂ ಲಭಿಸಿದ್ದವು. 
ಕೂಡಲ ಸಂಗಮ ಅಭಿವೃದ್ಧಿ ಮಾಡುವ ಯೋಜನೆಯೇನೊ ತಯಾರಾಗಿತ್ತು. ಆದರೆ ಅಲ್ಲಿಗೆ 
ಹೋಗಲು ರಸ್ತೆ ಸಂಪರ್ಕದ ಸೌಲಭ್ಯ ಸರಿಯಿರಲಿಲ್ಲ. ಜನ ಹೋಗಿ ನೋಡದಿದ್ದರೆ ಅಲ್ಲಿ 
" ಏನು ಅಭಿವೃದ್ಧಿ ಮಾಡಿಸಿ ಏನು ಸಾಧಿಸುವುದು? ಎಂಬುದು ಅವರ ಚಿಂತೆಯಾಗಿತ್ತು. ಈ 
ಹೊತ್ತಿನಲ್ಲೇ ಸೊಲ್ಲಾಪುರ ಚಿತ್ರದುರ್ಗ ರಾಷ್ಟ್ರೀಯ ಹೆದ್ದಾರಿ ನಂಬರ್‌ 13 ಹುನುಗಂದ 
ತಾಲ್ಲೂಕಿನಲ್ಲಿ ಹಾಯ್ದು ಹೋಗಲಿತ್ತು. ಅಂದಿನ ತಮ್ಮ ಇನ್ನೊಬ್ಬ ಸಹೋದ್ಯೋಗಿ 
ಶ್ರೀ ಪಿ.ಎಂ. ನಾಡಗೌಡರವರ ಸಹಯೋಗದೊಂದಿಗೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ 
ತಂದು ಈ ರಾಜಮಾರ್ಗ ಕೂಡಲಸಂಗಮದ ಸಮೀಪದಲ್ಲೇ ಹಾಯ್ದುಹೋಗುವಂತೆ ನಕ್ಷೆ 
ಬದಲಿಸುವಲ್ಲಿ ಸಫಲರಾದರು. ಇಂದಿಗೂ ಈ ರಾಜಮಾರ್ಗದ ಮೇಲಿಂದ ಹಾದು 
ಹೋಗುತಿದ್ದಂತೆಯೇ ಅಲ್ಲಿ ಇತ್ತೀಚಿಗೆ ನಡೆದ, ನಡೆಯುತ್ತಿರುವ ಅದ್ಭುತ ಸುಧಾರಣೆಗಳನ್ನು, 
ಹೆಬ್ಬಾಗಿಲು, ಕಟ್ಟಡಗಳನ್ನು ನೋಡಬಹುದು. ಕಂಠಿಯವರು ದಶಕಗಳ ಹಿಂದೆ ಕಂಡ ಕನಸು 
ಇಂದು ನನಸಾಗಿದೆ: ಇದು.ಅವರ ದೂರದೃಷ್ಟಿಯ ಒಂದು ಮಾದರಿ ಮಾತ್ರ. 


ಧಾರ್ಮಿಕ ಮನೋಭಾವದವರು ಎಂದ ತಕ್ಷಣ ಕಂಠಿಯವರನ್ನು ಸ್ವಧರ್ಮ 3 
ಸ್ವಜಾತಿ ಪ್ರೇಮಿಗಳೆಂದು ಖಂಡಿತ ಭಾವಿಸಬಾರದು. ಅವರು ಎಲ್ಲ ಧರ್ಮ, ಜಾತಿ, 
ವರ್ಗಗಳ ಜನರ ಬಂಧುಗಳಾಗಿದ್ದರು. ಆದರೆ ಧಾರ್ಮಿಕ ಕಂದಾಚಾರ,್ಯಮೂಢ ನಂಬಿಕೆ, 
ಅನಾವಶ್ಯಕ ಹಬ್ಬ ಹರಿದಿನ, ಉತ್ಸವಗಳನ್ನು ಆಚರಿಸುವಲ್ಲಿ ಉತ್ಸಾಹಿಗಳಾಗಿರಲಿಲ್ಲ, ಒಮ್ಮೆ 


18 ಎವಿಸ್‌.ಆರ್‌. ಕಂಠಿ 


ಅರವತ್ತರ ದಶಕದಲ್ಲಿ ಅವರು ಮಂತ್ರಿಗಳಾಗಿದ್ದಾಗ ಧಾರವಾಡದಲ್ಲಿ ವಿದ್ಯಾರ್ಥಿ ಚಳುವಳಿ 
ಸಂಬಂಧ ಭೆಟ್ಟಿ ಕೊಟ್ಟರು. ಆಗ ಅಲ್ಲಿ ಪೋಲೀಸ್‌ ವರಿಷ್ಠರಾಗಿದ್ದ (ನಂತರ ಕರ್ನಾಟಕದ 
ಪ್ರಥಮ ಡೈರೆಕ್ಟರ್‌ ಜನರಲ್‌) ಶ್ರಿ ಶ್ರೀ ವೀರಭದ್ರಯ್ಮನವರು “ಏನ್‌ ಸಾರ್‌, ಇಂದು ಗೌರಿ 
ಗಣೇಶನ ಹಬ್ಬ. ಅಲ್ಲದೆ ನಾವೆಲ್ಲ ಪರಿಸ್ಥಿಶಿಯನ್ನು ಹತೋಟಿಗೆ ತಂದಿದ್ದೇವೆ. ತಾವ ಎಲ್ಲ 
ಬಿಟ್ಟು ಇಲ್ಲಿಗೆ ಬಂದಿದ್ದೀರಲ್ಲ?” ಎಂದು ಕೇಳಿದಾಗ ಕಂಠಿಯವರು “ಹೌದು ಇಂದು ಹಬ್ಬ. 
- ಆದರೆ ನನಗೆ ಅವುಗಳಲ್ಲೆಲ್ಲ ನಂಬುಗೆ ಇಲ್ಲ” ಎಂದು ಶಾಂತಚಿತ್ತರಾಗಿಯೇ ಉತ್ತರಿಸಿದರಂತೆ. 
ಇದು ಅವರ ಧಾರ್ಮಿಕ ಅಲಿಪ್ಪತೆಯ ಲಕ್ಷಣವಲ್ಲದೆ ಮತ್ತೇನೂ ಆಗಿರಲಾರದು. 
ಇದರಿಂದಾಗಿಯೇ ಅವರು ಸರ್ವಜನ ಪ್ರಿಯರಾಗಿದ್ದರು. 


ಕರ್ನಾಟಕ ಎಏಕೀಕರಣ-ಕಂಠಿಯವರ ಮಹತ್ವದ ಪಾತ್ರ 


ಸ್ವಾತಂತ್ರ್ಯ ಪೂರ್ವದ ಭಾರತ ಹಲವಾರು ಸಂಸ್ಥಾನ ರಾಜ್ಯಗಳಲ್ಲಿ ಹಂಚಲ್ಪಟ್ಟಿತ್ತು. 
ನಂತರ ಬಂದ ಬ್ರಿಟೀಷರು ಇಂಡಿಯಾವನ್ನು ಪ್ರಾವಿನ್ಸ್‌ಗಳನ್ನಾಗಿ ಕೇವಲ ರಾಜಕೀಯ, 
ಆಡಳಿತ ಹಾಗೂ ಮಿಲಿಟರಿ ಮಹತ್ವದ ದೃಷ್ಟಿಯಿಂದ ವಿಭಾಗಿಸಿದ್ದರು. ಹೀಗೆ ಮಾಡುವಾಗ 
ಅವರು ಜನರ ಭಾಷೆ ಮತ್ತು ಭೌಗೋಳಿಕ ಹಾಗೂ ಆರ್ಥಿಕ ಅಂಶಗಳನ್ನು ಗಣನೆಗೆ 
ತೆಗೆದುಕೊಂಡಿರಲಿಲ್ಲ. ಅದೊಂದು ಅಸಮಂಜಸ ಮತ್ತು ಅನಾನುಕೂಲ ವ್ಯವಸ್ಥೆಯಾಗಿತ್ತೆಂದು 
ಹೇಳಬಹುದು. ಇದರಿಂದಾಗಿ ಒಂದು ಭಾಷೆಯನ್ನಾಡುವ ಜನ SN 'ರಾಜ್ಯ ವಾಗಿರ 
ಬೇಕೆಂಬ ಬಹು ಸಂಖ್ಯಾತ ನಾಯಕರ ಹಾಗೂ ಜನರ ಆಶೆಗೆ ಮಣ್ಣೆರೆಚಿದಂತಾಗಿತ್ತು. 


ಕನ್ನಡಿಗರೂ ತಮಗೊಂದು ಪ್ರತ್ಯೇಕ ರಾಜ್ಯ ಬೇಕೆಂದು ಒಕ್ಕೊರಲಿನ ಬೇಡಿಕೆ 
ಇಟ್ಟದ್ದು ಸಹಜವೇ ಆಗಿತ್ತು. ಆದರೆ ಇದೊಂದು ಸುಲಭವಾಗಿ ಕೈಗೂಡುವ ಕೆಲಸವಾಗಿರಲಿಲ್ಲ. 
ಈಗಿನ ಕರ್ನಾಟಕ ಆಗ ಐದು ಪ್ರಾಂತಗಳಲ್ಲಿ ಹರಿದು ಹಂಚಿ ಹೋಗಿತ್ತು. ಹೈದ್ರಾಬಾದ್‌, 
ಬಾಂಬೆ, ಮೈಸೂರು, ಮದ್ರಾಸ್‌, ಕೊಡಗು, ಹೀಗೆ ಎಲ್ಲೆಲ್ಲೊ ಬೇರ್ಪಡಿಸಲ್ಪಟ್ಟ ಕನ್ನಡಿಗರು 
ಒಂದಾಗುವುದು ದುಸ್ಪರದ ಸಂಗತಿಯೇ ಎನಿಸಿತ್ತು. ಇದಕ್ಕಾಗಿ ಹಲವಾರು ನಾಯಕರುಗಳು 
ಏಕೀಕರಣದ ಪಣತೊಟ್ಟು ಹೋರಾಡಬೇಕಾಯಿತು. ಅಂಥವರಲ್ಲಿ ಕಂಠಿಯವರು 
ಪ್ರಮುಖರಾಗಿದ್ದರು. ಸ್ವಾತಂತ್ರ , ಸೇನಾನಿಯಾಗಿ ರಾಷ್ಟಮಟ್ಟದಲ್ಲಿಯೂ ಪ್ರಮುಖ ಪಾತ್ರ 
ವಹಿಸಿದಂತೆ, ತದ ನಂತರದ ಈ ಕರ್ನಾಟಕ ಏಕೀಕರಣ ಚಳುವಳಿಯಲ್ಲೂ ಮುಂಚೊಣಿಯ 
ಹಾಗೂ ಮಹತ್ವದ ನಾಯಕರೆಂದೆನಿಸಿದರು. ಕನ್ನಡ ನಾಡು, ನುಡಿ ಹಾಗೂ ಜನರ ಬಗ್ಗೆ 
ಬಹುತೇಕ ಎಲ್ಲ ಅಂಕಿ ಅಂಶಗಳನ್ನೂ ಕಂಠಿಯವರು ತಿಳಿದವರಾಗಿದ್ದರು. 


ಕನ್ನಡ ಸಾಹಿತ್ಯ, ಕಲೆ, ಸಂಸ್ಕೃತಿಗಳ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ದ ಕಂಠಿಯವರು 

ಸಮಯ ಸಿಕ್ಕಾಗಲೆಲ್ಲ ಶರಣ ಸಾಹಿತ್ಯ ಹಾಗೂ ಬೇಂದ್ರೆ, ಕುವೆಂಪು, ಕಾರಂತ, ಸಿ.ಡಿ.ಎನ್‌, 
ಅ.ನ.ಕೃ, ಮಾಸ್ತಿ ವೆಂಕಟೇಶ್‌ ಐಯ್ಯಂಗಾರ್‌, ಡಾ: ರುಕೀರ್‌ ಹುಸೇನ್‌, ಮುಂತಾದ 

" ಮಹಾನ್‌ ಸಾಹಿತಿಗಳ ಪುಸ್ತಕಗಳನ್ನು ಓದುವುದರಲ್ಲಿ ಹಾಗೂ ಅವರ ಒಡನಾಟದಲ್ಲಿ 


ಪ್ರತಿಭಾವಂತ ಸಂಸದೀಯ ಪಟು 19 


ಕಳೆಯುತ್ತಿದ್ದರು. ನಾಡು ನುಡಿಗಳ ಬಗ್ಗೆ ಅತೀವ ಅಭಿಮಾನ ಹಾಗೂ ಕಳಕಳಿ ಹೊಂದಿದ್ದರು. 
ಸ್ವಾತಂತ್ರ್ಯಾನಂತರದ ಕರ್ನಾಟಕದಲ್ಲಿ ಅವರು ಅತ್ಯಂತ ಜನಪ್ರಿಯ 
ಮುಖಂಡರಲ್ಲೊಬ್ಬರಾಗಿದ್ದರು. 


1950ರ ದಶಕದ ಪ್ರಾರಂಭದ ಭಾಗದಲ್ಲಂತೂ ಕನ್ನಡಿಗರ ತಾಳ್ಮೆಯ ಕಟ್ಟೆ 
ಒಡೆದುಹೋಯಿತು. ನೋಡಿದೆಡೆಯೆಲ್ಲ ಚಳುವಳಿ, ಹರತಾಳ, ಪ್ರತಿಭಟನೆಗಳು 
ನಡೆಯತೊಡಗಿದವು. ದೇಶದ ಇನ್ನಿತರ ಕಡೆಗಳಿಂದಲೂ ರಾಜ್ಯಗಳ ಪುನರ್‌ ವಿಂಗಡನೆಗಾಗಿ 
ಬೇಡಿಕೆಗಳು ಬರತೊಡಗಿದವು. 


ಇಷ್ಟಾದರೂ ದೆಹಲಿಯ ಕಾಂಗ್ರೆಸ್‌ ಮುಖಂಡರು ಏಕೀಕರಣದ ಪರವಾಗಿ ಒಲವು 
ತೋರಿಸಲಿಲ್ಲ. ಆದರೆ ನಿಜಲಿಂಗಪ್ಪನವರ ನೇತೃತ್ವದ ನಿಯೋಗ, ಪ್ರಧಾನಿ ಜವಾಹರಲಾಲ್‌ 
ನೆಹರುರವರನ್ನು ಬೆಟ್ಟಿ ಮಾಡಿ ತೀರಾ ಒತ್ತಾಯ ಮಾಡಿದ ಮೇಲೆ "ಘಜಲ್‌ ಆಲಿ ಆಯೋಗ'ದ 
ರಚನೆಗೆ ಒಪ್ಪಿಕೊಂಡರು. ಇದು ಏಕೀಕರಣದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ 
ಮೈಲುಗಲ್ಲಾಗದೆ. ತ್ರಿಸದಸ್ಯ ಫಜಲ್‌ ಅಲಿ, ಕೆ.ಎಂ. ಪಣಿಕ್ಕರ್‌, ಪಂಡಿತ್‌ ಕುಂಜ್ರು ಆಯೋಗ 
ಏಕೀಕರಣದ ಹಾಗೂ ರಾಜ್ಯಗಳ ಪುನರ್ವಿಂಗಡನೆಯ ಬೇಡಿಕೆಯಿರುವ ದೇಶದ ಹಲವಾರು 
ಭಾಗಗಳಿಗೆ ಭೆಟ್ಟಿ ನೀಡಿ ವರದಿಯೊಂದನ್ನು ಕೇಂದ್ರ ಸರ್ಕಾರಕ್ಕೆ ್ಸ ಸಲ್ಲಿಸಬೇಕಿತ್ತು. ಕನ್ನಡಿಗರ 
ಒತ್ತಾಯ ಎಷ್ಟೊಂದು ಶಕ್ತಿಶಾಲಿಯಾಗಿತ್ತೆಂದರೆ ಈ ಆಯೋಗ ಕರ್ನಾಟಕಕ್ಕೆ ಭೆಟ್ಟಿ ನೀಡಲೇ 
ಬೇಕಾಯಿತು. ರಾಜ್ಯ ಪುನರ್ವಿಂಗಡನೆಯ ಬೇಡಿಕೆ ಇರುವ ಪ್ರದೇಶಗಳಲ್ಲಿಲ್ಲ ಸ್ವತಃ ತಿರುಗಾಡಿ 
ಮನವಿಗಳನ್ನು ಸ್ವೀಕರಿಸಿತು. ಅಖಂಡ ಕರ್ನಾಟಕದ ವತಿಯಿಂದ "ಕರ್ನಾಟಕ ರಾಜ್ಯ ಮನವಿ 
ಪತ್ರ ಸಮಿತಿ'ಯ ಪರವಾಗಿ ಕಾರ್ಯದರ್ಶಿಯಾಗಿದ್ದ ಕಂಠಿಯವರೇ ಮನವಿ ಸಲ್ಲಿಸಿದರು. 
ಆಯೋಗಕ್ಕೆ ಒಪ್ಪಿಗೆಯಾಗುವ ರೀತಿಯಲ್ಲಿ ಈ ಮನವಿ ಪತ್ರ ತಯಾರಿಸುವಲ್ಲಿ ವಿಶೇಷ 
ಶ್ರಮ ವಹಿಸಿದ್ದರು. 


ಘಜಲ್‌ ಆಲಿ ಆಯೋಗವೇನೊ ಏಕೀಕೃತ "ನವಮೈಸೂರು' ರಾಜ್ಯದ ರಚನೆಯ 
ಬೇಡಿಕೆಯನ್ನು ಸಮಂಜಸವೆಂದು ಪರಿಗಣಿಸಿ ಅತನು ಮಾಡಿ ವರದಿ ಸಲ್ಲಿಸಿತು. ಆದರೆ 
ಇದಕ್ಕೆ ಬಹುಮುಖ್ಯವಾದ ಎರಡು ತೊಂದರೆಗಳು ಎದುರಾದುವು. ಮೊದಲನೆಯದಾಗಿ 
ಅಂದಿನ ಪ್ರಧಾನಿ ಜವಾಹರಲಾಲ್‌ ನೆಹರು ಭಾಷಾವಾರು ರಾಜ್ಯಗಳ ರಚನೆಯ ಪರವಾಗಿರಲಿಲ್ಲ 
ಹಾಗೂ ಎರಡನೆಯದಾಗಿ ಉಕ್ಕಿನ ಮನುಷ್ಯನೆಂಬ ಖ್ಯಾತಿಯ ಆಗಿನ ಗೃಹ ಮಂತ್ರಿ ಸರ್ದಾರ್‌ 
ವಲ್ಲಭಬಾಯಿ ಪಟೇಲ್‌ರವರು ಈ ದಿಶೆಯಲ್ಲಿ ಪ್ರಾರಂಭದಲ್ಲಿ ಉತ್ಸಾಹಿಗಳಾಗಿದ್ದರೂ 
ಈಗ ತಟನ್ನರಾಗಿದ್ದರು. ಆದರೆ ಕರ್ನಾಟಕದ ಮುಖಂಡರ ಹಕ್ಕೊತ್ತಾಯಕ್ಕೆ ಕೇಂದ್ರ ಕೊನೆಗೂ 
ಮಣಿಯಲೇ ಬೇಕಾಯಿತು. ಕನ್ನಡಿಗರ ಬಹುದಿನಗಳ ಆಸೆ 1956ರ ನವೆಂಬರ್‌ 1 ರಂದು 
ಈಡೇರಿ "ನವಮೈಸೂರು' ರಾಜ್ಯದ ಉದಯವಾಯಿತು. ಕಂಠಿಯವರು ಕರ್ನಾಟಕ 
ಏಕೀಕರಣದ ರೂವಾರಿಗಳಲ್ಲೊಬ್ಬರೆನಿಸಿದರು. 


ಬಾಗ - 11 
ಅಧಿಕಾರದ ವಿವಿಧ ಮಜಲುಗಳು 


ನವಮೈೈಸೂರು ರಾಜ್ಯದ ವಿಧಾನಸಭಾಧಕ್ಷರಾಗಿ (1956-62) 


ಪ್ರಜಾತಂತ್ರದ ತವರೂರು ಇಂಗ್ಲೆಂಡ್‌ ಎಂದು ಹೇಳಬಹುದು. ಅಂತೆಯೇ 
ಸಂಸದೀಯ ಪದ್ಧತಿಯ ಸರ್ಕಾರವೂ ವಿಶ್ವಕ್ಕೆ ಅದರ ಕೊಡುಗೆಯೇ ಆಗಿದೆ. ನಮ್ಮಸಂವಿಧಾನದ 
ಹಲವಾರು ಅಂಶಗಳು ಬ್ರಿಟನ್‌ನ ಸಂವಿಧಾನದಿಂದಲೇ ಬಳುವಳಿಯಾಗಿ ಬಂದಿದೆ. ಇವುಗಳಲ್ಲಿ 
ಬಹುಮುಖ್ಯವಾದುವುಗಳಲ್ಲಿ ವಿಧಾನಸಭೆ ಹಾಗೂ ಲೋಕಸಚಿಯ ಸ್ಪೀಕರ್‌ (ಸಭಾಧ್ಯಕ್ಷರ) 
ಹುದ್ದೆಯೂ ಒಂದು. ಶಾಸಕಾಂಗದ ಜೀವನಾಡಿ ಕೆಳಮನೆ (ವಿಧಾನಸಭೆ ಹಾಗೂ ಲೋಕಸಭೆ) 
ಅದು ಪ್ರಜಾಪ್ರಭುತ್ವದ ಕಿರೀಟವೂ ಹೌದು. ಈ ಅತಿ ಮುಖ್ಯಮನೆಯ ಅಧ್ಯಕ್ಷಾದಿಕಾರಿ 
(ಪ್ರಿಸೈಡಿಂಗ್‌ ಆಫಿಸರ್‌) ಈ ಸೀಕರ್‌. ಸದನದಲ್ಲಿಯ ಎಲ್ಲ ನಡವಳಿ ಹಾಗೂ ಸಮಸ್ಯೆಗಳಿಗೆ 
ಸಭಾಧ್ಯಕ್ಷರದೆ ಕೊನೆಯ ನಿರ್ಣಯವಾಗಿದೆ. ಸದನದಲ್ಲಿಯ ಪರಮಾಧಿಕಾರ ಹೊಂದಿದ 
ಸಭಾಧ್ಯಕ್ಷರು ಸದನದ ಕಾರ್ಯಚಟುವಟಿಕೆಗಳ ಮುಖವಾಣಿಯಾಗಿ, ಹಕ್ಕುಭಾದ್ಯತೆಗಳ 
ಸಂರಕ್ಷಕರಾಗಿ ಅತ್ಯಂತ ಮಹತ್ವದ ವ್ಯಕ್ತಿಯಾಗಿರುತ್ತಾರೆ. 


ಸಭಾಧ್ಯಕ್ಷರಾದವರು ನೂರಾರು ಶಾಸಕರ, ಮಂತ್ರಿಗಳ, ವಿರೋಧ ಪಕ್ಷದವರ 
ನಡತೆ, ವಾಗ್ವಾದ, ಚರ್ಚೆ ಇತ್ಯಾದಿಗಳನ್ನು ಸಮರ್ಥವಾಗಿ ಠೂಷಿಸಬೇಕಾಗುತ್ತದೆ. ಯಾರ 
ಮನಸ್ಸನ್ನೂ ನೋಯಿಸದಂತೆ ಮುತ್ನದ್ದಿತನ ತೋರಬೇಕಾಗುತ್ತದೆ. ಇದಕ್ಕೆಲ್ಲ ಅಪಾರ ಜ್ಞಾನ, 
ಶಾಂತ ಹಾಗೂ ಸಮಚಿತ್ತ ಸಮಯೋಚಿತ ಬುದ್ಧಿ ್ರಿ ಜಾಣ್ಮೆ ಬಹಳ ಅವಶ್ಯಕ. ಇಂತಹ ಎಲ್ಲ 
ಗುಣಗಳನ್ನೂ ಸಹಜವಾಗಿಯೇ ಮೈಗೂಡಿಸಿಕೊಂಡಿದ್ದ ಕಂಠಿಯವರನ್ನು ನವಮೈೆಸೂರು 
ರಾಜ್ಯದ ಪ್ರಥಮ ವಿಧಾನಸಭಾ ಸ್ಪೀಕರ್‌ ಎಂದು ಅವಿರೋಧವಾಗಿ ಆರಿಸಲಾಗಿತ್ತು. 
ಕಂಠಿಯವರ ಕಾನೂನು ಜ್ಞಾನ, ಮುಂಬಯಿ ವಿಧಾನಸಭೆಯಲ್ಲಿ ಹತ್ತು ವರ್ಷ ಪ್ರತಿಭಾನ್ವಿತ 
ಶಾಸಕನಾಗಿ, ಸಂಸದೀಯ ಕಾರ್ಯದರ್ಶಿಯಾಗಿ, ಉಪಸಭಾಧ್ಯಕ್ಷರಾಗಿ ಸಮರ್ಥವಾಗಿ 
ಕಾರ್ಯನಿರ್ವಹಿಸಿದ ಅನುಭವ, ಮೃದು ಸ್ವಭಾವ, ಶಾಂತಚಿತ್ತತೆ ಅದ್ದಿತೀಯವಾಗಿದ್ದವ. 


ಅಂತೆಯೇ ಅವರು ಈ ಒಂದು ಹುದ್ದೆಯ ಕಾರ್ಯಭಾರ ನಿರ್ವಹಿಸಿದ ರೀತಿಯೂ 
ಅನನ್ಯವಾಗಿತ್ತು. ಅವರು ರೂಪಿಸಿದ ರೀತಿ ನೀತಿ, ನೀಡಿದ ರೂಲಿಂಗ್‌'ಗಳು, ಹಾಕಿಕೊಟ್ಟ 
ಪರಿಪಾಠಗಳು ಕರ್ನಾಟಕ ವಿಧಾನಸಭೆಯ ಮುಂದಿನ ಕಾರ್ಯಕಲಾಪಗಳಿಗೆ ಸುಭದ್ರ 
ಅಡಿಪಾಯದಂತಾದವೆಂದರೆ ಅತಿಶಯೋಕ್ತಿ ಆಗಲಾರದು. ವಿಧಾನ ಸಭೆಯಲ್ಲಿ ನಿರ್ದಿಷ್ಟ 
ನಿಯಮಾವಳಿಗಳು ಇದ್ದರೂ, ಕೆಲವೊಂದು ಸಾರೆ ಇವುಗಳನ್ನು ಮೀರಿ ಸಂದರ್ಭಗಳು 
ಬಂದೊದಗುತ್ತವೆ. ಆಗ ಸ್ಪೀಕರ್‌ ಆದವರು ಅವುಗಳಿಗೆ ಸಮಂಜಸ ಹಾಗೂ ನಿಷ್ಠಕ್ಷಪಾತ 
ನಿರ್ಣಯ ನೀಡಿ ಉತ್ತಮವಾದ ಸಂಸದೀಯ ಪರಂಪರೆಯನ್ನು ನಿರೂಪಿಸಿ ಕೊಡಬೇಕಾಗುತ್ತದೆ. 
ಇಂತಹ ಪ್ರಸಂಗಗಳನ್ನು ನಿಭಾಯಿಸುವಲ್ಲಿ ಶ್ರೀ ಎಸ್‌. ಆರ್‌. ಕಂಠಿಯವರು 
ನಿಸ್ಟೀಮರೆನಿಸಿದ್ದರು. 


24 ಎಸ್‌.ಆರ್‌. ಕಂಠಿ 


ಇಂಗ್ಲೀಷ್‌ನಲ್ಲಿ ಸ್ಪೀಕರ್‌ ಎಂದರೆ ಮಾತನಾಡುವವ ಎಂದರ್ಥ. ಅಂದರೆ 
ಸದನದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಮಾತನಾಡಬೇಕಾಗಿರುವುದು ಸ್ಪೀಕರ್‌ ಎಂದಾಯಿತು. ಈ 
ಅರ್ಥದ ಪರಂಪರೆ ಇಂಗ್ಲೆಂಡ್‌ನಲ್ಲಿ ಇರುವುದೂ ನಿಜ. ಅದಕ್ಕಾಗಿಯೇ ಕಂಠಿಯವರೂ 
ಒಮ್ಮೆ ತಮ್ಮ ಭಾಷಣವೊಂದರಲ್ಲಿ “ಇಂಗ್ಲಂಡ್‌ನಲ್ಲಿಯಂತೆ ಇಲ್ಲಿ ನಾನು ಕೂಡಾ ಹೆಚ್ಚು 
ಮಾತನಾಡಬಯಸುತ್ತೇನೆ. ಆ ಮೂಲಕ ಸದಸ್ಯರಿಗೆ ಉತ್ತಮ ರೀತಿ ನೀತಿ ಹಾಗೂ 
ಪರಿಪಾಠಗಳ ಪರಂಪರೆ ಹಾಕಿಕೊಡಬಯಸುತ್ತೇನೆ” ಎಂದು ಹೇಳಿದ್ದರು. ಅಂದರೆ ಹೀಗೆ 
ಮಾಡುವುದರಿಂದ ತಮ್ಮ ಜ್ಞಾನ, ಅನುಭವ ಹಾಗೂ ಬುದ್ಧಿಮತ್ತೆಯ 
ಸದುಪಯೋಗವಾಗುತ್ತದೆಂದು ಅವರು ನಂಬಿದ್ದರು. ಸದಸ್ಕರ ನಡತೆಯನ್ನು ತಿದ್ದುವ ಪ್ರಸಂಗ 
ಬಂದಾಗ ಮೃದು ಸ್ವಭಾವದ ಕಂಠಿ ಎಷ್ಟೊಂದು ಕಠಿಣ ನಿಲುವು ತಾಳಬಲ್ಲರೆಂಬುದನ್ನು 
ತೋರಿಸಿಕೊಡುತ್ತಿದ್ದರು. 

ಸದನ ನಡೆಸುವಾಗಲೆಲ್ಲ ಸಂದರ್ಭೊಚಿತವಾಗಿ ಕಂಠಿಯವರು ಸರ್ಕಾರಕ್ಕೆ ಉಪಯುಕ್ತ 
ಸಲಹೆ ಸೂಚನೆಗಳನ್ನೂ ಕೊಡುತಿದ್ದರು. ತಮ್ಮಪ್ರೀತಿಯ ಕ್ಷೇತ್ರಗಳಾದ ಶಿಕ್ಷಣ, ಸಮಾಜ 
ಕಲ್ಮಾಣ, ಕೃಷಿ ಹಾಗೂ ಪಾನನಿರೋಧಗಳ ಮೇಲೆ ಅವರು ಸದಾ ನಿಗಾವಹಿಸುತ್ತಿದ್ದರು. 
ಹದಿನಾಲ್ಕು ವಯಸ್ಸಿನವರೆಗೆ ಪ್ರಾಥಮಿಕ ಶಿಕ್ಷಣವನ್ನು ಉಚಿತ ಹಾಗೂ ಕಡ್ಡಾಯವನ್ನಾಗಿ 
ಮಾಡಲು ಸರ್ಕಾರ ನಿರ್ಧರಿಸಿದಾಗ ಇದರ ಉಪಯೋಗವನ್ನು ರಾಜ್ಯದ ಎಲ್ಲ 
ತಂದೆತಾಯಿಗಳೂ ಪಡೆದುಕೊಂಡು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಬೇಕೆಂದು 
ಸಾರ್ವಜನಿಕವಾಗಿ ಕರೆಕೊಟ್ಟರು. ಅಂತೆಯೇ ಸಂಯಮದಿಂದ ಪಾನನಿರೋಧ ಪಾಲಿಸಿ 
ಸಾತ್ವಿಕ ಜೀವನ ನಡೆಸಬೇಕೆಂದೂ ಕೇಳಿಕೊಂಡರು. 


ಕಂಠಿಯವರು ಸ್ಪೀಕರ್‌ ಆಗಿದ್ದಾಗ ರಾಷ್ಟ್ರಮಟ್ಟದ ಒಂದು ವಿಚಾರ ಸಂಕಿರಣವನ್ನು . 
ಏರ್ಪಡಿಸಿದ್ದರು. ಖ್ಯಾತ ಸಂಸದೀಯ ಪಟು, ಲೋಕಸಭೆಯ ಆಗಿನ ಸ್ಪೀಕರ್‌ ಆಗಿದ್ದ 
ಅನಂತಶಯನಂ ಅಯ್ಯಂಗಾರ್‌ ಅವರು ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ತಮ್ಮಭಾಷಣದ 
ಕೊನೆಯಲ್ಲಿ ಅನಂತಶಯನಂ ಕಂಠಿಯವರ ಕಾರ್ಯಕ್ಷಮತೆಯ ಬಗ್ಗೆ ಹಾಗೂ ಸಮ್ಮೇಳನದ 
ಯಶಸ್ಸಿನ ಬಗ್ಗೆ ಮುಕ್ತಕಂಠದಿಂದ ಕೊಂಡಾಡಿದರು. 


ವಿದೇಶ ಪುನಾನ 


ವಿಶಾಲ ಮೈಸೂರು ರಾಜ್ಯದ ಪ್ರಥಮ ವಿಧಾನ ಸಭೆಯ ಪ್ರಪ್ರಥಮ ಸ್ಪೀಕರ್‌ 
ಆಗಿದ್ದ ಸಮಯದಲ್ಲಿಯೇ ಕಂಠಿಯವರಿಗೆ ಎರಡು ಬಾರಿ ವಿಶೇಷ ಪ್ರವಾಸ ಮಾಡುವ 
ಪ್ರಸಂಗವೂ ಒದಗಿ ಬಂದಿತು. 1959 ಏಪ್ರಿಲ್‌ 9 ರಿಂದ ಜೂನ್‌ 16 ರವರೆಗೆ ಇಂಗ್ಲೆಂಡ್‌, 
ಪ್ಕಾರಿಸ್‌, ಬಾನ್‌, ಜಿನಿವಾ, ರೋಂ, ಹಾಗೂ ಕೈರೊಗಳ ಭೆಟ್ಟಿ. ನಂತರ 1960 ರಲ್ಲೊಮ್ಮೆ 
20 ದಿನಗಳ ಜರ್ಮನಿ ಪ್ರವಾಸ. ಮೊದಲನೆಯದನ್ನು ಕಾಮನ್‌ವೆಲ್ಡ್‌ ಸಂಸದೀಯ 
ಸಂಸ್ಥೆಯವರು ಆಯೋಜಿಸಿ ಆಮಂತ್ರಿಸಿದ್ದರು. ಭಾರತೀಯ ನಿಯೋಗದ ನೇತೃತ್ವ ವಹಿಸಿದ 


ಪ್ರತಿಭಾವಂತ ಸಂಸದೀಯ ಪಟು 25 


ಮೇ 1959 ಎಸ್‌.ಆರ್‌. ಕಂಠಿಯವರು ವ್ಯಾಟಕನ್‌ 


ಸಿಟಿಯಲ್ಲಿ ಪೋಷಿ ಜಾನ್‌ಪಾಲ್‌ರ ಜೊತೆ 


ಗೌರವ ಕಂಠಿಯವರದಾಗಿತ್ತು. ಭಾರತೀಯ ನಿಯೋಗದ ಪ್ರತಿನಿಧಿಗಳಲ್ಲದೇ ಈ ಸಂಸದೀಯ 
ಕೋರ್ಸ್‌ಗಾಗಿ ನೈಜೀರಿಯಾ, ವೆಸ್ಟಿಂಡೀಸ್‌, ಕೀನ್ಯಾ, ಬಾರ್ಬಡೋಸ್‌, ಮುಂತಾದ ಹಲವಾರು 
ದೇಶಗಳ ಪ್ರತಿನಿಧಿಗಳು ಬಂದಿದ್ದರು. ಬೆಳಗಿನ 10 ಗಂಟೆಯಿಂದ ಸಂಜೆ 7 ರವರೆಗೂ 
ಉಪನ್ಮಾಸ, ಚರ್ಚೆ ಇತ್ಯಾದಿಗಳು ನಡೆಯುತ್ತಿದ್ದವು. ಅದರಲ್ಲೂ ಮುಖ್ಯವಾಗಿ 


1. 


ಸದನದ ಕಾರ್ಯಕಲಾಪಗಳು ಹೇಗೆ ನಡೆಯುತ್ತವೆ. 

ಪ್ರಶ್ನೋತ್ತರ ವೇಳೆ, ನಿಲುವಳಿ ಸೂಭನೆ (Adjournment Motion) 
ವಿಷಯ ಸಮಿತಿಗಳ ಪದ್ಧತಿ 

ಸದನದ ಅರ್ಥಿಕ ಅಧಿಕಾರ ವ್ಯಾಪ್ತಿ 

ಸೆಂಸತ್ತು ಹಾಗೂ ಮಂತ್ರಿಗಳ ಕೆಲಸ ಕಾರ್ಯಗಳು 


26 ಎಸ್‌.ಆರ್‌. ಕಂಠಿ 


ಸಂಸತ್‌ ಚುನಾವಣೆಗಳು 
ಮೇಲ್ಮನೆ (ಇಂಗ್ಲೆಂಡ್‌ನ ಹೌಸ್‌ ಆಫ್‌ ಲಾರ್ಡ್ಸ್‌) 
ಪಕ್ನ ಪದ್ಧತಿ ಹಾಗೂ ಸಚೇತಕರು 


\o 0 aA a 
N py . . 


ಅಧಿಕಾರಿ ಹಾಗೂ ನೌಕರ ವರ್ಗದ ಕಾರ್ಯಪದ್ಧತಿ ಹಾಗೂ ಹೊಣೆಗಾರಿಕೆ 


ಇಂತಹ ವಿಷಯಗಳ ಬಗ್ಗೆ ಉಪನ್ಮಾಸ, ಚರ್ಚೆ ಹಾಗೂ ಕಾರ್ಯಾಗಾರಗಳನ್ನು 
ಏರ್ಪಡಿಸಿ ಪ್ರತಿನಿಧಿಗಳಿಗೆ ಮಾಹಿತಿ ಮಾಡಿಕೊಡಲಾಯಿತು. ಕಂಠಿಯವರು ಅಲ್ಲಿ ನಡೆದ 
ಎಲ್ಲ ಕಾರ್ಯಕಲಾಪ, ನೀಡಿದ ಉಪನ್ಯಾಸಗಳ ಸದುಪಯೋಗಪಡಿಸಿಕೊಂಡರು. ಇದು 
ಎಷ್ಟೊಂದು ಫಲಪ್ರದವಾಯಿತೆಂದರೆ ಅಲ್ಲಿಂದ ಹಿಂತಿರುಗಿದ ಕೂಡಲೇ ಅವರು Notes 
on the Parliamentary course conducted by Commonwealth 
Parliamentary Association, London” ಎoಬ ಅಲ್ಲಿಯ ಕಾರ್ಯಕಲಾಪ ಹಾಗೂ 
ಉಪನ್ಯಾಸಗಳ ಮೇಲಿನ ಟಿಪ್ಪಣಿಗಳುಳ್ಳ ಸಂದರ್ಬೋಚಿತ ಪ್ರಬಂಧವನ್ನು ಹೊರತಂದರು. 
ಇದರಲ್ಲಿ ತಾವು ಇಂಗ್ಲೆಂಡ್‌ ಮತ್ತು ಇತರ ದೇಶಗಳಲ್ಲಿ ಏನು ಕೇಳಿದರು, ಕಲಿತರು ಹಾಗೂ 
ನೋಡಿದರೆಂಬುದನ್ನು ಬಲು ಮಾರ್ಮಿಕವಾಗಿ ಚಿತ್ರಿಸಿದರು. ಇಷ್ಟೇ ಅಲ್ಲ, ಅಲ್ಲಿ ಕೇಳಿ 
ಕಲಿತ ವಿಷಯಗಳಿಂದಾಗಿ ಉತ್ತಮ ಸಂಸದೀಯ ಒಳನೋಟವನ್ನು ಬೆಳೆಸಿಕೊಂಡು ತಮ್ಮ 
ಸದನದ ಕಲಾಪ ನಿರ್ವಹಣೆಯಲ್ಲಿ ಅತ್ಯಂತ ಅರ್ಥವತ್ತಾಗಿ ಅದನ್ನು ಉಪಯೋಗಿಸಿಕೊಂಡರು. 
ಈ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಚಿಟ್ಟಿ ನೀಡಿದಾಗಲೂ ಕುಠಿಯವರು ತಮ್ಮಪ್ರೀತಿಯ ಸಂಪೂರ್ಣ 
ಖಾದಿ ಬಟ್ಟೆ ಹಾಗೂ ಗಾಂಧೀಟೋಪಿಯನ್ನು ಸದಾ ಧರಿಸಿಕೊಂಡೇ ಇರುತ್ತಿದ್ದರು. ಅಷ್ಟು 
ಅಭಿಮಾನ ಅವರಿಗೆ ಸ್ವದೇಶಿ ಖಾದಿ ಹಾಗೂ ಗಾಂಧಿಟೋಪಿ ಮೇಲೆ, ಆ ಬಗ್ಗೆ ಅವರೇ, 
ತಾವು ಹೋದಲ್ಲೆಲ್ಲ ಜನ ತಮ್ಮನ್ನು ಈ ಗಾಂಧೀ ಟೋಪಿಯಿಂದಾಗಿ ಏನೋ 
ಹೊರಗಿನವರೇನೊ ಅಥವಾ ಅಪರಿಚಿತರೇನೋ ಎಂಬಂತೆ ನೋಡುತ್ತಿರಲಿಲ್ಲವೆಂದೂ, 
ಅಷ್ಟೇ ಅಲ್ಲ ಅದರಿಂದಾಗಿ ಇವರು ಖಂಡಿತ ಗಾಂಧೀ ನೆಹರೂರ ನಾಡಾದ ಭಾರತದಿಂದಲೇ 
ಬಂದಿದ್ದಾರೆಂದು ಗುರುತು ಹಿಡಿಯುತ್ತಿದ್ದರೆಂದೂ ಭಾಷಣವೊಂದರಲ್ಲಿ ಉಲ್ಲೇಖಿಸಿದ್ದರು. 
ಈ ತಮ್ಮ ಪ್ರವಾಸದಲ್ಲಿ ವ್ಯಾಟಿಕನ್‌ ಮಹಾನಗರಕ್ಕೆ ಹೋದಾಗ ಅಲ್ಲಿ ಕೈಸ್ತ ವಿಶ್ವಗುರು 
ಪೋಪ್‌ ಜಾನ್‌ ಪಾಲ್‌ ಅವರ ದರ್ಶನ ಪಡೆದುಕೊಂಡರು. 


ಪ್ರತಿಭಾವಂತ ಸಂಸದೀಯ ಪಟು 27 


1962ರಲ್ಲಿ ಮುಖ್ಯಮಂತ್ರಿಯಾಗಿ ಮೆ ಸೂರು ಅರಮನೆಯಲ್ಲಿ ಪ್ರಮಾಣ 
ವಚನ ಸ್ಲಿಕರಿಸಿದ ಸಂದರ್ಭದಲ್ಲಿ ಮಾಲಾರ್ಪಣೆ 


ಮುಖ್ಯಮಂತ್ರಿಯಾಗಿ ಕಂಠಿಯವರು 


1962ರ ಸಾರ್ವತ್ರಿಕ ಚುನಾವಣೆಯು ವಿಚಿತ್ರ ರೀತಿಯ ಪರಿಣಾಮಗಳನ್ನು ನೀಡಿತು. 
ವಿಶಾಲ ಮೈಸೂರು ರಾಜ್ಯದ ಕಾಂಗ್ರೆಸ್‌ ವಲಯದಲ್ಲಿ ಭಿನ್ನಮತ ಹಾಗೂ ಒಳಘರ್ಷಣೆಗಳು 
ತಲೆದೋರಿ ಪಕ್ಷದ ಚುನಾವಣಾ ಪರಿಣಾಮಗಳ ಮೇಲೆ ದುಷ್ಟರಿಣಾಮ ಬೀರಿದವು. 
ಇದರಿಂದಾಗಿ ಹೊಸದುರ್ಗ ಮತಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಪಕ್ಸದ ರಾಜ್ಯಾಧ್ಯಕ್ಷ 
ಶ್ರೀ ನಿಜಲಿಂಗಪ್ಪನವರು ಸೋಲು ಕಾಣುವಂತಾಯಿತು. ಆದರೆ ಬಿಜಾಪುರ ಜಿಲ್ಲೆಯ 
ಹುನಗುಂದದಿಂದ ಕಂಠಿಯವರು ಜಯಶಾಲಿಗಳಾಗಿದ್ದರು. ಒಟ್ಟಾರೆ ಕಾಂಗ್ರೆಸ್‌ ಶಾಸಕರುಗಳಲ್ಲಿ 
ನಿಜಲಿಂಗಪ್ಪನವರ ಗುಂಪಿನವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಆರಿಸಿ ಬಂದಿದ್ದರು. ಸಹಜವಾಗಿ 
ಅವರೆಲ್ಲರಿಗೂ ನಿಜಲಿಂಗಪ್ಸುನವರೇ ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗಬೇಕೆಂಬ 
ಬಯಕೆಯಿದ್ದಿತು. ಶಾಸಕಾಂಗ ಪಕ್ಷದ ನಾಯಕನನ್ನು (ಮುಖ್ಯಮಂತ್ರಿ) ಆರಿಸುವ ಪ್ರಕ್ರಿಯೆ 
ಪ್ರಾರಂಭವಾಗುವ ಮೊದಲೇ ಅಂತಹದ್ದೊಂದು ವಾತಾವರಣವೂ ನಿರ್ಮಾಣವಾಗಿತ್ತು. 


28 ಎಸ್‌.ಆರ್‌. ಕಂಠಿ 


ಆದರೆ ಇದಕ್ಕೆ ಕಾಂಗ್ರೆಸ್‌ ವರಿಷ್ಠ ಮಂಡಳಿ ತನ್ನ ಒಪ್ಪಿಗೆ ನೀಡಲಿಲ್ಲ. ಹೀಗಾಗಿ ಕಾಂಗೈಸ್‌ನಲ್ಲಿ 
ಒಂದು ರೀತಿಯ ಗೊಂದಲಮಯ ಸನ್ನಿವೇಶ ಸೃಷ್ಟಿಯಾಯಿತು. ಕಾಂಗ್ರೆಸ್‌ ಶಾಸಕಾಂಗ 
ಪಕ್ಷದ ನಾಯಕನನ್ನು ಆರಿಸುವ ಗುರುತರವಾದ ಜವಾಬ್ದಾರಿಯನ್ನು ಹೈಕಮಾಂಡ್‌ ಆಗಿನ 
ಗೃಹಮಂತ್ರಿ ಲಾಲ್‌ ಬಹಾದೂರ್‌ ಶಾಸ್ತ್ರಿಯವರಿಗೆ ವಹಿಸಿತು. ಸೌಮ್ಯ, ಶಾಂತ ಆದರೆ 
ಚಾಣಾಕ್ಷ ಶಾಸ್ತ್ರೀಜಿ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಪದವಿಗೆ ಸ್ಪರ್ಧಿಸಬಾರದೆಂದು 
ಹಾಗೂ ನಾಯಕನ ಆಯ್ಕೆ ಪಕ್ಷದ ಆಂತರಿಕ ಚುನಾವಣೆಯಿಂದಾಗಬೇಕಿಂದೂ ಎಲ್ಲರ ಮನ 
ಒಲಿಸಿದರು. ಆಗ ನಿಜಲಿಂಗಪ್ಪನವರ ಕಡೆಯವರಿಗೆ ಏನು ಮಾಡುವುದೆಂಬ ಸಂದಿಗ್ಧ 
ಸುರುವಾಯಿತು. ಅವರು ಪುನಃ ಆರಿಸಿ ಬರುವವರೆಗೆ ಮುಖ್ಯಮಂತ್ರಿ ಪದವಿಯನ್ನು 
ಸಂಭಾಳಿಸಬಲ್ಲ, ಆದರೆ ನಿಜಲಿಂಗಪ್ಪನವರು ಮರಳಿ ಬಂದ ನಂತರ ಆ ಹುದ್ದೆಯಿಂದ 
ನಿರ್ಗಮಿಸಲು ತಯಾರಿರುವ ಸಜ್ಜನ ಸಂಭಾವಿತನಿಗಾಗಿ ಹುಡುಕಾಟ ಪ್ರಾರಂಭವಾಯಿತು. 
ಇಂತಹ ಹಲವಾರು ಉತ್ತಮ ಗುಣಗಳನ್ನುಳ್ಳ ನಂಬಿಗಸ್ಥನನ್ನು ಅವರೆಲ್ಲ ಸೌಮ್ಯ ಸ್ವಭಾವದ 
ಕಂಠಿಯವರಲ್ಲೇ ಗುರುತಿಸಿದ್ದು ಸಹಜವೇ ಆಗಿತ್ತು, ಯಾಕೆಂದರೆ ಅಷ್ಟೊತ್ತಿಗಾಗಲೆ ಇವರು 
ದಕ್ಷತೆ, ಪ್ರಾಮಾಣಿಕತೆಗಳಿಗೆ ಹೆಸರು ಪಡೆದ ಪ್ರಭಾವಿ ನಾಯಕರಾಗಿದ್ದರು. ಮಾತಿಗೆ ತಪ್ಪದ 
ಕಂಠಿಯವರಲ್ಲಿ ನಿಜಲಿಂಗಪ್ಪನವರು ತಮ್ಮನಂಬಲರ್ಹ ತಾತ್ಪೂರ್ಶಿಕ ಉತ್ತರಾಧಿಕಾರಿಯನ್ನು 
ಕಂಡುಕೊಂಡರು. 


ಪಕ್ಷದಲ್ಲಿಯ ಒಳಜಗಳ ತಪ್ಪಿಸಲು ಶಾಸ್ತ್ರಿಯವರು ಸೂಚಿಸಿದ ಚುನಾವಣೆಯಲ್ಲಿ 
ನಿಜಲಿಂಗಪ್ಪ ತನ್ನ ಬೆಂಬಲಿಗರಿಗೆಲ್ಲ ಕಂಠಿಯವರಿಗೇ ಮತ ನೀಡಬೇಕೆಂದು ಸೂಚಿಸಿದ್ದರಿಂದ 
ಕಂಠಿ ಅವರೇ ಶಾಸಕಾಂಗ ಪಕ್ಷದ ನಾಯಕನಾಗಿ ಭಾರೀ ಬಹುಮತಗಳಿಂದ ಆರಿಸಲ್ಪಟ್ಟರು. 
ಅಹಿತಕರ ಪೈಪೋಟಿ ತಪ್ಪಿಸಲು ಹಾಗೂ ಸರ್ವಸಮ ಅಭ್ಯರ್ಥಿ ಕಂಠಿಯೆಂದು, ಹೊರಗೆ 
ಸಾರಲು ಶಾಸ್ತ್ರೀಚಿಯವರು ಸೋತ ಜತ್ತಿಯವರೇ ಕಂಠಿಯವರ ಹೆಸರನ್ನು ಸೂಚಿಸಬೇಕಿಂದೂ 
ಹಾಗೂ ದೇವರಾಜ ಅರಸುರವರು ಅನುಮೋದಿಸಬೇಕೆಂತಲೂ ತಿಳಿಸಿದರು. ಹಾಗೆಯೇ 
ಆಯಿತು. ಒಮತ್ರದ ಅಭ್ಯರ್ಥಿಯಾಗಿ ಕುಠಿಯವರು ಕಾಂಗ್ರೆಸ್‌ ಶಾಸಕಾಂಗ ಪಕ್ಷದ ನಾಯಕನಾಗಿ 
ಆರಿಸಲ್ಪಟ್ಟರು. 1962ರ ಮಾರ್ಚ್‌ 9 ರಂದು ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿ 
ಅವರು ಅಂದಿನ ರಾಜ್ಯಪಾಲರಾದ ಶ್ರೀ ಜಯಚಾಮರಾಜ ಒಡೆಯರ್‌ರವರ ಸಮುಖದಲ್ಲಿ 
ಮೈಸೂರು ಅರಮನೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಹಾಗೂ ಈಃ ಕೆಳಗಿನವರನ್ನು 
ಮಾತ್ರ ಮೊದಲ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸೇರಿಸಿಕೊಂಡರು. 


1. ಶ್ರೀ ಎಸ್‌. ಆರ್‌. ಕೆಂಠಿ ಮುಖ್ಯಮಂತ್ರಿ (ಶಿಕ್ಷಣ ಮತ್ತು ಹಣಕಾಸು) 
2. ಶ್ರೀ ಎಂ.ವಿ. ಕೃಷ್ಣಪ್ರ ಕಾನೂನು ಮತ್ತು ಕಾರ್ಮಿಕ 
3. ಶ್ರೀ ಆರ್‌. ಎಂ. ಪಾಟೀಲ್‌ ಗೃಹ 


ಪ್ರತಿಭಾವಂತ ಸಂಸದೀಯ ಪಟು 29 


4, ಶ್ರೀಮತಿ ಯಶೋಧರ ದಾಸಪ್ಪ ಸಮಾಜ ಕಲ್ಯಾಣ 

5. ಶ್ರೀಕೆ. ಮಲ್ಲಪ್ಪ ಕೈಗಾರಿಕೆ ಹಾಗೂ ವಾಣಿಜ್ಯ 

6. ಡಾ: ನಾಗಪ್ಪ ಆಳ್ವ ಆರೋಗ್ಯ 

7. ಶ್ರೀ ಬಿ. ರಾಚಯ್ಯ ಕೃಷಿ, ಅರಣ್ಯ ಹಾಗೂ ಸಹಕಾರ 

8. ಶ್ರೀ ವೀರೇಂದ್ರ ಪಾಟೀಲ್‌ ಲೋಕೋಪಯೋಗಿ ಹಾಗೂ ಸಾರಿಗೆ 


ತನ್ನ ಸಂಪುಟದಲ್ಲಿ 14 ಜನ ಸಂಪುಟ ದರ್ಜೆಯ ಸಚಿವರು ಹಾಗೂ 10 ಜನ 
ಉಪಮಂತ್ರಿಗಳು ಇರುತ್ತಾರೆಂದು ಘೋಷಿಸಿದ ಕಂಠಿಯವರಿಗೆ ಕೊನೆಯವರೆಗೂ ಹಾಗೆ 
ಮಾಡುವುದು ಸಾಧ್ಯವಾಗದಾಯಿತು. ಕೆಲದಿನಗಳ ನಂತರ ಮತ್ತೆ ಕೇವಲ ಎರಡುಜನ 
ಉಪಮಂತ್ರಿಗಳನ್ನು ಸೇರ್ಪಡಿಸಿಕೊಂಡರು. ಅವರೆಂದರೆ 1) ಶ್ರೀ ಮಕ್ಸೂದ್‌ ಅಲಿ ಖಾನ್‌ 
2) ಶ್ರೀ ಅಬ್ದುಲ್‌ ಗಫಾರ್‌. 


ಆಡಳಿತ ಚುಕ್ಕಾಣಿ ಹಿಡಿದ ಒಂದೂವರೆ ತಿಂಗಳಲ್ಲೇ ಕನ್ನಡವನ್ನು ರಾಜ್ಯದ ಆಡಳಿತ 
ಭಾಷೆಯಾಗಿ ಘೋಷಿಸಿ ಸರಕಾರಿ ಆದೇಶ ಹೊರಡಿಸಿದರು. ಭಾಷೆಗೆ ಸಂಬಂಧಿಸಿದಂತೆಯೇ 
ಕರ್ನಾಟಕ-ಮಹಾರಾಷ್ಟ್ರ ಗಡಿ ಸಮಸ್ಯೆಯ ಬಗ್ಗೆ ಪತ್ರಕರ್ತರು ಹೊಸ ಮುಖ್ಯಮಂತ್ರಿಯ 
ನಿಲುವು ಏನೆಂದು ಕೇಳಿದಾಗ, ಅದರ ಬಗ್ಗೆ ಈಗಾಗಲೇ ಒಂದು ಆಯೋಗ ನೇಮಿಸಲಾಗಿದ್ದು 
ಅದರ ವರದಿ ಬರುವವರೆಗೆ ಕಾಯ್ದು ನಂತರ ಸದನಗಳಲ್ಲಿ ಚರ್ಚಿಸಿ ನಿರ್ಣಯ 
ಕೈಗೊಳ್ಳಲಾಗುವುದೆಂದು ಹೇಳಿದರಷ್ಟೇ ಅಲ್ಲ ಗಡಿಯಾಚೆಗಿರುವ ಕನ್ನಡ ಪ್ರದೇಶವನ್ನು ಪನಃ 
ಕರ್ನಾಟಕಕ್ಕೆ ಸೇರಿಸಿಕೊಳ್ಳಲು ಸರ್ವ ಪ್ರಯತ್ನಗಳನ್ನೂ ಮಾಡುವುದಾಗಿ ಸ್ಪಷ್ಟಪಡಿಸಿದರು. 
ಅಂತೆಯೇ ಮೈಸೂರು ರಾಜ್ಯದ ಹೆಸರನ್ನು "ಕರ್ನಾಟಕ' ಎಂದು ಬದಲಾಯಿಸುವ ಬಗ್ಗೆಯೂ 
ಎರಡೂ ಸದನಗಳ ಮುಂದೆ ಈ ಬಗ್ಗೆ ಪ್ರಸ್ತಾವ ತರುವುದಾಗಿಯೂ ತಿಳಿಸಿದರು. ಆದರೆ 
ಅವರಿದ್ದ ಆ ಅಲ್ಪಾವಧಿಯಲ್ಲಿ ಇದು ನೆರವೇರಲಿಲ್ಲ. ಮುಂದೆ 1973ರಲ್ಲಿ ಶ್ರೀ ದೇವರಾಜ 
ಅರಸುರವರು ಮುಖ್ಯಮಂತ್ರಿಯಾಗಿದ್ದಾಗ ಈ ಬೇಡಿಕೆ ತುಂಬ ಪ್ರಬಲವಾಗಿ ಬರಲು, 
ಅರಸುರವರು ರಾಜ್ಯದ ಹೆಸರನ್ನು ಕರ್ನಾಟಕ ಎಂದು ಬದಲಾಯಿಸುವ ದೃಢ ನಿರ್ಧಾರ 


ಕೈಗೊಂಡರು. 

ರಾಜ್ಯದ ನೀರಾವರಿ, ಕೃಷ್ಣಾ ತುಂಗಭದ್ರಾ ನದಿ ಸಮಸ್ಯೆಗಳ ಬಗ್ಗೆಯೂ ಕಂಠಿಯವರು 
ನಿಷ್ಠುರ ನಿಲುವನ್ನು ತೋರಿದರು. ಈಗಾಗಲೇ ಈ ಬಗ್ಗೆ ಇದ್ದ ರಾಜ್ಯ ಸರ್ಕಾರದ ನಿಲುವಿನಲ್ಲಿ 
ಯಾವುದೇ ಬದಲಾವಣೆ ಇಲ್ಲವೆಂದೂ ಹೇಳಿದರು. ಅಧಿಕಾರ ವಹಿಸಿಕೊಂಡ ಮೊದಲ 
ಪತ್ರಿಕಾ ಗೋಷ್ಠಿಯನ್ನುದ್ದೇಶಿಸಿ ಮಾತನಾಡುತ್ತ ಕಂಠಿಯವರು ತಮ್ಮ ಪ್ರಾಮಾಣಿಕ ಮನೋ 
ಇಂಗಿತವನ್ನು ಸ್ಪಷ್ಟಪಡಿಸಿದರು; ತಮಗೆ ಗುಂಪುಗಾರಿಕೆಯಲ್ಲಿ ನಂಬಿಕೆ ಇಲ್ಲವೆಂದೂ ತಮ್ಮ 


30 ಎಸ್‌.ಆರ್‌. ಕಂಠಿ 


ಪಕ್ಷದ ಎಲ್ಲರ ಸಹಕಾರವೂ ತನ್ನ ಯಶಸ್ಸಿಗೆ ಅತೀ ಅವಶ್ಯವೆಂದೂ ಹೇಳಿ ಸರ್ಕಾರದ 
ಯೋಜನೆಗಳನ್ನು ಅದರಲ್ಲೂ ವಿಶೇಷವಾಗಿ ಅನುಷ್ಠಾನಕ್ಕಾಗಿ ಕಾದಿರುವ ಮೂರನೆ 
ಪಂಚವಾರ್ಷಿಕ ಯೋಜನೆಯನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೊಳ್ಳುವಲ್ಲಿ ಈಗ ತಾವೆಲ್ಲ 
ಒಟ್ಟಾಗಿಯೇ ದುಡಿಯಬೇಕಾಗಿದೆ ಎಂದೂ ಕರೆ ಕೊಟ್ಟರು. ತಾವ ಈವರೆಗೆ ಸ್ಪೀಕರ್‌ ಆಗಿ 
ಪಕ್ಸಾತೀತವಾಗಿದ್ದು, ಈಗ ಮುಖ್ಯಮಂತ್ರಿಯಾದ ಮೇಲೆ ತಮ್ಮ ಪಕ್ಷದಲ್ಲಿ ಗುಂಪು 
ರಹಿತವಾಗಿರಲು ಬಯಸುವುದಾಗಿಯೂ ಹೇಳಿದರು. “ನನ್ನಲ್ಲಿಯ ಪಕ್ಷರಹಿತ, ಗುಂಪುರಹಿತ 
ಹಾಗೂ ನಿಷ್ಪಕ್ಷಪಾತ ಧೋರಣೆಯುಳ್ಳ ಸ್ಪೀಕರ್‌ನನ್ನು ನನ್ನೊಳಗೇ ಇರಲು ಬಿಡಿ” ಎಂದು 
ಮನವಿ ಮಾಡಿದರು. 


ಜನಜಾಗೃತಿ ಪ್ರಜಾತಂತ್ರದ ಬುನಾದಿ ಎಂದು ಬಲವಾಗಿ ನಂಬಿದ್ದ ಕಂಠಿಯವರು 
ಇದಕ್ಕಾಗಿ “ಶಿಕ್ಷಣ” ಬಹಳ ಅವಶ್ಯವೆಂದು ತಿಳಿದಿದ್ದರು. ಎಲ್ಲ ಜಿಲ್ಲಾ ಬೋರ್ಡ್‌ಗಳ ಶಾಲೆಗಳು 
ತಾಲ್ಲೂಕು ಬೋರ್ಡಿನ ಶಾಲೆಗಳು ಹಾಗೂ ಖಾಸಗಿ ಸಂಸ್ಥೆಗಳ ಶಾಲಾ ಕಾಲೇಜುಗಳಿಗೆ 
ಸರ್ಕಾರದಿಂದ 80% ನಹಾಯಧನ (ಗ್ರಾಂಟ್‌) ಕೊಡುವುದಾಗಿ ಘೋಷಿಸಿದರು. ಅದರಲ್ಲೂ 
ಗ್ರಾಮೀಣ ಭಾಗದ ಶೆಕ್ಷಣಿಕ ಸಂಸ್ಥೆಗಳಿಗೆ ಇದನ್ನು 85-90% ಏರಿಸುವದಾಗಿಯೂ ಹೇಳಿದರು. : 
ಆದ್ದರಿಂದ ಖಾಸಗಿ ಸಂಘ ಸಂಸ್ಥೆಗಳು ಹೊಸದಾಗಿ ವಿದ್ಯಾ ಕೇಂದ್ರಗಳನ್ನು ಪ್ರಾರಂಭಿಸಿ 
ಸರ್ಕಾರದ ಸವಲತ್ತನ್ನು ಸರಿಯಾಗಿ ಪಡೆದುಕೊಂಡು ಸದುಪಯೋಗಪಡಿಸಿಕೊಳ್ಳಬೇಕೆಂದೂ 
ಕರೆ ನೀಡಿದರು. ಇದು ಒಂದು ರೀತಿಯ ಕ್ರಾಂತಿಕಾರಿ ಆಂದೋಲನವಾಗಿಯೇ ಪರಿಣಮಿಸಿತು. 


ಸಹಕಾರ ರಂಗ ಅವರ ಇನ್ನೊಂದು ಅಚ್ಚುಮೆಚ್ಚಿನ ಕ್ಷೇತ್ರವಾಗಿತ್ತು. ಮೂರನೆ 
ಪಂಚವಾರ್ಷಿಕ ಯೋಜನೆಯಲ್ಲಿ ಇದರ ಬಗ್ಗೆ ಒತ್ತು ನೀಡಲಾಗಿತ್ತು. ಆ ಒಂದು ಸವಲತ್ತನ್ನು 
ಸರಿಯಾಗಿ ಉಪಯೋಗಿಸಿಕೊಂಡು ಗ್ರಾಮೀಣ ಭಾಗದ ಜನರು ಸಹಕಾರಿ ಬ್ಯಾಂಕುಗಳನ್ನು 
ಸಂಸ್ಥೆಗಳನ್ನು ಹೆಚ್ಚಿಚ್ಚು ಸ್ಥಾಪಿಸಿಕೊಂಡು ರೈತರಿಗಾಗಿ ಪ್ರೋತ್ಸಾಹ ಪರವಾದ ವಿವಿಧ ಸಾಲದ 
ಯೋಜನೆಗಳನ್ನು ಹಾಕಿಕೊಳ್ಳಬೇಕೆಂದು ಕರೆಕೊಟ್ಟರು. ಕೃಷ ಉತ್ಪನ್ನಗಳ ಮಾರಾಟಕ್ಕೂ 
ಸಾಲ ಮರುಪಾವತಿ ವ್ಯವಸ್ಥೆಗೂ ನೇರ ಸಂಬಂಧವಿರಬೇಕೆಂದು ಸಲಹೆ ಮಾಡಿದರು. ಆದ್ದರಿಂದ 
ಸಹಕಾರಿ ರಂಗಕ್ಕೆ ಸರ್ಕಾರದ ಪ್ರೋತ್ಸಾಹ ಅಗತ್ಯವೆಂಬುದನ್ನು ಮನಗಂಡು ಅದಕ್ಕಾಗಿ ಸೂಕ್ತ 
ವ್ಯವಸ್ಥೆಯನ್ನೂ ಮಾಡಿದರು. 


ಅವರು ತಮ್ಮ ಜಿಲ್ಲೆ ಬಿಜಾಪುರವನ್ನು "ಬರಗಾಲದ ತವರೂರು” ಎಂದು 
ಕರೆಯುತ್ತಿದ್ದರು. ಪದೇ ಪದೆ ವರುಣನ ಅವಕ್ಕಪೆಗೆ ಒಳಗಾಗುವ ಈ ವಿಶಾಲ ಜಿಲ್ಲೆಯಲ್ಲಿ 
ಐದು ನದಿಗಳು ಹರಿಯುತ್ತಿದ್ದರೂ ಅವುಗಳ ನೀರಿನ ಸರಿಯಾದ ಉಪಯೋಗ 
ಮಾಡಿಕೊಂಡಿರಲಿಲ್ಲ, ಹೇಳಿಕೆಗೆ ಮಾತ್ರ ಇದನ್ನು ಕರ್ನಾಟಕದ ಪಂಜಾಬ್‌ ಎನ್ನಬಹುದಾಗಿತ್ತು. 
ಕಂಠಿಯವರು ಮುಖ್ಯಮಂತ್ರಿಯಾಗಿದ್ದಾಗಲೂ ಬರಪೀಡಿತವಾದ ಈ ಜಿಲ್ಲೆಗೆ ಭೆಟ್ಟಿ ಕೊಟ್ಟು, 
ಹದಿನೆಂಟು ದೊಡ್ಡ ಪ್ರಮಾಣದ ಕೆರೆಗಳನ್ನು ನಿರ್ಮಿಸಲು ಆದೇಶಿಸಿ ಅದಕ್ಕಾಗಿ ಎರಡು 


ಪ್ರತಿಭಾವಂತ ಸಂಸದೀಯ ಪಟು 31 


ಕೋಟಿ ರೂಪಾಯಿಗಳಷ್ಟು ಮೊತ್ತವನ್ನು ಮಂಜೂರು ಮಾಡಿದರು. ಬರಪರಿಹಾರ 
ಕಾಮಗಾರಿಗಳನ್ನು ಯುದ್ದೋಪಾದಿಯಲ್ಲಿ ಪ್ರಾರಂಭಿಸಲು ಸ್ಥಳೀಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ 
ಆದೇಶ ನೀಡಿದರು. 


“ಬಡವರ ಬಂಧು' ಎಂದು ಈಗಾಗಲೆ ಬಿರುದು ಪಡೆದಿದ್ದ ಕುಶಿಯವರು ಬಡತನ 
ರೇಖೆಗಿಂತ ಕೆಳಗಿರುವ ಬಡವರಿಗೆ "ವೃದ್ಧಾಪ್ಯ ವೇತನ' ಹಾಗೂ ಅಂಗವಿಕಲರಿಗೂ ಮಾಶಾಸನ 
ನೀಡುವುದಾಗಿ ಘೋಷಿಸಿದರು. ಶಾಲಾ ಕಾಲೇಜುಗಳಲ್ಲಿ ಅಭ್ಯಸಿಸುವ ವಿದ್ಯಾರ್ಥಿಗಳಿಗೆ 
ಶಾಲಾ ಶುಲ್ಕ ರಿಯಾಯಿತಿ (ಮಾಫಿ)ಗಾಗಿ ಇದ್ದ ವಾರ್ಷಿಕ ಉತ್ಪನ್ನದ ಮಿತಿಯನ್ನು ರೂ. 
1200 ರಿಂದ 2400 ಕೈ ಏರಿಸಿದರು. ವಿದ್ಯಾರ್ಥಿನಿಯರಿಗಾಗಿ ವಿಶೇಷವಾಗಿ 261 ವಸತಿ 
ಗೃಹೆಗಳನ್ನು ನಿರ್ಮಿಸಲೂ ಸೂಚಿಸಿದರು. ಮುಂದೆ ಶಿಕ್ಷಣ ಮಂತ್ರಿಯಾಗಿ ಅನುಷ್ಠಾನಗೊಳಿಸಿದ, 
ಶಾಲಾ ಕಾಲೇಜುಗಳ ಶಿಕ್ಷಕರಿಗಾಗಿ ವಿಶೇಷ ಕಾರ್ಯಕ್ರಮ "ತ್ರಿವಿಧ ಸೌಲಭ್ಯ ಯೋಜನೆ'ಯನ್ನೂ 
ಈಗಲೇ ರೂಪಿಸಿ ಘೋಷಿಸಿದರು. ಒಟ್ಟಿನಲ್ಲಿ ಅಲ್ಪಕಾಲ ರಾಜ್ಯದ ಮುಖ್ಕಿಮಂತ್ರಿಯಾಗಿದ್ದರೂ 
ಅವರು ಕೆಲ ಮಹತ್ವದ ಸಾಧನೆಗಳನ್ನು ಮಾಡಿದರು. 


ಬಹುಮುಖ್ಯವಾಗಿ ಅವರ ಪರಿಸರ ಕಾಳಜಿ ಹಾಗೂ ನಿಸರ್ಗ ಪ್ರೇಮ 
ತೋರಿಸುವಂತಹ ಒಂದು ವಿಶೇಷ ನಿರ್ಣಯವನ್ನು ಅವರು ಕೈಗೊಂಡು ಕೊಡಗಿನ ಸಂಪದ್ಧರಿತ 
ನೆಲ ಹಾಗೂ ಕಾಡನ್ನು ಸಂರಕ್ಷಿಸಿದರು. ಆ ಜಿಲ್ಲೆಯ ಕಂಬದಕಡವ ಸಮೀಪದಲ್ಲಿ ನಿರ್ಮಾಣ 
ಮಾಡಬೇಕಾಗಿದ್ದ ದೊಡ್ಡ ಆಣೆಕಟ್ಟೆಗೆ ಬದಲಾಗಿ ನದಿಗೆ ಚಿಕ್ಕ ಚಿಕ್ಕೆ ಬಂದಾರಗಳನ್ನು ಕಟ್ಟಿ 
ನೀರನ್ನು ಅಲ್ಲಲ್ಲಿ ತಡೆದು ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ಒಳ್ಳೆಯದು ಎಂದು 
ನಿರ್ಧರಿಸಿದರು. ಅಂದಾಜು 600 ಎಕರೆಯ ಹೆಚ್ಚ ಹಸಿರು ಅರಣ್ಯ ಮುಳುಗಡೆಯಾಗುವುದನ್ನು 
ಕಂಠಿಯವರು ತಡೆದರು. 


ಮರಾಠಿಗರ ಭಾಷಾ ವಿವಾದದ ಬಗ್ಗೆ ಕಂಠಿಯವರಿಗೆ ಚೆನ್ನಾಗಿ ತಿಳಿದಿತ್ತು. ಹತ್ತು 
ವರ್ಷ ಹಳೆಯ ಮುಂಬಯಿ ರಾಜ್ಯದಲ್ಲಿ ಶಾಸಕನಾಗಿ, ವಿಧಾನಸಭೆಯಲ್ಲಿ ಸಂಸದೀಯ 
ಕಾರ್ಯದರ್ಶಿಯಾಗಿ, ಉಪಸಭಾಧ್ಯಕ್ಷರಾಗಿ ಅಲ್ಲಿ ಕೆಲಸ ಮಾಡಿದ ಅವರಿಗೆ ಇದರ ಸಾಕಷ್ಟು 
ಹಿನ್ನೆಲೆ ತಿಳಿದಿತ್ತು. ಸ್ವತಃ ಉತ್ತರ ಕರ್ನಾಟಕದ, ಏಕೀಕರಣ ಪೂರ್ವದ ಮುಂಬಯಿ 
ರಾಜ್ಯದಲ್ಲಿಯೇ ಹುಟ್ಟಿ ಬೆಳೆದವರಿಗೆ ಈ ಬಗ್ಗೆ ಬೇರಾರೂ ವಿವರಿಸಬೇಕಿರಲಿಲ್ಲ. 
ಮುಖ್ಯಮಂತ್ರಿಯಾಗಿ ತಮ್ಮ ರಾಜ್ಯದಲ್ಲಿ ಹಾಗೂ ಪಕ್ಕದ ಗೋವಾ (ಆಗ ಕೇಂದ್ರಾಡಳಿತ 
ಪ್ರದೇಶ)ದಲ್ಲಿ ಮರಾಠಿಗರು ಹೇಗೆ ಭಾಷಾ ಸಮಸ್ಯೆಯನ್ನು ಹುಟ್ಟುಹಾಕುತಿದ್ದಾರೆಂದು ಅಂದಿನ 
ಪ್ರಧಾನಿ ಜವಾಹರಲಾಲ್‌ ನೆಹರೂರವರಿಗೆ ವಿವರವಾಗಿ ಪತ್ರ ಬರೆದು ತಿಳಿಸಿದರು. 
ಮುಂದುವರೆದು, ಗೋವಾದಲ್ಲಿಯ ಸರ್ಕಾರಿ ಅಧಿಕಾರಿಗಳು ಕೂಡ ಗೋವಾವನ್ನು 
ಮಹಾರಾಷ್ಟದಲ್ಲಿ ಕೂಡಿಸುವಂತೆ ಹೇಗೆ ಪ್ರಯತ್ನಿಸುತ್ತಿದ್ದಾರೆ ಎಂಬುದನ್ನೂ ಪ್ರಧಾನಿಯ 
ಗಮನಕ್ಕೆ ತಂದಿದ್ದರು. ಕನ್ನಡ ಭಾಷಿಕ ಜನ ಹಾಗೂ ಅಧಿಕಾರಿಗಳನ್ನು ತೀವ್ರ ಮಾನಸಿಕ 
ಯಾತನೆಗೆ ಗುರಿಪಡಿಸುತ್ತಿರುವುದನ್ನು ಆ ಪತ್ರದಲ್ಲಿ ಖಂಡಿಸಲೂ ಅವರು ಮರೆಯಲಿಲ್ಲ. 


32 ಎಸ್‌.ಆರ್‌. ಕಂಠಿ 


ಗ 


ಮುಖ್ಯಮಂತಿ ಕಂಠಿಯವರಿಂದ ಅಂದಿನ ಪ್ರಧಾನಿ ಜವಾಹರ್‌ಲಾಲ್‌ ನೆಹರು ಅವರಿಗೆ 
ಹಾರ್ದಿಕ ಸ್ವಾಗತ 


ಕಂಠಿಯವರ ಈ ಭಾಷಾ ಪ್ರೇಮ ಕೇವಲ ತೋರಿಕೆಗಾಗಿ ಮಾತ್ರ ಆಗಿರಲಿಲ್ಲ. 
ಅವರ ಅಂತರಾಳದ ಕನ್ನಡ ಕಳಕಳಿಯ ಅಭಿವ್ಯಕ್ತಿಯಾಗಿ ಹೊರಹೊಮುತ್ರಿತ್ತು. ಅಂತೆಯೇ 
ಈ ಅವಧಿಯಲ್ಲಿಯೇ ಕನ್ನಡ ಆಡಳಿತ ಭಾಷೆಯನ್ನಾಗಿ ಘೋಷಿಸಿ, ಕನ್ನಡ ಬೆರಳಚ್ಚುಗಾರಿಗೆ 
ಹಾಗೂ ಶೀಪ್ರಲಿಪಿಗಾರರಿಗೆ ಮಾಸಿಕ ರೂ. 10 ರಿಂದ 20 ಹೆಚ್ಚುವರಿ ಭತ್ಯೆಯನ್ನು ನೀಡುವಂತೆ 
ಕ್ರಮಕ್ಕೆಗೊಂಡರು. ಆಗ ಕನ್ನಡ ಬೆರಳಚ್ಚುಗಾರರ ಹಾಗೂ ಶೀಘ್ರಲಿಪಿಗಾರರ ಕೊರತೆಯಿದ್ದುದನ್ನು 
ಗಮನಿಸಿದ ಅವರ ಈ ಹೆಜ್ಜೆ ರಾಜ್ಯ ಆಡಳಿತ ರಂಗದಲ್ಲಿ ಹೊಸರಕ್ತೆ ಹರಿಸಿ, ಹಲವಾರು 
ನೌಕರರು ಕನ್ನಡ ಟೈಪಿಂಗ್‌ ಹಾಗೂ ಶಾರ್ಟ್‌ ಹ್ಯಾಂಡ್‌ ತರಬೇತಿ ಪಡೆಯುವಂತೆ 


ಪ್ರೇರೇಪಿಸಿತು. 


ಪ್ರತಿಭಾವಂತ ಸಂಸದೀಯ ಪಟು 33 


ಈ ಸಂದರ್ಭದ ಇನ್ನೊಂದು ಅತ್ಯಂತ ಮಹತ್ವದ ನಿರ್ಣಯವೆಂದರೆ ಬೆಂಗಳೂರು 
ಸಮೀಪದ ಹೆಬ್ಬಾಳದಲ್ಲಿ ಗ್ರಾಮೀಣ ಭಾಗದವರ ಅನುಕೂಲಕ್ಕಾಗಿ ಕೃಷಿ ವಿಶ್ವವಿದ್ಯಾಲಯವನ್ನು 
ಸ್ಥಾಪಿಸುವುದಾಗಿ ಘೋಷಿಸಿದ್ದು, ಮುಂದೆ ಇದನ್ನು ಕಾಲಾಂತರದಲ್ಲಿ 
ಕಾರ್ಯರೂಪಗೊಳಿಸಲಾಯಿತು. ಇದರಂತೆಯೇ ಇವರು ಶಿಕ್ಷಣ ಸಚಿವರಾಗಿದ್ದಾಗಲೇ 
ಬೆಂಗಳೂರು ವಿಶ್ವವಿದ್ಯಾಲಯ ಮಸೂದೆ 1964 ನ್ನು ಪಾಸು ಮಾಡಲಾಯಿತು. ಸ್ತೀಯರ 
ಶಿಕ್ಷಣದ ಮಹತ್ವವನ್ನು ಕಂಠಿ ಚಿನ್ನಾಗಿ ಅರಿತವರಾಗಿದ್ದರು. ಹೆಣ್ಣುಮಕ್ಕಳ ಶೈಕ್ಷಣಿಕ ಸೌಲಭ್ಯಕ್ಕಾಗಿ 
ಮೂರನೆ ಪಂಚವಾರ್ಷಿಕ ಯೋಜನೆಯಡಿ ರೂ. 34.00 ಲಕ್ಷಗಳಷ್ಟು ಅನುದಾನವನ್ನು 
ಮೀಸಲಾಗಿರಿಸಿದರು. 


ಕಂಠಿಯವರು ಮುಖ್ಯಮಂತ್ರಿಯಾಗಿ ಇದ್ದದ್ದು ಮೂರೂವರೆ ತಿಂಗಳಿಗಿಂತಲೂ 
ಸ್ವಲ್ಪ ಕಡಿಮೆ ಅವಧಿಯೆ (102 ದಿನಗಳು), ಆದರೆ ಅವರು ಈ ಅಲ್ಪಾವಧಿಯನ್ನೇ ಜನಪರ 
ಕಾಳಜಿಗಾಗಿ ಪೂರ್ಣ ಉಪಯೋಗಿಸಿ ಕೊಂಡರೆಂಬುದೆ ಮುಖ್ಯ. ತಮ್ಮ ಅಭಿರುಚಿಗೆ 
ತಕ್ಕಂತೆ ಶಿಕ್ಷಣ, ಕೃಷಿ, ನೀರಾವರಿ, ಬರಪರಿಹಾರ ಕಾರ್ಯಗಳಿಗೆ ವಿಶೇಷ ಒತ್ತು ಕೊಟ್ಟು 
ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸಿದರು, ಹಲವಾರನ್ನು ಸಾಧ್ಯವಿದ್ದ ಮಟ್ಟಿಗೂ ಜಾರಿಗೆ 
ತಂದರು. 


1962ರ ಜೂನ್‌ ತಿಂಗಳಲ್ಲಿ ನಡೆದ ಉಪಚುನಾವಣೆಯಲ್ಲಿ ಬಾಗಲಕೋಟೆ 
ಮತಕ್ಷೇತ್ರದಿಂದ ವಿಧಾನಸಭೆಗೆ ನಿಜಲಿಂಗಪ್ರನವರು ಅವಿರೋಧವಾಗಿ ಆರಿಸಿ ಬಂದರು. 
ಅವರ ಬರುವಿಗಾಗಿ ಕಾದಿದ್ದ ಕಂಠಿ ಭರತನಂತೆ ಶಾಂತ ಚಿತ್ರದಿಂದಲೇ ಮುಖ್ಯಮಂತ್ರಿ 
ಪದವಿಯಿಂದ" ನಿರ್ಗಮಿಸಿ ನಿಜಲಿಂಗಪ್ಪನವರಿಗಾಗಿ ಗಾದಿಯನ್ನು ತೆರವುಗೊಳಿಸಿದರು. 
"ನಂಬಿಕೆ'ಗೆ ಮತ್ತೊಂದು ಹೆಸರಾಗಿ ಇತಿಹಾಸದಲ್ಲುಳಿದರು. 


ಸಾತ್ತಿಕ ಕಂಠಿಯವರಿಗೆ ಅಧಿಕಾರ ಗ್ರಹಣಕ್ಕಿಂತ ತಮ್ಮವ್ಯಕ್ತಿತ್ತದ ಚಿಂತೆ, ಜೀವನ 
ಮೌಲ್ಯಗಳ ಚಿಂತೆ. ಅದಕ್ಕಾಗಿಯೇ ಅವರು, ತಮ್ಮಬಗ್ಗೆ ಎಷ್ಟೇ ಬಹಿರಂಗ ಟೀಕೆಗಳು 
ಬಂದರೂ ಲೆಕ್ಕಿಸದೇ ತಮ್ಮಮಾತಿಗೆ, ನೀಡಿದ ವಚನಕ್ಕೆ ಕಟ್ಟುಬಿದ್ದರು. ವಿಶ್ವಾಸಘಾತುಕತನಕ್ಕೆ 


ಮಣೆ ಹಾಕದಾದರು, ನುಡಿದಂತೆ ನಡೆದು ಅದ್ವಿತೀಯರೆನಿಸಿದರು. 


34 ಎಸ್‌.ಆರ್‌. ಕಂಠಿ 


ಅಪ್ರತಿಮ ಶಿಕ್ಷಣ ಮಂತ್ರಿ (21-06-1962 - ಮಾರ್ಚ್‌ 1967) 


ಅಲ್ಲಿಯವರೆಗೆ ಅಷ್ಟೇನೂ ಮಹತ್ವದಲ್ಲದ ಇಲಾಖೆಯೆಂದೇ ಪರಿಗಣಿಸಲ್ಪಟ್ಟ 
ವಿದ್ಯಾ ಇಲಾಖೆ ಈಗ ಕಂಠಿಯವರ ಪಾಲಿಗೆ ಬಂದಿತ್ತು. ಅಂತೆಯೇ ಪಾಲಿಗೆ ಬಂದದ್ದೇ 
ಪಂಚಾಮೃತವೆಂಬಂತೆ ಕೆಲಸ ಮಾಡಿ ಆ ಇಲಾಖೆಗೆ ಪ್ರಾಮುಖ್ಯತೆ ತಂದುಕೊಟ್ಟರು. 
ರಾಜ್ಯಾದ್ಯಂತ ಶಿಕ್ಷಣ ಪ್ರಸಾರ ಮಾಡಿದ ಪುಣ್ಯ ಅವರಿಗೆ ಪ್ರಾಪವಾಯಿತು. ಲಕ್ಷಾಂತರ 
ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಶಿಕ್ಷಕರು ಮತ್ತು ಶಿಕ್ಷಣ ಸಂಸ್ಥೆ ನಡೆಸುವವರು ಮುಂತಾದವರೆಲ್ಲ 
ಅವರನ್ನು ಕೊಂಡಾಡುವಂತಾಯಿತು. 


ಗಾಂಧೀಜಿಯ ರಾಮರಾಜ್ಯದ ಹಾಗೂ ಗ್ರಾಮರಾಜ್ಯದ ಕನಸು ನನಸಾಗಚೇಕೆಂದರೆ 
ಜನಸಾಮಾನ್ಯರು ಪ್ರಜ್ಞಾವಂತರಾಗಿರಬೇಕು, ಇದಕ್ಕಾಗಿ ಶಿಕ್ಷಣ ಅತ್ಯಂತ ಅವಶ್ಯವಾದುದು 
ಎಂದು ಕಂಠಿಯವರು ಅಚಲವಾಗಿ ನಂಬಿದ್ದರು. ಆದ್ದರಿಂದ ಜನ ಸಮೂಹದ ಏಳ್ಳೆಗಾಗಿ 
ಶಿಕ್ಷಣ ಸಂಸ್ಥೆಗಳು ಚೆನ್ನಾಗಿ ಕೆಲಸ ನಿರ್ವಹಿಸುವಂತಹ ವಾತಾವರಣವನ್ನು ಸೃಷ್ಟಿಸಿದರು. ಈ 
ಒಂದು ಘನಕಾರ್ಯಕ್ಕಾಗಿ ತಮ್ಮಮ್ನು ತಾವು ಸಮರ್ಪಿಸಿಕೊಂಡರು. ಅರವತ್ತರ ದಶಕದಲ್ಲಿ 
ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಸ್ವರೂಪದ ಬದಲಾವಣೆ ಹಾಗೂ ಸುಧಾರಣೆಗಳನ್ನು ತಂದರು. 
ಇಡೀ ದೇಶದಲ್ಲೇ ಕರ್ನಾಟಕದ ವಿದ್ಯಾ ಇಲಾಖೆ ಒಂದು ಮಾದರಿಯಾಗಿ ಗೋಚರಿಸುವಂತಹ 
ಕೆಲಸ ಮಾಡಿದರು. ಹೀಗೆ ಮಾಡುವಲ್ಲಿ ಅವರಿಗೆ ಎದುರಾದ ಸಮಸ್ಯೆಗಳು ಹಲವಾರು, 
ತೊಂದರೆಗಳು ನೂರಾರು. ಆದರೆ ಕಂಠಿಯವರು ಎದೆಗುಂದಲಿಲ್ಲ, ದೈರ್ಯದಿಂದಲೆ 
ಅವುಗಳನ್ನೆಲ್ಲ ಬಲು ಸಮರ್ಥವಾಗಿ ಎದುರಿಸಿದರು. ಶಿಕ್ಷಣವು "ಮನುಷ್ಕನಲ್ಲಿದ್ದ ಉತ್ಕೃಷ್ಟತೆ 
ಅಥವಾ ಪರಿಪೂರ್ಣತೆಯನ್ನು ಹೊರಹಾಕುವ ಶ್ರೇಷ್ಠ ಸಾಧನ'ವೆಂದವರು ಬಲವಾಗಿ 
ನಂಬಿದ್ದರು. ಸಮಾಜ ಸುಧಾರಣೆಗೆ ಶಿಕ್ಷಣ ಎಷ್ಟು ಅವಶ್ಯವೊ, ಒಬ್ಬನ ವ್ಯಕ್ತಿತ್ವ 
ರೂಪಿಸುವಲ್ಲಿಯೂ ಅದು ಅಷ್ಟೇ ಮಹತ್ವದ್ದೆಂಬುದು ಅವರ ವಾದವಾಗಿತ್ತು. ದೇಶದ 
"ಎಲ್ಲ ಸಮಸ್ಯೆಗಳಿಗೆ ಸಾಮಾಜಕ ಶೋಷಣೆಗೆ ವಿದ್ಯೆಯೇ ರಾಮಬಾಣ’ ಎಂದು 
ಮುನ್ನಡೆದರು. 


ರಾಷ್ಟ್ರೀಯ ಜೀವನದಲ್ಲಿಯಂತೆಯೇ ಶಿಕ್ಷಣ, ವ್ಯಕ್ತಿಯ ಜೀವನದಲ್ಲೂ ಅತೀ 
ಮಹತ್ವದ ಪಾತ್ರ ವಹಿಸುತ್ತದೆಂಬುದು ಅವರ ಧೋರಣೆಯಾಗಿತ್ತು. ಇಂತಹ ಉತ್ತಮ 
ವಿದ್ಯಾರ್ಥಿಗಳನ್ನು ರೂಪಿಸುವಲ್ಲಿ ಉತ್ತಮ ಹಾಗೂ ತರಬೇತಿ ಹೊಂದಿದ ಶಿಕ್ಷಕರ 
ಅವಶ್ಯಕತೆಯಿದೆಯೆಂದು ಶಿಕ್ಷಕರ ತರಬೇತಿ ಶಾಲೆಕಾಲೇಜುಗಳನ್ನು ತೆರೆದರು. 


ಹೆಣ್ಣುಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅವರು ವಿಶೇಷ ಕಾರ್ಯಕ್ರಮಗಳನ್ನು ಜಾರಿಗೆ 
ತಂದರು. ವಿದ್ಯಾರ್ಥಿನಿಯರಿಗಾಗಿ ವಸತಿ ಗೃಹಗಳು, ಪ್ರತ್ಯೇಕ ಶಾಲೆಗಳು ನಿರ್ಮಾಣಗೊಂಡವು. 
ಇದರಂತೆಯೇ ಗ್ರಾಮೀಣ ಭಾಗದಲ್ಲಿ ಸಾಕ್ಷರತಾ ಪ್ರಮಾಣ ಕಡಿಮೆಯಿರುವುದನ್ನು ಕಣ್ಣಾರೆ 


ಪ್ರತಿಭಾವಂತ ಸಂಸದೀಯ ಪಟು. 35 


ಕಂಡಿದ್ದ ಕಂಠಿಯವರು "ವಯಸ್ಕರ ಶಿಕ್ಷಣ'ಕ್ಕಾಗಿಯೂ ವಿಶೇಷ ಒತ್ತನ್ನು ಕೊಟ್ಟರು. ರಾಜ್ಯದಲ್ಲಿ 
ಈ ಯೋಜನೆಗೆ ಹೊಸ ಚಾಲನೆ ಸಿಕ್ಕದ್ದೇ ಇವರಿಂದ ಎನ್ನಲು ಅಡ್ಡಿಯಿಲ್ಲ. 


ತಮ್ಮಬಾಲ್ಯದಲ್ಲಿ ಅವರು ಕೇವಲ ಮೆಟ್ರಿಕ್‌ ಪರೀಕ್ಷೆ ಮುಗಿಸಿಕೊಳ್ಳಲು ಇಲಕಲ್ಲ, 
ಬಾಗಲಕೋಟೆ, ಗದಗ, ಧಾರವಾಡ ಹೀಗೆಲ್ಲಊರೂರು ಅಲೆಯಬೇಕಾಗಿ ಬಂದ ಪ್ರಸಂಗವನ್ನು 
ಅವರು ಸದಾ ನೆನಪಿಟ್ಟಂತೆ ಕಾಣುತ್ತದೆ. ತಮಗಾದ ಅನಾನುಕೂಲ ತಮ್ಮಅಧಿಕಾರಾವಧಿಯಲ್ಲಿ 
ತನ್ನ ರಾಜ್ಯದ ಮಕ್ಕಳಿಗೆ ಆಗದಿರಲೆಂದು ಗ್ರಾಮೀಣ ಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ 
ಶಾಲೆ ಕಾಲೇಜುಗಳನ್ನು ಪ್ರಾರಂಭಿಸಲು ಪ್ರೋತ್ಸಾಹಿಸಿದರು, ಮಂಜೂರು ಮಾಡಿದರು. 
ಕೇವಲ 250 ಜನಸಂಖ್ಯೆಯಿದ್ದರೂ ಪರವಾಯಿಲ್ಲ ಅಂತಹ ಗ್ರಾಮದಲ್ಲಿ ಶಾಲೆಯೊಂದು 
ಇರಲೇಬೇಕೆಂದು ಹೇಳುತ್ತಿದ್ದರು. ಅವರು ವಿದ್ಯಾಕೇಂದ್ರಗಳನ್ನು "ಆಧುನಿಕ 
ದೇವಸ್ಥಾನ”'ಗಳೆಂದು ಕರೆಯುತ್ತಿದ್ದರು. ಶಿಕ್ಷಣ ಪ್ರಸಾರವನ್ನು ಬಹಳ ನಿಷ್ಠೆಯಿಂದ ಅಪಾರ 
ಪರಿಶ್ರಮದಿಂದ ನಿರಂತರವಾಗಿ ಕೈಗೊಂಡರು. ಬಾಲ್ಯದಲ್ಲಿ ಸ್ವತಃ ಆರ್ಥಿಕ 
ತೊಂದರೆಯನ್ನನುಭವಿಸಿದ್ದ ಅವರು ಬಡ ವಿದ್ಯಾರ್ಥಿಗಳಿಗಾಗಿ ಇದ್ದ ಶಾಲಾ ಶುಲ್ಕ 
ರಿಯಾಯಿತಿಯನ್ನು ಇನ್ನೂ ಹೆಚ್ಚು ಜನರಿಗೆ ಅನುಕೂಲವಾಗುವಂತೆ ವಿಸ್ಕರಿಸಿದರು. ವಿದ್ಯಾರ್ಥಿ 
ವೇತನ (ಸ್ಕಾಲರ್‌ ಶಿಪ್‌) ವನ್ನು ಸಮನಾಗಿ ಹಂಚುವಂತಹ ಕಾರ್ಯಕ್ರಮವನ್ನು ಜಾರಿಗೆ 
ತಂದರು. ಎಲ್ಲ ಜಾತಿಯ ಬಡವರಿಗೂ ಇದು ಸಮನಾಗಿ ಲಭ್ಯವಾಗುವಂತೆ ನೋಡಿಕೊಂಡರು. 
ಆದರೆ ಹರಿಜನ-ಗಿರಿಜನ ವಿದ್ಯಾರ್ಥಿಗಳಿಗಾಗಿ ಹೆಚ್ಚಿನ ಅನುದಾನವನ್ನು ಮೀಸಲಾಗಿಟ್ಟಿದ್ದರು. 


ಕಂಠಿಯವರ ಕಾಲದಲ್ಲಿ ಕ್ರಾಂತಿಕಾರಿ ಶಿಕ್ಷಣ ನೀತಿಯ ಪ್ರಮುಖ ಹೆಜ್ಜೆಯಾಗಿ 
ಪ್ರಾಥಮಿಕ ಶಿಕ್ಷಣವನ್ನು ಉಚಿತವಾಗಿ ನೀಡಲು ಪ್ರೋತ್ಸಾಹಿಸಲಾಯಿತು. ಅಂತೆಯೇ ಅದನ್ನು 
ಕಡ್ಡಾಯವೆಂದೂ ಘೋಷಿಸಲಾಯಿತು. ಇದರ ಸದುಪಯೋಗವನ್ನು ಎಲ್ಲರೂ 
ಪಡೆದುಕೊಳ್ಳಲೆಂಬ ಮಹದುದ್ದೇಶದಿಂದ 'ರಾಜ್ಯದ ಮೂಲೆ ಮೂಲೆಗಳಲ್ಲಿ ಶಾಲೆ 
ಕಾಲೇಜುಗಳು, ವಿದ್ಯಾರ್ಥಿ ವಸತಿ ನಿಲಯಗಳು, ಶಿಕ್ಷಣ ತರಬೇತಿ ಕೇಂದ್ರಗಳು, ಕಲಾ 
ಶಾಲೆಗಳು, ವೈದ್ಯಕೀಯ ಕಾಲೇಜುಗಳು, ಕೃಷಿ ತರಬೇತಿ ಸಂಸ್ಥೆಗಳು, ಸೈನಿಕ ಶಾಲೆಗಳು, 
ಅಲ್ಲದೇ ಎಲ್ಲಕ್ಕೂ ಮಿಗಿಲಾಗಿ ಹೆಬ್ಬಾಳದಲ್ಲಿ ಗ್ರಾಮೀಣ ಕೃಷಿ ವಿಶ್ವವಿದ್ಯಾಲಯವೊಂದನ್ನು 
ಪ್ರಾರಂಭಿಸಲಾಯಿತು. 

ಅತ್ಯಂತ ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಿದ್ದ ಕಂಠಿಯವರಿಗೆ ಹಲವಾರು 
ಅಡೆತಡೆಗಳೂ ಬಂದವು. ಕಂಠಿಯವರು ಅವುಗಳನ್ನೆಲ್ಲ ಹೇಗೆ ಎದುರಿಸಿದರೆನ್ನುವುದಕ್ಕಾಗಿ 
ಅವುಗಳಲ್ಲಿ ಒಂದೆರಡನ್ನು ಇಲ್ಲಿ ನೋಡುವಾ: 

ಸೈನಿಕ ಶಾಲೆಯೊಂದು ನಮ್ಮ ಬಾಲಕರಿಗೆ ಆತೀ ಅವಶ್ಯವೆಂದು ಅದನ್ನು 


ಪ್ರಾರಂಭಿಸುವ ಆದೇಶ ಹೊರಡಿಸಲಾಯಿತು. ಆದರೆ ಎಲ್ಲಿ? ಇಂತಹ ಸುಸಜ್ಜಿತ 
ಶಾಲೆಯೊಂದು ತಮ್ಮ ಭಾಗದಲ್ಲೇ ಆಗಬೇಕೆಂದು ಹಲವಾರು ಕಡೆಯಿಂದ ಒತ್ತಾಯ 


36 ಎಸ್‌.ಆರ್‌. ಕಂಠಿ 


ಬರತೊಡಗಿತು. ಕಂಠಿಯವರಿಗೆ ಇದನ್ನು ತೀರ ಹಿಂದುಳಿದ ಜಿಲ್ಲೆಯಾದ ಬಿಜಾಪೂರದಲ್ಲೇ 
ಸ್ಥಾಪಿಸಬೇಕೆಂದಿದ್ದಿತು. ಅದಕ್ಕಾಗಿ ಬಿಜಾಪುರದ ಹಿಂದುಳಿದಿರುವಿಕೆ ಬಗ್ಗೆ ಎಲ್ಲರಿಗೂ ಮಾಹಿತಿ 
ಒದಗಿಸಿಕೊಟ್ಟರು. ಮೇಲಾಗಿ ಆ ನಗರದ ಐತಿಹಾಸಿಕ ಹಿನ್ನೆಲೆ- ಅಂದರೆ- ಆದಿಲ್‌ ಶಾಹಿ 
ಸಾಮ್ರಾಜ್ಯದ ರಾಜಧಾನಿಯಾಗಿ ಮಿಲಿಟರಿ ಕೇಂದ್ರವಾಗಿದ್ದದ್ದನ್ನೂ-ಉಲ್ಲೇಖಿಸಲು 
ಮರೆಯಲಿಲ್ಲ. ಇದಲ್ಲದೆ ಬಿಜಾಪುರದ ಜಗತ್ತಸಿದ್ಧ್ದ ಗೋಲಗುಮ್ಮಟ, ರಕ್ಕಸ ತಂಗಡಗಿ 
ಮಹಾಯುದ್ದ (Battle of Talikote), ಬಾದಾಮಿ ಶಿಲಾ ಗುಹೆಗಳು, ಭಾರತೀಯ 
ಶಿಲ್ಪಕಲೆಯ ತೊಟ್ಟಿಲೆನಿಸಿದ ಐಹೊಳೆ, ಪಟ್ಟದಕಲ್ಲು ಶಿವಯೋಗ ಮಂದಿರ (ಈಗ 
ಬಾಗಲಕೋಟೆ ಜಿಲ್ಲೆ) ಇವೆಲ್ಲ ಇತಿಹಾಸ ಪ್ರಸಿದ್ಧವಾಗಿದ್ದುದು ಯಾರಿಗೆ ತಾನೆ ಗೊತ್ತಿಲ್ಲ? 
ಸೈನಿಕ ಹಿನ್ನೆಲೆಯುಳ್ಳಂತೆಯೇ ಬಿಜಾಪೂರ ನಗರ ದಕ್ಸಿಣ ಏಷಿಯಾದಲ್ಲಿಯ ಮಹಾನ್‌ 
ನಗರಗಳಲ್ಲಿ ಒಂದಾಗಿತ್ತು ಎಂಬ ಸಾಕಷ್ಟು ಮಾಹಿತಿಯ ಈ ವಾದ ಎಲ್ಲರನ್ನೂ ಸುಮನಾಗಿಸಿತು. 


1968: ಕಿತ್ತೂರಿನಲ್ಲಿ ನಡೆದ ಕಿತ್ಲೂರು ರಾಣಿ ಚಿನ್ನಮ್ಮ ಬಾಲಕಿಯರ ವಸತಿಶಾಲೆಯ 
ಅಡಿಗಲ್ಲು ಸಮಾರಂಭ: ಎಡದಿಂದ ಬಲಕ್ಕೆ ಶ್ರೀಯುತರಾದ ಟ.ಎನ್‌. ಸಾಣಿಕೊಪ್ಪ 
ಎಸ್‌.ಆರ್‌. ಕಂಠಿ, ಎಸ್‌. ನಿಜಲಿಂಗಪ್ಪ, ವಿ.ವಿ. ಗಿರಿ ಮತ್ತು ಶ್ರೀಮತಿ ಇಂದಿರಾಗಾಂಧಿ 


ಕಿತ್ತೂರಿನಲ್ಲಿಯೂ ಬಾಲಕಿಯರಿಗಾಗಿ ಸೈನಿಕ ಶಾಲೆಯ ಮಾದರಿಯಲ್ಲಿ ಒಂದು 
ವಸತಿ ಶಾಲೆಯನ್ನು ಪ್ರಾರಂಭಿಸಿದ್ದು ಸನ್ಮಾನ್ಯ ಕಂಠಿಯವರೇ, ಆಗಲೂ ರಾಣಿ ಚೆನ್ನಮ್ಮ 
ಭಾರತ ಸ್ವಾತಂತ್ರ, ಸಂಗ್ರಾಮದ ಬೆಳ್ಳಿಚುಕ್ಳಿಯೆನಿಸಿ ಬ್ರಿಟೀಷರ ವಿರುದ್ಧ 1924 ರಷ್ಟು 


ಪ್ರತಿಭಾವಂತ ಸಂಸದೀಯ ಪಟು 37 


ಹಿಂದೆಯೇ ಜಯ ಸಾಧಿಸಿದ್ದನ್ನು, ಜಗತ್ತಿನ ಇತಿಹಾಸದಲ್ಲೇ ಈ ವೀರರಾಣಿಗೆ ವಿಶೇಷ ಸ್ಥಾನ 
.. ಇರುವುದನ್ನೂ ಸಾರ್ವಜನಿಕರಿಗೆ, ಇನ್ನಿತರ ನಾಯಕರಿಗೆ ಮನದಟ್ಟು ಮಾಡಿಕೊಟ್ಟರು. 
ಬಹುತೇಕ ಎಲ್ಲರೂ ಈ ವಾದವನ್ನು ಒಪ್ಪಿ ಕೊನೆಗೆ 1969 ರಲ್ಲಿ ಕಿತ್ತೂರಿನ ಶಾಲೆ 
ಪ್ರಾರಂಭವಾಗುವಂತಾಯಿತು. ಈಗಲೂ ಅದು ದೇಶದಲ್ಲಿಯೇ “ಉತ್ತಮ ಶಾಲೆ'ಗಳಲ್ಲೊಂದು 
ಎಂದು ಹೆಸರು ಪಡೆದ ಪ್ರತಿಷ್ಠಿತ ಕನ್ಮಾವಸತಿ ಶಾಲೆಗಳಲ್ಲಿ ಒಂದಾಗಿದೆ. ಹೀಗೆ 
ಯೋಗ್ಯವಾದುದನ್ನು ಮಾಡುವಾಗಲೂ ಕೂಡ ಕಂಠಿಯವರು ಸಂಬಂಧಿಸಿದ ಎಲ್ಲರನ್ನೂ 
ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿದ್ದರು. 


ಹೀಗೆ ಎದುರಾದ ಸಮಸ್ಯೆಗಳನ್ನೆಲ್ಲ ಮೃದುವಾಗಿ ಆದರೆ ಅಷ್ಟೇ ಲೀಲಾಜಾಲವಾಗಿ 
ಬಿಡಿಸುತ್ತ ಮುಂದುವರೆದ ಕಂಠಶಿಯವರು ಮಾಡಿದ ಕೆಲಸದ ಲಿಟ್‌ಮಸ್‌ ಪರೀಕ್ಷೆಯೆಂದರೆ 
ಅವರು ಶಿಕ್ಷಣ ಸಚಿವರಾಗಿ ಅಧಿಕಾರ ವಹಿಸಿಕೊಳ್ಳುವಾಗ ಇದ್ದ ರಾಜ್ಯದ ಕೇವಲ 18% 
ಸಾಕ್ಷರತಾ ಮಟ್ಟ ಐದು ವರ್ಷಗಳಲ್ಲಿ ಅಂದರೆ ಅವರು ನಿರ್ಗಮಿಸುವ ಹೊತ್ತಿಗೆ 39% 
ರಷ್ಟಕ್ಕೇರಿದ್ದು, ರಾಜ್ಯದ ಅಭಿವೃದ್ಧಿಗೆ ಇದಕ್ಕಿಂತ ಹೆಚ್ಚಿನ ಕೊಡುಗೆ ಇನ್ನೇನಿದ್ದೀತು? 


ಬರೀ ಶಾಲೆಗಳ ಸ್ಥಾಪನೆ, ಕಟ್ಟಡಗಳ ನಿರ್ಮಾಣದಂತಹ ಭೌತಿಕ ಬೆಳವಣಿಗೆಗಳಷ್ಟೆ 
ಶಿಕ್ಷಣದ ಗುಣಮಟ್ಟ ಸುಧಾರಿಸಲು ಸಾಧ್ಯವಏಲ್ಲವೆಂಬುದು ಕಂಠಿಯವರ ಬಲವಾದ 
ನಂಬುಗೆಯಾಗಿತ್ತು. ಶಾಲೆಗಳ ಸಂಖ್ಯೆಯ ವೃದ್ಧಿಯ ಜೊತೆಗೆ ಶಿಕ್ಷಣದ ಗುಣಮಟ್ಟವೂ 
ವೃದ್ಧಿಸಬೇಕಲ್ಲವೇ? ಅಂದರೆ ನೀಡುವ ಶಿಕ್ಷಣ ಯೋಗ್ಯವಾಗಿರಬೇಕೆಂದಾಯಿತು. ಇದಕ್ಕೆ 
ಮೂಲ ಕಾರಣರು ಶಿಕ್ಷಕರೇ ತಾನೇ? ಕಂಠಿಯವರು ಶಿಕ್ಷಕರ ಆಗಿನ ದಾರುಣ ಪರಿಸ್ಥಿತಿ 
ನೋಡಿ ಕರಗಿ ಹೋಗಿದ್ದರು. ಶಾಲೆಗಳ ಸಂಖ್ಯೆಯ ಹಾಗೂ ಶಿಕ್ಷಣದ Quantity and 
Quality ಎರಡೂ ಒಂದೇ ಪ್ರಮಾಣದಲ್ಲಿ ಬೆಳೆಯುತ್ತ ಹೋಗಬೇಕೆಂದು ಶಿಕ್ಷಕರ ಸಮಸ್ಯೆಗಳತ್ತ 
ತೀವ್ರ ನಿಗಾ ವಹಿಸಿದರು. ಅವರಿಗೆ ಆಗ ಸಿಗುತ್ತಿದ್ದ ಸಂಬಳ ತೀರ ಕಡಿಮೆ, ಸಿಗುವುದೂ 
ಅನಿಶ್ಚಿತ, ಸಿಕ್ಕರೂ ಅದು ಅನಿಯಮಿತ ಕಾಲಗಳಲ್ಲಿ, ಇದರಿಂದಾಗಿ ಶಿಕ್ಷಕ ಬಳಗ ಬಳಲಿ 
ಬೆಂಡಾಗಿತ್ತು. ಹಣ ಬಟವಡೆಗೆ ಸರಿಯಾದ ಹಾಗೂ ನಿರ್ದಿಷ್ಟವಾದ ನಿಯಮಾವಳಿಗಳೇ 
ಇರಲಿಲ್ಲ. ಸೇವೆಯಲ್ಲಿದ್ದವರ ಪಾಡೇ ಇದಾಗಿದ್ದರೆ ಇನ್ನು ನಿವೃತ್ತಿಗೊಂಡವರದು 
ಏನಾಗಿರಬೇಡ? ಅನೇಕರು ನಿರ್ಗತಿಕರಾಗಿ ತಿರುಗುತಿದ್ದರು. ಕಂಠಿಯವರ ಕೋಮಲ ಹೃದಯ 
ಇದಕ್ಕೆ ತೀವ್ರ ಸ್ಪಂದಿಸಿ ಅವರ ಕಲ್ಯಾಣಕ್ಕಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿತು. 
ಶಾಂತ ಹಾಗೂ ಉಲ್ಲಸಿತ ಶಿಕ್ಷಕ ಮಾತ್ರ ಉತ್ತಮ ದರ್ಜೆಯ ಪಾಠ ಮಾಡಬಲ್ಲನೆಂಬುದು 
ಅವರ ನೇರ ಹೇಳಿಕೆಯಾಗಿತ್ತು. ಅದಕ್ಕಾಗಿ ಹೊರಹೊಮಿದವು ಈ ಕೆಳಗಿನ ಯೋಜನೆಗಳು. 


1. ಮಾಸಿಕ ಸಂಬಳದ ಖಚಿತ ಬಟವಡೆಗೆ ಚೆಕ್‌ ಪದ್ಧತಿ 
2. ಸೆಂಬಳದಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚಿನ ಏರಿಕೆ 


3. ಶಿಕ್ಷಕ ಕಲ್ಮಾಣ ನಿಧಿ ಸ್ಥಾಪನೆ 


38 ಎಸ್‌.ಆರ್‌. ಕಂಠಿ 


4. ವಿದ್ಯಾರ್ಥಿ ಕಲ್ಮಾಣ ನಿಧಿ ಸ್ಥಾಪನೆ 
5. ತ್ರಿವಿಧ ಲಾಭ ಯೋಜನೆ (Triple benefit scheme) 


ಚೆಕ್‌ ಪದ್ಧಶಿಯ ಸಂಬಳೆ ಬಟವಡೆಯಿಂದ ಒಂದು, ಪ್ರತಿ ತಿಂಗಳೂ ಸರಿಯಾದ 
ಸಮಯಕ್ಕೆ ಹಣದ ಪಾವತಿ ಆಗುವುದಾದರೆ, ಇನ್ನೊಂದು ಮೊದಲಿನ ನಗದು ರೂಪದ 
ಬಟಿವಡೆ ಪದ್ಧಶಿಯಲ್ಲಿದ್ದ ಭ್ರಷ್ಟಾಚಾರದ ಉಚ್ಛಾಟನೆ. 


ತ್ರಿವಿಧ ಸೌಲಭ್ಯ ಯೋಜನೆ: ಕಂಠಿಯವರ ಹಲವಾರು ಮಹತ್ಸಾಧನೆಗಳಲ್ಲಿ 
ಈ ತ್ರಿವಿಧ ಲಾಭ ಯೋಜನೆಯ ಪ್ರಾರಂಭವೂ ಒಂದು. ಈ ವಿಶಿಷ್ಠ ಯೋಜನೆಯು 
ಆಗಿನ 50,000 ಶಿಕ್ಷಕರ ಪಾಲಿಗೆ ಕಾಮಧೇನುವೆನಿಸಿತು. ಇವರೆಲ್ಲ ಮೂರು ರೀತಿಯ 
ಸೌಲಭ್ಯಗಳನ್ನು ಈ ಕೆಳಗಿನಂತೆ ಪಡೆಯತೊಡಗಿದರು. 


1 ಭವಿಷನಿಧಿ ಪಿ.ಎಫ್‌) ಅಥವಾ ಪ್ರೋತ್ಸಾಹಧನ (Gratuity) 
ii ಜೀವವಿಮೆ 
iii) ನಿವೃತ್ತಿ ವೇತನ 


ತಮ್ಮ ಶೈಕ್ಷಣಿಕ ಸುಧಾರಣೆಯ ಮಹಾತ್ವಾಂಕ್ಷೆ ಯೋಜನೆಯಾದ ಈ “ತ್ರಿವಿಧ 
ಸೌಲಭ್ಯ” ಕಾರ್ಯಕ್ರಮವನ್ನು ಅಧಿಕಾರಿಶಾಹಿಯು ಕುಗ್ಗಿಸದಿರಲಿ ಎಂದು, ಅದರ ಅನುಷ್ಠಾನಕ್ಕೆ 
ಯಾವ ಯಾವ ಟೆಕ್ಷಿಕಲ್‌ ಅಂಶಗಳು ಬೇಕೋ ಅವನ್ನೊಳಗೊಂದ ಒಂದು (Expert 
Committee) ತೆಜ್ಞಸಮಿತಿ ವರದಿಯನ್ನು ಮೊದಲೇ ಸಿದ್ಧಪಡಿಸಿ ತರಿಸಿಕೊಂಡಿದ್ದರು. ಈ 
ತಜ್ನ್ಞಧ ವರದಿ ಮೇಲೆಯೇ ಸರ್ಕಾರಿ ಆದೇಶ ಹೊರಡಿಸಲಾಗುವುದೆಂದೂ ಸಾರಿದರು. 
ಇದರಿಂದ ಅವರು ಹಿಡಿದ ಕೆಲಸವನ್ನು ಪಟ್ಟುಬಿಡದೆ ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದರೆಂಬುದು 
ಸಾಬೀತಾಗುತ್ತದೆ. ತಮ್ಮ ಗುರಿಯನ್ನು ಮುಟ್ಟಲು, ಯಾವ ಯಾವ ಅಡಚಣೆಗಳು 
ಬರಬಹುದೆಂಬುದನ್ನು ಲೆಕ್ಕಹಾಕಿ, ಅವುಗಳ ನಿವಾರಣೆಗೆ ಎಲ್ಲ ಪೂರ್ವ ಸಿದ್ಧತೆಗಳನ್ನೂ 
ಅವರು ಮಾಡಿಕೊಳ್ಳುತ್ತಿದ್ದರು. ಅಂತಹ ಚಾಣಾಕ್ಷರು ಅವರಾಗಿದ್ದರು. 


ಇಷ್ಟೆಲ್ಲ ಸವಲತ್ತು ಸೌಲಭ್ಯಗಳನ್ನು ಶಿಕ್ಷಕ ಬಳಗಕ್ಕೆ ನೀಡಿದ ಕಂಠಿಯವರು ಅವರಲ್ಲಿ 
ಕಳಕಳಿಯಿಂದ ಕೇಳಿಕೊಂಡದ್ದೆಂದರೆ “ಈ ಶಿಕ್ಷಕರು ನಮ್ಮ ಗ್ರಾಮಗಳ ಆದರ್ಶ 
ಸೇವಕರಾಗಿರಬೇಕೆಂದು ನಾನು ಬಯಸುತ್ತೇನೆ. ಅವರು ಸಾದಾ ಜೀವನದ ಆದರೆ ಉಚ್ಚ 
ವಿಚಾರದ ಆದರ್ಶಗಳನ್ನು ಹೊಂದಿದವರಾಗಿರಬೇಕು. ಇತರರು ಅನುಕರಿಸಬಹುದಾದಂತಹ 
ಸಾತ್ವಿಕ ಜೀವನವನ್ನು ನಡೆಸಿ ಇಡೀ ಹಳ್ಳಿಗರಿಗೆ ಮಾದರಿಯಾಗಿರಬೇಕು, ಹಳ್ಳಿಗರ ಪ್ರೀತಿ 
ಹಾಗೂ ಗೌರವಗಳಿಗೂ ಪಾತ್ರರಾಗಿರಬೇಕು.'' ಯಾವುದೋ ಪ್ರವಾದಿಯ 
ಸಂದೇಶವನ್ನೋದಿದಂತೆ ಅನಿಸುತ್ತವಲ್ಲವೇ ಈ ವಾಕ್ಯಗಳು? ಹಾಗಿದ್ದರು ಕಂಠಿಯವರು. 


ಪ್ರತಿಭಾವಂತ ಸಂಸದೀಯ ಪಟು 39 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದ್ದ ಶಾಲಾಮಕ್ಕಳಿಗೆ ಮಧ್ಯಾಹ್ನದ . 
ಉಪಹಾರ ಯೋಜನೆಯ ಉದ್ದಾಟನೆ: ಅಮೇರಿಕಾದ ರಾಯಬಾರಿ ಜೆಸ್ತರ್‌ ಬೌಲ್ಟ್‌ ಮತ್ತು 
ಶ್ರೀಮತಿ ಬೌಲ್ಸ್‌ ಅವರೊಡನೆ ವಿದ್ಧಾಮಂತ್ರಿ ಶ್ರೀ ಎಸ್‌.ಆರ್‌. ಕಂಡಿಯವರು 


ಅವರ ಪರುಷ ಹಸ್ತಸ್ಪರ್ಶದಿಂದ ಆವರೆಗೆ ಅವಲೋಹವಾಗಿದ್ದ ವಿದ್ಯಾ ಇಲಾಖೆ 
ಅಪರಂಜಿಯಾಗಿ ಪರಿವರ್ತನೆಗೊಂಡಿದ್ದು ನಾಡಿನ ಪುಣ್ಯ ವಿಶೇಷ. 

ಕಂಠಿಯವರ ಬಹುದೊಡ್ಡ ಸಾಧನೆಗಳಲ್ಲಿ "ಮೈಸೂರು ಪಬ್ಬಿಕ್‌ ಲೈಬ್ರರೀಸ್‌ ಆಕ್ಸ್‌ 
1965’ ಅನ್ನು ಜಾರಿಗೆ ತಂದದ್ದೂ ಒಂದಾಗಿದೆ. ಪುಸ್ತಕಗಳ ಮಹತ್ವವನ್ನು ಕಂಠಿಯವರು 
ಚೆನ್ನಾಗಿಯೇ ಅರಿತಿದ್ದರು. ಜ್ಞಾನ ಭಂಡಾರವಾದ ಗ್ರಂಥಗಳ ಆಲಯವೇ 
“ಗ್ರಂಥಾಲಯ'ವೆಲ್ಲವೇ? ಪ್ರತಿ ಗ್ರಾಮದಲ್ಲಿ ಒಂದಾದರೂ ಇಂತಹ 
ವಾಚನಾಲಯವಿರಲೇಬೇಕೆಂಬುದು ಅವರ ಅಂಬೋಣವಾಗಿತ್ತು. ಇದಕ್ಕಾಗಿ ಕೆಲ 
ವರ್ಷಗಳಿಂದ ಹಾಗೆಯೇ ಕತ್ತಲಲ್ಲಿದ್ದ ಈ "ಸಾರ್ವಜನಿಕ ಗ್ರಂಥಾಲಯ ಮಸೂದೆ'ಯನ್ನು 
ಹೊರತೆಗೆದು ಅದಕ್ಕೆ ಸರಿಯಾದ ರೂಪುರೇಷೆಗಳನ್ನು ನೀಡಿ ಈ ಮಸೂದೆ, ಅಧಿನಿಯಮ 
(ಆಕ್ಸ್‌) ಆಗುವಂತೆ ನೋಡಿಕೊಂಡರು. RE 

ಶಿಕ್ಷಣ ಇಲಾಖೆ, ಸಂಸ್ಕೃತಿ ಹಾಗೂ ಸಾಹಿತ್ಯಕ್ಕೂ ಸಂಬಂಧವಿರುವಂತಹುದು. 
ಆದ್ದರಿಂದ ಉತ್ತಮ ಓದುಗರಾಗಿದ್ದ ಕುಠಿಯವರು ಸಾಹಿತ್ಯದ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯ 
ಹೊಂದಿದ್ದು ಒಮ್ಮೆ ಧಾರವಾಡದ ಹಿಂದಿ ಪ್ರಚಾರ ಸಭೆಯಲ್ಲಿನ ಸಮಾರಂಭವೊಂದರಲ್ಲಿ 
ಮಾತನಾಡುತ್ತಾ “ದೇಶದ, ಏಕತೆ ಹಾಗೂ ಸಮಗ್ರತೆಗಳನ್ನು ಕಾಪಾಡುವಂತಹ ಸಾಹಿತ್ಯ 
ರಚಿಸಬೇಕು. ಕಥೆ, ಕವನಗಳೂ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಿಂಬಿಸಬೇಕು. ಇದಕ್ಕಾಗಿ, 
ಉತ್ತಮ ಸಾಹಿತ್ಯ ಬೇರೆ ಭಾಷೆಯಲ್ಲಿದ್ದರೆ ಅದು ಕನ್ನಡಕ್ಕೊ ಕನ್ನಡದ ಶ್ರೇಷ್ಠ ಸಾಹಿತ್ಯ ಇತ 


40 ಎಸ್‌.ಆರ್‌. ಕಂಠಿ 


ಭಾಷೆಗಳಿಗೂ ತರ್ಜುಮೆಗೊಳ್ಳಬೇಕು. ಇಂತಹ ಭಾಷಾಂತರ ಕಾರ್ಯಕ್ಕೆ ಸರ್ಕಾರ ಸೂಕ್ತ 
ಪ್ರೋತ್ಸಾಹ ಧನವನ್ನೂ ನೀಡುವುದು.......... ” ಅಂತೆಯೇ ಅಲ್ಲಲ್ಲಿ ಆಶ್ಲೀಲ ಹಾಗೂ 
ಕಳಪೆ ಸಾಹಿತ್ಯ ಬರುತಿರುವುದಕ್ಕಾಗಿ ವಿಷಾದವನ್ನೂ ವ್ಯಕ್ತಪಡಿಸಿದರು. ಅಂದಿನ ಅಧ್ಯಕ್ಷರಾದ 
ಖ್ಯಾತ ಶಿಕ್ಷಣ ತಜ್ಞ ಡಾ! ಡಿ.ಸಿ. ಪಾವಟೆ ಹಾಗೂ ಇನ್ನಿತರರು ಇದನ್ನು ಬಹಳ 

ಹೇಳಿದಂತೆ ಮಾಡುವುದು ಅಥವಾ ಮಾಡಿದ ಮೇಲೆಯೇ ಹೇಳುವುದು 
ಕಂಠಿಯವರ ಜಾಯಮಾನವಾಗಿತ್ತು. “ಕರ್ನಾಟಕದಲ್ಲಿ ರಾಷ್ಟ್ರೀಯ ಆಂದೋಲನದ ಚರಿತ್ರೆ” 
ಎಂಬ ಉತ್ಕೃಷ್ಟ ಹಾಗೂ ಉಪಯುಕ್ತಿ ಗ್ರಂಥವನ್ನು ಬರೆಯಿಸಿ ಪ್ರಕಟಿಸುವ ವ್ಯವಸ್ಥೆ ಮಾಡಿದರು. 
ಸ್ವಾತಂತ್ರ್ಯಾಂದೋಲನದಲ್ಲಿ ಕನ್ನಡಿಗರ ಐತಿಹಾಸಿಕ ಪಾತ್ರವನ್ನು ದಾಖಲಿಸುವ ಈ ಒಂದು 
ಪ್ರಕ್ರಿಯೆ ಬಹಳ ದೂರದೃಷ್ಟಿಯ ಹಾಗೂ ಕ್ರಿಯಾಶೀಲತೆಯ ಮತ್ತೊಂದು 
ಉದಾಹರಣೆಯಾಗಿತ್ತು. ಕನ್ನಡದ ಉತ್ಕೃಷ್ಟ ಸೃಷ್ಟಿಯಾದ 12ನೇ ಶತಮಾನದ ವಚನ 
ಸಾಹಿತ್ಯವನ್ನು ಪರಭಾಷೆಯವರಿಗೂ ಪರಿಚಯಿಸುವ ದೃಷ್ಟಿಯಿಂದ ಬಸವಣ್ಣನವರ ಬದುಕು 
ಹಾಗೂ ಸಾಹಿತ್ಕದ ಮೇಲೆ, ಅವರ ಅಷ್ಟ ಶಶಮಾನೋತ್ಸವ ಸಂದರ್ಭದಲ್ಲಿ ಇಂಗ್ಲೀಷಿನಲ್ಲಿ 
"Sri Basaveswara (A Commemoration volume 1967) ಎಂಬ ಬೃಹತ್‌ 
ಗ್ರಂಥವನ್ನು ಸರ್ಕಾರದಿಂದ ಪ್ರಕೆಟಿಸಿದರು. ಇದಕ್ಕೆ ಅವರು ಬರೆದ ಮುನ್ನುಡಿ ಓದುವುದೇ 
ಒಂದು ಖುಷಿಯೆನಿಸುತ್ತದೆ. "India has been the birth place of great men. Sri 
Basaveshwara occupies a very high place among them, being a great 
mystic saint, poet, philosopher, religious leader and social reformer of 
the twelth century. He preached universal brother-hood and practised 
equality. He decried caste distinction and championed the cause of the 
down-trodden people. Infact, he ushered in a new way of life which 
was truely based on "Socialistic pattern". Sri Basaveshwara has been 
held in high esteem by the people ofall castes and creeds and is regarded 
as an epoch making personality. He practised whatever he preached in 


his vachanas.......... ( ಬಸವಣ್ಣನ ಬಗ್ಗೆ ಅವರಾಡಿದ ಈ ಸಂಕ್ಷಿಪ್ತ ಸುಂದರ ಮಾತುಗಳು 
ಅರ್ಥಪೂರ್ಣವಾಗಿದೆ. ವಿಶ್ವಬಂಧುತ್ತ, ಸಮಾನತೆ ಹಾಗೂ ದಲಿತೋದ್ದಾರದ ಕ್ರಾಂತಿಕಾರಿ 
ಮಹಾತ್ಮಇತ್ಕಾದಿ ಎಂದು ಅವನನ್ನು ವರ್ಣಿಸಿದ ರೀತಿ ಅನನ್ಯವಾಗಿದೆ. ಶ್ರೀಯುತರಾದ 
ಜಯಚಾಮರಾಜ್‌ ಒಡೆಯರ್‌, ವಿ.ಕೃ. ಗೋಕಾಕ, ಕುವೆಂಪು, ಅರ್ಮಾಂಡೊ ಮೆನೆಜಿಸ್‌, 
ಎ.ಎಸ್‌. ಧಿಯೊಡೊರ್‌, ಜಿ.ಎಸ್‌. ದೀಕ್ಸಿತ್‌, ಚನ್ನವೀರ ಕಣವಿ, ಪಿ.ಬಿ. ದೇಸಾಯಿ, 
ಮುಂತಾದ ದೇಶ ವಿದೇಶಗಳ ಹೆಸರಾಂತ ವಿದ್ವಾಂಸರ ಲೇಖನಗಳನ್ನೊಳಗೊಂಡ ಒಂದು 
ಅಪೂರ್ವ ಆಕರ ಗ್ರಂಥವಿದಾಗಿದೆ. ಬಸವಣ್ಣ ಮಾಡಿದ ಕೆಲಸವನ್ನು ಅವನ ವ್ಯಕ್ತಿತ್ವವನ್ನು 
ಬುದ್ಧ ಮಹಾವೀರ, ವಿವೇಕಾನಂದ, ಜೀಸಸ್‌ ಕ್ರಿಸ್ತ ಕಾರ್ಲ್‌ ಮಾರ್ಕ್ಸ್‌, ಕನ್‌ಫ್ಯೂಷಿಯಸ್‌, 
ಅರವಿಂದೊ ಮುಂತಾದ ಮಹಾಪುರುಷರೊಡನೆ ಹೋಲಿಸಿ ತುಲನಾತಕವಾಗಿ 
ವಿಶ್ಲೇಷಿಸಲಾಗಿದೆ. 


ಪ್ರತಿಭಾವಂತ ಸಂಸದೀಯ ಪಟು 41 


ವಿದಾರ್ಥಿ ಚಳುವಳಿ ಎದುರಿಸಿದ ಬಗ್ಗೆ 


ಏಕೀಕೃತ ವಿಶಾಲ ಮೈಸೂರು ರಾಜ್ಯ ಹಿಂದೆ ಐದು ಭಾಗಗಳಲ್ಲಿ ಹಂಚಿಹೋಗಿತ್ತಷ್ಟೆ. 
ಏಕೀಕರಣದ ನಂತರವೂ ಕೆಲವೊಂದು ಏರುಪೇರುಗಳು ಅಲ್ಲಲ್ಲಿ ಕಂಡುಬರುತ್ತಿದ್ದವ. ಶಾಲಾ 
ಕಾಲೇಜುಗಳ ಅವಸ್ಥೆಯಲ್ಲಿಯೂ ಈ ನ್ಯೂನ್ಯತೆ ಕಂಡುಬರುತ್ತಿತ್ತು. ರಾಜ್ಯಾದ್ಯಂತ ಸರ್ಕಾರಿ 
ಶಾಲೆಕಾಲೇಜುಗಳ ಪರಿಸ್ತಿತಿ ಹದಗೆಟ್ಟಿತ್ತು. ಖಾಸಗಿ ಸಂಸ್ಥೆಗಳಲ್ಲಂತೂ ಹೆಚ್ಚು ಹದಗೆಟ್ಟಿತ್ತು. 
ಶಿಕ್ಷಕರ ಗೋಳು ಹೇಳತೀರದಸಪ್ಪಿತ್ತು. "ಬಡ ಶಿಕ್ಷಕ'ನ ಮೇಲೆ ಹಲವಾರು ಗಾದೆಮಾತುಗಳೇ 
ಹುಟ್ಟಿಕೊಂಡಿದ್ದವು. ಶಿಕ್ಷಣ ಕ್ಷೇತ್ರದ ಸಮಗ್ರ ಏಳ್ಳಿಗೆ ಕಂಕಣಬದ್ಧರಾಗಿದ್ದ ಕಂಠಿಯವರು 
ಏನೇ ಎದುರಾಗಲಿ ತಮ್ಮ ಕಾರ್ಯವನ್ನು ಅರ್ಧಕ್ಕೆ ಕೈಬಿಡಲಾರದವರಾಗಿದ್ದರು. ಶಿಕ್ಷಕರ 
ಸಂಬಳದ ಏರಿಕೆ, ಬಡ ವಿದ್ಯಾರ್ಥಿಗಳಿಗೆ ಶುಲ್ಕ ರಿಯಾಯಿತಿ- ವಿನಾಯಿತಿ, ಹೊಸ ಹೊಸ 
ಶಾಲೆ ಕಾಲೇಜುಗಳ ಸ್ಥಾಪನೆ, ವಿದ್ಯಾರ್ಥಿನಿಯರಿಗಾಗಿ ವಿಶೇಷ ಸೌಲಭ್ಯಗಳ ಪೂರೈಕೆ ಮುಂತಾದ 
ಮಹಾತಾಕಾಂಕ್ಷಿ ಯೋಜನೆಗಳನ್ನು ಹಾಕಿಕೊಂಡು ಅವುಗಳ ಜಾರಿಗೆ ಕಟಬದ್ಧರಾಗಿದ್ದರು. 
ಇವೆಲ್ಲವುಗಳನ್ನು ಖಾಲಿ ಕೈಯಿಂದ ಮಾಡಲು ಸಾಧ್ಯವೇ? ರಾಜ್ಯದ ಬೊಕ್ಕಸಕ್ಕೆ ಬೀಳುವ 
ಹೆಚ್ಚಿನ ಭಾರ ಸರಿತೂಗಿಸಬೇಕಲ್ಲವೆ? ಅನಿವಾರ್ಯವಾಗಿ ವಿದ್ಯಾರ್ಥಿಗಳ ಕಾಲೇಜು ಶುಲ್ಕವನ್ನು 
ಏರಿಸಚೇಕಾಗಿ ಬಂತು. 1967ರಲ್ಲಿ ತೆಗೆದುಕೊಂಡ ಇದು ಒಂದು ಅವರಸರದ 
ನಿರ್ಣಿಯವೇವಾಗಿರಲಿಲ್ಲ. 1957 ರಿಂದಲೂ ಇಂತಹದೊಂದು ಪ್ರಸ್ತಾವ ಸರ್ಕಾರದ ಮುಂದೆ 
ಇದ್ದೇ ಇತ್ತು. ಸರ್ಕಾರಕ್ಕೆ ಮೇಲೆ ವಿವರಿಸಿದ ಹಲವಾರು ಉಪಯುಕ್ತ ಕ್ರಾಂತಿಕಾರಿ 
ಕಾರ್ಯಕ್ರಮಗಳಿಂದಾಗಿ ವಿಪರೀತ ಖರ್ಚು ಹೆಚ್ಚಾಗಿದ್ದರಿಂದ ವಿಧಿಯಿಲ್ಲದೇ ಶುಲ್ಕ 
ಏರಿಸಿದ್ದಾಗಿತ್ತು. ) 

ಶಿಕ್ಷಣ ಇಲಾಖೆಯಲ್ಲಿ ಅಭೂತಪೂರ್ವ ಸುಧಾರಣೆಗಳು ಆಗುತ್ತ ನಡೆದಿರುವಾಗ 
ಈ ಒಂದು ಶುಲ್ಕ ಏರಿಕೆಯ ಸಣ್ಣ ಘಟನೆಯೇ ಸಾಕಾಯ್ತು. ಅದರಲ್ಲಿ ವಿದ್ಯಾರ್ಥಿಗಳ 
ಪ್ರಶ್ನೆಗಿಂತ ರಾಜಕಾರಣದ ನೆಪವೇ ಜಾಸಿಯಿತ್ತೆಂದಯ ಪ್ರೊ।। ಗ.ಸ. ಹಾಲಪ್ರನವರಂತಹ 
ವಿದ್ವಾಂಸರೇ ಅಭಿಪ್ರಾಯ ಪಟ್ಟಿರು. ಉತ್ತರ ಕರ್ನಾಟಕದಲ್ಲಿಯ ವಿದ್ಯಾರ್ಥಿಗಳು ಈ ಶುಲ್ಕವನ್ನು 
ಮುಂಗಡವಾಗಿಯೇ ಕೊಡುತ್ತಿದ್ದರು. ಆದರೆ ಹಳೆಯ ಮೈಸೂರಿನಲ್ಲಿ ಕಂತುಗಳನ್ನು ಮಾಡಿದ್ದರೂ 
ಏರಿಸಿದ ಶುಲ್ಕ ಕೊಡಲು ನಿರಾಕರಿಸಲಾಯ್ತು. ಅವಶ್ಯಕ ವಸ್ತುಗಳ ಬೆಲೆಗಳು ಸಾಕಷ್ಟು 
ಏರಿದ್ದಾಗಲು ಯಾವುದೇ ಮುಷ್ಕರ, ಹರತಾಳ ನಡೆಯದಿದ್ದರೂ ಈ ಅಲ್ಪ ಪ್ರಮಾಣದ 
ಶುಲ್ಕ ಏರಿಕೆಯಿಂದ (ಅದೂ ಬಡವಿದ್ಯಾರ್ಥಿಗಳಿಗಲ್ಲ) ಯಾಕೆ ಕಿಡಿ ಹೊತ್ತಿತೊ ಯಾರಿಗೂ 
ತಿಳಿಯದಾಗಿತ್ತು. ಅವರ ವಿರುದ್ಧಕೆಲ ಘೊಷಣೆಗಳನ್ನೂ ಕೂಗಿಸಲಾಯ್ತು.ಇದೇ ಹೊತ್ತಿನಲ್ಲಿ 
ಕಂಠಿಯವರ ಹಿರಿಮಗ ಡ್ರಾ!। ಚಂದ್ರಶೇಖರ್‌ರವರ ಮದುವೆ ಮೈಸೂರಿನಲ್ಲಿ ನಡೆಯಿತು. 
ಆಗ ಮದುವೆಗೆ ಹಾಜರಾದ ಅತಿಥಿಗಳ ಮುಂದೆಯೂ ಧರಣಿ ಧಾಂದಲೆ ಮಾಡುವುದಾಗಿ 
ಮುಷ್ಕರ ನಿರತರು ಹೇಳಿಕೆ ನೀಡಿದರು ಹಾಗೂ ಕಂಠಿಯವರ ವಿರುದ್ಧ ಅವಾಚ್ಯ ಶಬ್ದಗಳಿಂದ 
ಕೂಡಿದ ಘೋಷಣೆಗಳನ್ನೂ ಕೂಗಿದರು. ಮದುವೆ ಮಂಟಪದಲ್ಲಿ ಒಂದು ಅಹಿತಕರ 


42 ಎಸ್‌.ಆರ್‌. ಕಂಠಿ 


ರೀತಿಯ ಸನ್ನಿವೇಶವನ್ನೂ ನಿರ್ಮಿಸಿದರು. ಸದನದ ಎರಡೂ ಮನೆಗಳಲ್ಲಿ ಕಂಠಿಯವರು 
ಚಳುವಳಿಗಾರರಿಗೆ ಉತ್ತರವಾಗಿ ಸೂಕ್ತ ಸಕಾಲಿಕ ಅಂಕಿ ಅಂಶಗಳನ್ನು ಇಟ್ಟು ತಮ್ಮನಿಲುವನ್ನು 
ಸಮರ್ಥಿಸಿಕೊಂಡರು. ಇದೇ ತೆರನಾದ ಶುಲ್ಕ ಏರಿಕೆ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ 
ಆಗಿದ್ದರೂ ಅಲ್ಲಿಯ ಪಾಲಕರು, ವಿದ್ಯಾರ್ಥಿಗಳು ಅದನ್ನು ಪಾಲಿಸಿದ್ದು, ಇಲ್ಲಿಯೂ ಕೂಡ 
ಈ ಏರಿಕೆಯಿಂದ ಕೀಲಿ ಹಾಕಲ್ಲಡುವ ಪರಿಸ್ತಿತಿಯಲ್ಲಿರುವ ಕರ್ನಾಟಕಾದ್ಯಂತದ ಕಾಲೇಜುಗಳಿಗೆ 
ಉತ್ಪನ್ನ ಹೆಚ್ಚಾಗಿ ಪುನರ್ಜೀವ ಬಂದಂತಾಗುತ್ತದೆಂದು ಹಾಗೂ ದಾರುಣ ಸ್ಥಿತಿಯಲ್ಲಿರುವ 
ಶಿಕ್ಷಕರ ಜೀವನ ಹಸನಾಗುತ್ತದೆಂಬುದನ್ನು ಮನಗಂಡು ಎಲ್ಲರೂ ತಮ್ಮ ನಿಲುವನ್ನು 
ಬೆಂಬಲಿಸಬೇಕೆಂದು ಕಳಕಳಿಯಿಂದ ಮನವಿ ಮಾಡಿಕೊಂಡರು. ರಾಜ್ಯದ ಇತರ ಭಾಗಗಳಿಗೆ 
ಹೋಲಿಸಿದಾಗ ಹಳೆಯ ಮೈಸೂರು ಭಾಗದ ಸರ್ಕಾರಿ ಕಾಲೇಜುಗಳಲ್ಲಿಯ ಶುಲ್ಕ 
ಕಡಿಮೆಯಿರುವುದಾಗಿಯೂ ಎತ್ತಿ ತೋರಿಸಿದರು. 


ಒಟ್ಟಾರೆ ಹೇಳಬೇಕೆಂದರೆ ಶಿಕ್ಷಣ ಸಚಿವ ಕಂಠಿಯವರ ಕಾಲದ ಹಲವಾರು 
ಸುಧಾರಣೆಗಳಿಂದಾಗಿ ಅದೊಂದು ಶಿಕ್ಷಣ ಸುವರ್ಣಯುಗವೆಂದು ಹೇಳಬಹುದು. ತಮ್ಮ 
ಅಧಿಕಾರಾವಧಿ ಪೂರ್ಣಗೊಂಡಾಗ ಕಂಠಿಯವರು, ರಾಜ್ಯದ ವಿದ್ಯಾ ಇಲಾಖೆಯಲ್ಲಿ ತಾವು 
ಮಾಡಿದ ಕೆಲಸ ತಮಗೆ ಸಂಪೂರ್ಣ ತೃಪ್ತಿ ತಂದಿರುವುದಾಗಿಯೂ ಆ ಒಂದು 
ನೆಮದಿಯಿಂದಲೇ ತಾವ ನಿರ್ಗಮಿಸುತ್ತಿರುವದಾಗಿಯೂ ಶಾಸಕಾಂಗದ ಎರಡೂ ಸದನಗಳಲ್ಲಿ 
ಹೇಳಿಕೆ ನೀಡಿದರು. ವಿರೋಧ ಪಕ್ಷಗಳವರ ಆದಿಯಾಗಿ ಎಲ್ಲರೂ ಮುಕ್ತಕಂಠದಿಂದ ಅವರನ್ನು 
ಹೊಗಳಿದರು. ಬಹಿರಂಗ ಸಭೆಯೊಂದರಲ್ಲಿ ಪ್ರಜಾ ಸಮಾಜವಾದಿ ಪಕ್ಷದ ಶಾಸಕ ಶ್ರೀ 
ಶಿವಪುನವರಂತೂ ಕಂಠಿಯವರ ಕೆಲಸಗಳನ್ನು ಮನಸಾರೆ ಕೊಂಡಾಡಿ ಕಂಠಿಯವರು ಸ್ಪಟಿಕದಷ್ಟು 
ನಿಷ್ಕಳಂಕರು ಎಂದು ಘೋಷಿಸಿದರು. ಅವರು ಕೈಗೊಂಡ ಧೈರ್ಯದ ಕ್ರಮಗಳಿಂದಾಗಿ 
ಇಂದಿಗೂ ಎಲ್ಲ ಶಿಕ್ಷಕರು ಅವರನ್ನು ನೆನೆಯುವಂತಾಗಿದೆ. ಶಿಕ್ಷಣ ತಜ್ಞಧು, ವಿದ್ಯಾ ಪ್ರೇಮಿಗಳು 
ಹೊಗಳುವಂತಾಗಿದೆ. ಹಲವಾರು ಶಾಲೆ ಕಾಲೇಜುಗಳಲ್ಲಿ ಕಂಠಿಯವರ ಫೋಟೋಗಳನ್ನು 
ಹಾಕಿ ಈಗಲೂ ಅವರ ಸೇವೆಯನ್ನು ಕೃತಜ್ಞತೆಯಿಂದ ಸಿಸುವಂತಾಗಿದೆ. 


ಪ್ರತಿಭಾವಂತ ಸಂಸದೀಯ ಪಟು 43 


ಕಾನೊನು ಮಂತ್ರಿಯಾಗಿ ಕಂಠಿಯವರು 


ವಿದ್ಯಾ ಇಲಾಖೆಗೆ ಹೋಲಿಸಿದಾಗ ಕಾನೂನು ಇಲಾಖೆ ಇನ್ನೂ ಕಡಿಮೆ 
ಮಹತ್ವದ್ದೆನ್ನಬಹುದು. ಮುಖ್ಯಮಂತ್ರಿಯಾಗಿ, ಸ್ಪೀಕರ್‌ ಆಗಿ, ಮಹತ್ವದ ಇಲಾಖೆ ನಿರ್ವಹಿಸಿ 
ಮುತ್ಸದ್ದಿ ರಾಜಕಾರಣಿ ಎಂದು ಈಗಾಗಲೇ ಹೆಸರು ಮಾಡಿದ್ದ ಕುಠಶಿಯವರಿಗೆ ಸತ್ವ ಪರೀಕ್ಷೆಯ 
ಮೇಲೆ ಸತ್ವಪರೀಕ್ಷೆಗಳು ಬಂದೆದುರಾದವು. ತಾತ್ರೂರ್ತಿಕ ಮುಖ್ಯಮಂತ್ರಿಯಾಗಿದ್ದದ್ದು, 
ಕೇಳಿದಾಗ ರಾಜೀನಾಮೆ ನೀಡಿ ಕೆಳಗಿಳಿದದ್ದು, ತಮಗಿಂತಲೂ ಕಿರಿಯರು ಭಾರಿ 
ಇಲಾಖೆಗಳನ್ನು ಪಡೆದುಕೊಂಡದ್ದು ಹೀಗೆಯೇ ಒಂದಾದ ಮೇಲೊಂದು ಅಗ್ನಿಪರೀಕ್ಷೆಗಳು 
ಬಂದು ಅವರಲ್ಲಿ ಚೊಕ್ಕಚಿನ್ನವಾಗಿ ಹೊರಬಂದಿದ್ದರು. 


ಈಗ ಅಂತಹದೇ ಮತ್ತೊಂದು ಪ್ರಸಂಗ: 


1967ರ ಚುನಾವಣೆಯಲ್ಲಿ ಮತ್ತೊಮ್ಮೆ ಜಯಭೇರಿ ಹೊಡೆದು ವಿಧಾನಸಭೆಗೆ 
ಒಟ್ಟು ಐದನೆ ಬಾರಿಗೆ ಆರಿಸಿ ಬಂದಾಗ ಅವರಿಗೆ ದೊರೆತದ್ದು ಕ್ಷಿಷ್ಠಕರ ಕಾನೂನು ಹಾಗೂ 
ಸಂಸದೀಯ ವ್ಯವಹಾರಗಳ ಇಲಾಖೆ. ಇವರ ಅಪಾರ ಅನುಭವದ ಹಿನ್ನೆಲೆ, ಕಾನೂನು 
ಜ್ಞಾನ, ಸಂಸದೀಯ ಚಾಣಾಕ್ಷತನ ಇವೇ ಮೊದಲಾದವನ್ನು ಮನಗಂಡೇ ಅವರಿಗೊಪುವ 
ಈ ವಿಭಾಗವನ್ನು ಅವರಿಗೆ ವಹಿಸಲಾಗಿತ್ತು ಎನ್ನಬಹುದು. 


ಎಲ್ಲ ಇಲಾಖೆಗಳಿಗೂ ಕಾನೂನಿನ ಸಮಸ್ಯೆ, ತೊಡುಕು ಎದುರಾದಾಗ ರಕ್ಷಣೆಗೆ 
ಬರಬೇಕಾದುದು ಈ ಇಲಾಖೆಯ ಹೊಣೆ. ಒಂದು ರೀತಿಯಿಂದ ಎಲ್ಲ ಇಲಾಖೆಗಳಿಗೂ 
ಉಪದೇಶ ನೀಡುವ ಹಿರಿಯನ ಸ್ಥಾನಭಾರ ಇವರದು. ಇದಕ್ಕಾಗಿ ಹೇಳಿಮಾಡಿಸಿದವರಂತೆ 
ಕೆಲಸ ಮಾಡಿದರು ಕಂಠಿಯವರು. ಸದನದಲ್ಲಿ ಏಳುವ ಸಂಸದೀಯ ಸಮಸ್ಯೆಗಳು, 
ಪಾಯಿಂಟ್‌ ಆಫ್‌ ಆರ್ಡರ್‌ (ಕ್ರಿಯಾಲೋಪ) ಇತ್ಯಾದಿಗಳ ಬಗ್ಗೆ ವಿವರಿಸಿ ಹೇಳುವುದು, 
ವಿಶ್ಲೇಷಿಸುವುದು, ಎಲ್ಲವನ್ನೂ ಸಮರ್ಥವಾಗಿ ನಿಭಾಯಿಸಿದರವರು. ಇಂತಹ ಒಂದೆರಡು 
ಪ್ರಸಂಗಗಳನ್ನು ಇಲ್ಲಿ ಮೆಲುಕು ಹಾಕಬಹುದಾಗಿದೆ. 


ಮೊದಲನೆಯದಾಗಿ, ಸದನದಲ್ಲಿ ನಡೆದ ಗಂಭೀರ ಚರ್ಚೆ (ಡಿಸೆಂಬರ್‌ 1967) 
"ಮಹಾಜನ್‌ ಕಮೀಷನ್‌ ನೀಡಿದ ವರದಿಯ ಮೇಲಿನದಾಗಿತ್ತು. ಮೈಸೂರು, ಮಹಾರಾಷ್ಟ್ರ 
ಹಾಗೂ ಕೇರಳ ರಾಜ್ಯಗಳ ಗಡಿ ವಿವಾದವನ್ನು ಅಭ್ಯಸಿಸಿ ಸೂಕ್ತವಾದ ವರದಿಯನ್ನು ನೀಡಲು 
ಸುಪ್ರೀಮ್‌ ಕೋರ್ಟಿನ ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿದ್ದ ಶ್ರೀ ಮಹಾಜನ್‌ರವರನ್ನು 
ಭಾರತ ಸರ್ಕಾರದಿಂದ ನೇಮಿಸಲಾಗಿತ್ತು. ಈ ಒಂದು ಏಕಸದಸ್ಯ ಆಯೋಗವನ್ನು ನೇಮಿಸಲು 
ಈ ಮೂರು ರಾಜ್ಯಗಳ ಒಪ್ಪಿಗೆಯೂ ದೊರೆತಿತ್ತು. ಮಹಾರಾಷ್ಟ್ರದಲ್ಲಂತೂ ಎಲ್ಲ ನಾಯಕರು, 
ಸಾರ್ವಜನಿಕರು ಇದನ್ನು ಬಹಿರಂಗವಾಗಿಯೇ ಹೇಳಿಕೆ ನೀಡಿ ಸ್ವಾಗತಿಸಿದ್ದರು. ಆದರೆ ಮೈಸೂರು 
ರಾಜ್ಯದಲ್ಲಿ ಇದಕ್ಕೆ ಶೀರಾ ವಿರೋಧ ವ್ಯಕ್ತವಾಗಿ ತತ್ವರಿಣಾಮದ ಚಳುವಳಿಗಳಲ್ಲಿ ಇಬ್ಬರು 
ಗುಂಡಿಗೂ ಆಹುತಿಯಾಗಿದ್ದರು. ಆದಾಗ್ಯೂ ರಾಜ್ಯ ಸರ್ಕಾರ ಒಪ್ಪಿಗೆ ಸೂಚಿಸಿತ್ತು. ಆದರೆ 


44 ಎಸ್‌.ಆರ್‌. ಕಂಠಿ 


ಮಹಾಜನ್‌ ವರದಿ ನೀಡಿದಾಗ ಎಲ್ಲ ತಿರುಗುಮುರುಗಾಗಿತ್ತು. ವರದಿ ನೀಡುವ ಮೊದಲು 
ಜಸ್ಟೀಸ್‌ ಮಹಾಜನ್‌ರವರು ಗಡಿ ಸಮಸ್ಯೆಯಿರುವ, ಈ ಮೂರು ರಾಜ್ಯಗಳ ಬಹುತೇಕ 
ಎಲ್ಲ ವಿವಾದಿತ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ತಿರುಗಾಡಿ, ಅಲ್ಲಿಯ ಜನರ ಮತ್ತು ಮುಖಂಡರ 
ಅಹವಾಲು ಕೇಳಿ, ಅರ್ಜಿ ಸ್ವೀಕರಿಸಿ ಅವುಗಳನ್ನೆಲ್ಲ ಅಭ್ಯಸಿಸಿದ್ದರು. ವರದಿ ಹೊರಬಂದಾಗ 
ಮೈಸೂರು ರಾಜ್ಯ ಇದನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿತು. ಆದರೆ ಮಹಾರಾಷ್ಟ್ರದವರು 
ತಕರಾರು ತೆಗೆದರು. ಇದರಿಂದ ತಮಗೆ ಹಾನಿಯಾಗುವುದಾಗಿಯೂ ತಮ್ಮಉತ್ಕೃಷ್ಟ ಭೂ 
ಪ್ರದೇಶ ಕಳೆದುಕೊಳ್ಳುವುದಾಗಿಯೂ ಹೇಳಿ ಮತ್ತೆ ವಿರೋಧಿ ಚಳುವಳಿ ಪ್ರಾರಂಭಿಸಿದರು. 
ಆಗ ಮೈಸೂರು ವಿಧಾನ ಸಭೆ ಅಧಿವೇಶನದಲ್ಲಿ ಹೇಳಿಕೆ ನೀಡುವ ಹೊಣೆ ಕಾನೂನು 
ಮಂತ್ರಿ ಕಂಠಿಯವರ ಮೇಲೂ ಬಿತ್ತು. ಅವರು, ರಾಜ್ಯದ ನಿಲುವನ್ನು ಸ್ಪಷ್ಟಪಡಿಸಿದರು. 
ಮಹಾಜನ್‌ ವರದಿ ಅಥವಾ ತೀರ್ಪು ಅಂತಿಮವಾದದ್ದು. ಅದು ಸಂಬಂಧಿಸಿದ ಮೂರು. 
ರಾಜ್ಯಗಳವರಿಗೂ ಸಮನಾಗಿ ಅನ್ವಯವಾಗುವಂತಹುದು. ಎಲ್ಲರೂ ಅದನ್ನು ಪಾಲಿಸಲೇ 
ಬೇಕೆಂದರು. 


ಮುಖ್ಯಮಂತ್ರಿ ನಿಜಲಿಂಗಪ್ಪನವರು, ಗೃಹಮಂತ್ರಿ ಜತ್ತಿಯವರೂ ಇದೇ ನಿಲುವನ್ನು 
ಬೆಂಬಲಿಸಿ ರಾಜ್ಯದ ನಿರ್ಧಾರವನ್ನು ಸ್ಪಷ್ಟವಾಗಿ ಘೋಷಿಸಿದರು. ಇದರ ವಿರುದ್ಧವಾಗಿ 
ಕೇಂದ್ರ ಸರ್ಕಾರದಲ್ಲಿ ಗೃಹ ಮಂತ್ರಿಗಳಾಗಿದ್ದ ಮಹಾರಾಷ್ಟ್ರದ ಧುರೀಣ ವೈ.ಬಿ. ಚವಾಣರವರು 
ಮಹಾಜನ್‌ ವರದಿಯನ್ನು ಒಪ್ಪಲು ಸಾಧ್ಯವಿಲ್ಲವೆಂದೂ, ಈ ಬಗ್ಗೆ ಒಂದು “ರಾಷ್ಟ್ರೀಯ 
ಒಮ” ಮೂಡಬೇಕೆಂದೂ ಹೇಳಿಕೆ ನೀಡಿದರು. ಅದಕ್ಕುತ್ತರವಾಗಿ ಮೈಸೂರು ಶಾಸಕಾಂಗ 
ಸದನಗಳಲ್ಲಿ ಮಹಾಜನ್‌ ಆಯೋಗ ನೇಮಿಸಲ್ಪಟ್ಟಾಗಿ ಹರ್ಷದಿಂದ ಕುಣಿದಾಡಿದ 
ಮಹಾರಾಷ್ಟಿಗರು ಈಗ ಆಯೋಗದ ವರದಿ ! ನಿರ್ಣಯ ಹೊರಬಂದಾಗ ಹೀಗೆ ವಚನ 
ಭ್ರಷ್ಟರಾಗುವುದು ಸರಿಯಲ್ಲವೆಂದರು. ಮೈಸೂರು ರಾಜ್ಯವೂ ಕೂಡ ಮಹಾಜನ್‌ ಆಯೋಗದ 
ವರದಿಯಿಂದ ಖಾನಾಪುರದಂತಹ ಸುಂದರ ಹಸಿರು ಸಂಪದ್ಧರಿತ ಅರಣ್ಯವುಳ್ಳ ಪ್ರದೇಶವನ್ನೂ 
ನಿಪ್ಪಾಣಿಯಂತಹ ವ್ಯಾಪಾರ ಹಾಗೂ ವಾಣಿಜ್ಯ ಕೇಂದ್ರಗಳನ್ನೂ ಕಳೆದುಕೊಳ್ಳುತ್ತದೆ, ಆದಾಗ್ಯೂ 
ನೀಡಿದ ವಚನಕ್ಕೆ ಕಟ್ಟುಬಿದ್ದು ಈ ವರದಿಯ ನಿರ್ಣಯವನ್ನು ಸ್ಟಾಗತಿಸುವುದಾಗಿ ಹೇಳಿದರು. 
ಕಂಠಿಯವರಂತೂ ಈ ಆಯೋಗದ ವರದಿಯನ್ನು ನ್ಯಾಯಾಲಯದ ಕೊನೆಯ ತೀರ್ಪು 
ಅಥವಾ ಆದೇಶದಂತೆ ಎಲ್ಲರೂ ಪಾಲಿಸಬೇಕಾಗುವುದೆಂದೂ ಘಂಟಾಘೋಷವಾಗಿ 
ನುಡಿದರು. ಸದನ ಇದನ್ನು ಹೈೆದಯ ತುಂಬಿ ಸ್ಟಾಗತಿಸಿತು ಹಾಗೂ ಕೇಂದ್ರ ಸರ್ಕಾರ ಇದನ್ನು 
ಅನುಷ್ಠಾನಗೊಳಿಸಲೇಬೇಕೆಂದು ಒತ್ತಾಯಿಸಿತು. ಮಹಾಜನ್‌ ವರದಿಯ ನಿರ್ಣಯವೇ 
ಕೊನೆಯದು ಎಂಬ ಆಗ ತಳೆದ ಸದನದ ಒಮ್ಮತದ ಈ ನಿರ್ಣಯ ಇಂದಿಗೂ ನಮ್ಮ 
ರಾಜ್ಯದ ಎಲ್ಲ ಸರ್ಕಾರಗಳ ಅಚಲ ನಿರ್ಧಾರವಾಗಿ ಮುಂದುವರೆದು ಬಂದಿದೆ. ಹಾಗೂ 
ಇತ್ತಿತ್ತಲಾಗಿ ಈ ಹಿಂದಿನ ಮುಖ್ಯಮಂತ್ರಿ ಮಾನ್ಯ ಶ್ರೀ ಎಸ್‌.ಎಂ. ಕೃಷ್ಣರವರು ಕೂಡ 
ರಾಜ್ಯದ ಕೆಲವೆಡೆ ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ ಗಡಿ ಸಮಸ್ಯೆಗೆ ಮಹಾಜನ್‌ ವರದಿಯೇ 


ಪ್ರತಿಭಾವಂತ ಸಂಸದೀಯ ಪಟು 45 


ಅಂತಿಮವೆನ್ನುವ ನಿಲುವಿನಲ್ಲಿ ಯಾವ ಬದಲಾವಣೆಯೂ ಇಲ್ಲ ಎಂದು ಬಲವಾಗಿ 
ಘೋಷಿಸಿದ್ದಾರೆ. ಹಾಗೂ ಮಹಾರಾಷ್ಟ-ಕರ್ನಾಟಕ ಮುಖ್ಯಮಂತ್ರಿಗಳು ಪರಸ್ಪರ ಚರ್ಚೆಯಿಂದ ' 
ಈ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬೇಕು ಎಂಬ ಪ್ರಧಾನಿಯವರ ಸೂಚನೆಗೆ, ಯಾವ 
ಚರ್ಚೆಗೂ ಸಿದ್ಧ ಆದರೆ ಅದು ಮಹಾಜನ್‌ ವರದಿ ಸ್ವೀಕಾರಾರ್ಹ ಎಂದು ಒಪ್ಪಿಕೊಂಡ 
ಮೇಲೆಯೇ ಎಂದೂ ಸ್ಪಷ್ಟಪಡಿಸಿದ್ದಾರೆ. 


ಇನ್ನೊಂದು ಪ್ರಸಂಗದಲ್ಲಿ, ಯಾವುದೊ ಇಲಾಖೆಯೊಂದರ ಕಾರ್ಯವೈಖರಿಯ 
ಮೇಲೆ ನ್ಯಾಯಾಂಗದವರು ಟೀಕೆ ಮಾಡಿದ್ದರು. ಆಗ ಸದನದಲ್ಲಿ ವಿರೋಧ ಪಕ್ಷದವರು 
. ಇದನ್ನೇ ದೊಡ್ಡದು ಮಾಡಿ ಶಬ್ದಾಸ್ತಗಳನ್ನು ಬಿಡತೊಡಗಿದ್ದರು. ಕಾನೂನು ಸಚಿವ ಕಂಠಿಯವರು 
ಶಾಂತಚಿತ್ತರಾಗಿಯೇ ಸರ್ಕಾರ ನ್ಯಾಯಾಲಯದ ಆ ಟೀಕೆಯನ್ನು ಮಾರ್ಗದರ್ಶಕವೆಂದು 
ತಿಳಿಯುವುದಾಗಿಯೂ ಹಾಗೂ ತಾವು ಅದನ್ನು ಸ್ವಾಗತಿಸುವುದಾಗಿಯೂ ಹೇಳಿದರು. 
ಪ್ರಜಾಪ್ರಭುತ್ವದ ತತ್ವಗಳಲ್ಲಿ ಅಪಾರ ನಂಬುಗೆ ಇಟ್ಟಿದ್ದ ಅವರು ನ್ಯಾಯಾಲಯದ ಟೀಕೆ, 
ಟಿಪ್ಪಣಿಗಳಿಗೆ ಎಲ್ಲಿಲ್ಲದ ಗೌರವ ನೀಡುತ್ತಿದ್ದರು. ಆಳುವವರಿಗೆ (ಹೀಗೇಕೆಂದು) ಕೇಳುವವರು 
ಇರಲೇಬೇಕೆಂಬುದು ಅವರ ಧೋರಣೆಯಾಗಿದ್ದಂತೆ ತೋರುತ್ತದೆ. ಇದು ಆರೋಗ್ಯಕರ 
ಗಣರಾಜ್ಯ ವ್ಯವಸ್ಥೆಗೆ ಅವಶ್ಯವೂ ಆಗಿದೆ. 


ತಾನೊಂದು ಬಗೆದರೆ ದೈವವೊಂದು ಬಗೆಯುವುದಲ್ಲವೇ? ಘಟನೆಗಳ ಪ್ರವಾಹದಲ್ಲಿ 
ತೇಲುತ್ತ ಹೊರಟ ಕಂಠಿಯವರಿಗೆ ಇಲ್ಲಿಯೂ ಹೆಚ್ಚು ಕಾಲ ಉಳಿಯಲಾಗಲಿಲ್ಲ. ಆಗಿನ 
ಮುಖ್ಯಮಂತ್ರಿಯಾಗಿದ್ದ ಎಸ್‌. ನಿಜಲಿಂಗಪ್ಪನವರು ಈ ಹೊತ್ತಿಗಾಗಲೆ ರಾಷ್ಟರಾಜಕಾರಣದಲ್ಲಿ 
ಬಹಳ ಮಹತ್ವದ ವ್ಯಕ್ತಿಯಾಗಿ ಬೆಳೆದಿದ್ದರು. ಕಾಂಗ್ರೆಸ್‌ನಲ್ಲಂತೂ ಅವರನ್ನು ಸರಿಗಟ್ಟುವ 
ಹಿರಿಯ ಮುತ್ತದ್ದಿಗಳು ಹಾಗೂ ಕ್ರಿಯಾಶೀಲರು ತೀರ ವಿರಳವಾಗಿದ್ದರು. ತಮ್ಮಲಅಪಾರ 
ಅನುಭವ, ಪರಿಶುದ್ಧ ಚಾರಿತ್ರ , ನಾಯಕತ್ವದ ಗುಣಧರ್ಮಗಳಿಂದಾಗಿ ದೇಶದಲ್ಲೆಲ್ಲ ಹೆಸರು 
ಮಾಡಿದ್ದರು. ಮೈಸೂರು ರಾಜ್ಯವನ್ನು ಮೂರು ಬಾರಿ ಮುಖ್ಯಮಂತ್ರಿಯಾಗಿ ಸಮರ್ಥವಾಗಿ 
ಮುನ್ನಡೆಸಿ ರಾಷ್ಟ್ರದಲ್ಲೆಲ್ಲ ಗಮನ ಸೆಳೆವ ಪ್ರಗತಿ ತೋರಿಸಿದ್ದರು. ಕಾಂಕ್ರೆಸ್‌ಗೂ ಕೂಡ 
ಇಂತಹ ಒಬ್ಬ ಪ್ರಭಾವಿ ನಾಯಕನ ತೀವ್ರ ಅವಶ್ಯಕತೆ ಇತ್ತು. ಪ್ರಧಾನಿ ಇಂದಿರಾಗಾಂಧಿಯವರ 
ಆದಿಯಾಗಿ ಎಲ್ಲ ನಾಯಕರ, ಕಾರ್ಯಕರ್ತರ ಸರ್ವಸಮ ವ್ಯಕ್ತಿಯಾಗಿ ನಿಜಲಿಂಗಪುನರು 
ಅಖಿಲ ಭಾರತ ಕಾಂಸ್ಲೆಸ್‌ ಕಮಿಟಿಗೆ ಅಧ್ಯಕ್ಷರಾಗಿ ಆರಿಸಲ್ಲಟ್ಟರು. ಈಗ ರಾಜ್ಯದ ಮುಖ್ಯಮಂತ್ರಿ 
ಪದತ್ಯಾಗ ಅನಿವಾರ್ಯವಾಯಿತು. ಅವರು 1968ರ ಕೊನೆಯಲ್ಲಿ ತಮ್ಮಉತ್ತರಾಧಿಕಾರಿಯನ್ನು 
ಆರಿಸಿ ಹೋಗಬೇಕಾಗಿತ್ತು. ಹೊಸ ಮುಖ್ಯಮಂತ್ರಿಗಾಗಿ ಹುಡುಕಾಟ ಪ್ರಾರಂಭವಾಯಿತು, 
ಸಹಜವಾಗಿ ಎಲ್ಲರ ಗಮನವೂ ಕೇಂದ್ರೀಕೃತವಾಗಿದ್ದದ್ದು ಕಂಠಶಿಯವರ ಮೇಲೆಯೇ. ಜತ್ತಿಯವರ 
ಗುಂಪಿನವರ ಪ್ರಯತ್ನವೂ ಪ್ರತ್ಯೇಕವಾಗಿ ನಡದೇಯಿತ್ತು. ಶಾಸಕಾಂಗ ಪಕ್ಷದ ಮೇಲೆ 
ಸಂಪೂರ್ಣ ಹಿಡಿತವಿದ್ದದ್ದು ನಿಜಲಿಂಗಪ್ಪುನವರಿಗೆ ಮಾತ್ರವಾಗಿತ್ತು. ಆದ್ದರಿಂದ ಅವರ ಸಹಜ 


46 } ಎಸ್‌.ಆರ್‌. ಕಂಠಿ 


ಒಲವು "ಭರತ ಕಂಠಿ'ಯವರ ಕಡೆಗೇನೆ ಎಂದು ಎಲ್ಲರೂ ಭಾವಿಸಲು ಸಾಕಷ್ಟು ಅವಕಾಶವೂ 
ಇತ್ತು. ಆದರೆ ದೈವಲೀಲೆ ಬೇರೆಯೇ ಇತ್ತು. ಕುಠಿ-ಜತ್ತಿ ಇಬ್ಬರ ಕೊರಳಿಗೂ ಮುಖ್ಯಮಂತ್ರಿಯ 
ಹಾರ ಮತ್ತೊಮ್ಮೆ ಬೀಳದಾಯ್ತು. ಇಬ್ಬರಿಗಿಂತ ಕಿರಿಯವರಾದ ವೀರೇಂದ್ರ ಪಾಟೀಲರು ಆ 
ಸ್ಥಾನವನ್ನು ಅಲಂಕರಿಸಿದರು. ಇನ್ನೂ ಆಶ್ಚರ್ಯದ ಸಂಗತಿಯೆಂದರೆ ಹೊಸ ಮಂತ್ರಿಮಂಡಲದಲ್ಲಿ 
ಕಂಠೀಯವರ ಹೆಸರು ಕಾಣದಾಯ್ತು. ಯಾವ ಅಧಿಕಾರ, ಸ್ಥಾನಮಾನವಿಲ್ಲದೆಯೇ ಆವರು 
ಶಾಸಕನಾಗಿ ಇರಬೇಕಾಯ್ತು. 1946 ರಿಂದ ಸತತವಾಗಿ 22 ವರ್ಷಗಳಿಗೂ ಹೆಚ್ಚು ಕಾಲ 
ಶಾಸಕನಾಗಿದ್ದಾಗ ಜೊತೆಗೆ ಒಂದಿಲ್ಲಾ ಒಂದು ಜವಾಬ್ದಾರಿಯ ಸ್ಥಾನ ಅವರ 
ಪಾಲಿನದಾಗಿರುತ್ತಿತ್ತು. ಆದರೆ ಇಂದು ಪ್ರಥಮ ಬಾರಿಗೆ ಇಂತಹದೊಂದು ವಿಚಿತ್ರ 
ಸನ್ನಿವೇಶವೇರ್ಪಟ್ಟಿತ್ತು. ಭರತನ ಪಾತ್ರದಿಂದ ಬದಲಾಯಿಸಿ ಅವರನ್ನು ಸೀತೆಯಂತೆ ವನವಾಸಕ್ಕೆ 
ನೂಕಲಾಗಿತ್ತು. ನಿರೀಕ್ಷಿಸಿದಂತೆಯೇ ಆಯಿತು. ಕಂಠಿಯವರು ಯಾವ ಗಲಾಟೆ ಗೊಂದಲ 
ಭಿನ್ನಮತ ಎಬ್ಬಿಸದೇ ತಮ್ಮ ಸಹಜ ಪ್ರವೃತ್ತಿಯ ಸಮಾಧಾನ ಚಿತ್ರದಿಂದಲೇ ಎಲ್ಲ 
ಸಹಿಸಿಕೊಂಡರು. ರಾಜಕಾರಣದ ಸಮುದ್ರ ಮಂಥನದಲ್ಲಿ ಉದಯಿಸಿ ಬಂದ ಹಾಲಾಹಲ 
ವಿಷ ಕುಡಿದ ನೀಲಕಂಠನಂತಾಗಿದ್ದರು ಈ ಶಿವಲಿಂಗಪ್ಪ ಕಂಠಿ, ಸುಖವು ಬರಲು ಹಿಗ್ಗನು 
ದುಃಖ ಬರಲು ಕುಗ್ಗನವನು ಎಂಬ ಗೀತೋಪದೇಶದ ಮಾತಿನಂತೆ ಎಲ್ಲ ನೋವನ್ನು 
ಸಹಿಸಿಕೊಂಡು ಸ್ಲಿತಪ್ರಜ್ನನಂತಿದ್ದರು. 


ಸ್ಪಕ್ಷೇತ್ರ ಕಾರ್ಯಗಳು 


ತಮ್ಮ ಜಿಲ್ಲೆ ಬಿಜಾಪೂರವನ್ನು ಬರಗಾಲದ "ತವರೂರು' ಎಂದು ಕರೆಯುತ್ತಿದ್ದ 
ಕೆಂಠಿಯವರಿಗೆ ಆ ಭಾಗದ ಜನರ ಜೀವನ ಮಟ್ಟದ ಎಲ್ಲ ಮಾಹಿತಿಯೂ ಇದ್ದಿತು. 
ಅದಕ್ಕಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿ, ಮಂಜೂರು ಮಾಡಿದ್ದರು. ಜಿಲ್ಲೆ ರಾಜ್ಯಗಳ 
ಹೊಣೆ ಹೊತ್ತಾಗಲೂ ಕಂಠೀಯವರು ತಮ್ಮ ಸ್ಪಕ್ಷೇತ್ರ ಹಾಗೂ ಸ್ವಗ್ರಾಮಗಳನ್ನು ಎಂದೂ 
ನಿರ್ಲಕ್ಷಿಸಲಿಲ್ಲ. ಶೈಕ್ಷಣಿಕವಾಗಿ ತೀರ ಹಿಂದುಳಿದಿದ್ದ ಇವುಗಳಿಗಾಗಿ ಕೆಲವೊಂದು 
ಶಾಲೆಕಾಲೇಜುಗಳನ್ನು ಮಂಜೂರು ಮಾಡಿಕೊಟ್ಟರು. ಅವುಗಳಲ್ಲಿ ವಿಶೇಷವಾಗಿ, ಇಲಕಲ್ಲ bp 
ಹುನಗುಂದ ಪಟ್ಟಣಗಳ ಬಹುದಿನಗಳ ಬೇಡಿಕೆಯಾದ ಶಿಕ್ಷಕರ ತರಬೇತಿ ಸಂಸ್ಥೆಗಳು. 
ಇಲಕಲ್ಲಿಗಾಗಿ (ಮಹಿಳಾ) ಶಿಕ್ಷಕಿಯರ ತರಬೇತಿ ಸಂಸ್ಥೆ, ಹುನಗುಂದದಲ್ಲಿ ಪುರುಷ ಶಿಕ್ಷಕರ 
ತರಬೇತಿ ಸಂಸ್ಥೆ ಪ್ರಾರಂಭಿಸಲು ಆದೇಶಿಸಿದರು. ಇಂದು ಇವು ಸುಸಜ್ಜಿತ ಕಟ್ಟಡಗಳು 
ಹಾಗೂ ವಿದ್ಯಾರ್ಥಿ ವಸತಿ ನಿಲಯಗಳನ್ನು ಹೊಂದಿವೆ. ಸಾವಿರಾರು ವಿದ್ಯಾರ್ಥಿಗಳು 
ಇಲ್ಲಿಂದ ಹೊರಬಿದ್ದು ನಾಡಿನ ತುಂಬೆಲ್ಲ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. -ಹುನಗುಂದ 
ತಾಲ್ಲೂಕಿನಲ್ಲಿ ಹಲವಾರು ಗ್ರಾಮಗಳಿಗೆ ಕರಡಿ, ಕಂದಗಲ್‌, ಚಿತ್ತರಗಿ ಮುಂತಾದ 
ಕುಗ್ರಾಮಗಳನ್ನೊಳಗೊಂಡಂತೆ ಸರ್ಕಾರಿ ಪ್ರೌಢಶಾಲೆಗಳನ್ನು ಮಂಜೂರು ಮಾಡಿದ್ದೇ ಅಲ್ಲದೆ 
ಅವುಗಳಿಗೆ ಕಟ್ಟಡಗಳೂ ನಿರ್ಮಾಣಗೊಳ್ಳುವಂತೆ ನೋಡಿಕೊಂಡರು. ಇಲ್ಲಿಂದ ಸಾವಿರಾರು 


ಪ್ರತಿಭಾವಂತ ಸಂಸದೀಯ ಪಟು 47 


ಬಾಲಕ ಬಾಲಕಿಯರು ಶಿಕ್ಷಣ ಪಡೆದು'ತಮ್ಮಜೀವನೋನ್ನತಿಯನ್ನು ಮಾಡಿಕೊಂಡ ಪುಣ್ಯ 
ಕಂಠಿಯವರಿಗೇ ಸಲ್ಲಬೇಕು. 


ಆಗ ಇಲಕಲ್ಲ ನಗರಸಭೆಯಿಂದ ನಡೆಸಲ್ಪಡುತಿದ್ದ ಪ್ರೌಢಶಾಲೆ ತದನಂತರ ಸರ್ಕಾರಿ 
ಕಿರಿಯ ಮಹಾವಿದ್ಯಾಲಯವಾಗಿ ಬೆಳೆದುಕೊಂಡಿದೆ. ಅಲ್ಲಿಯೇ ವಿದ್ಯಾರ್ಥಿನಿಯರಿಗಾಗಿ 
ಪ್ರತ್ಯೇಕ ಪ್ರೌಢಶಾಲೆಯ ಬೇಡಿಕೆ ಬಂದಾಗ ತಕ್ಷಣ ಅದಕ್ಕೆ ಅನುಮತಿ ದೊರಕಿಸಿಕೊಟ್ಟರು. 
ಮತ್ತೆ ಅವುಗಳಿಗಾಗಿ ಕಟ್ಟಡ, ಬಾಲಕಿಯರಿಗಾಗಿ ವಸತಿ ಗೃಹಗಳು ತಲೆ ಎತ್ತಿನಿಂತವು. 
ಸಾಕಷ್ಟು ಶಿಕ್ಷಕರ ನೇಮಕಾತಿಯಾಗಿ ಅಲ್ಲಿಗೆ ಕಳಿಸಲ್ಪಟ್ಟರು. ಇಂದು ಇವೆಲ್ಲ ಬೃಹತ್‌ 
ಪ್ರಮಾಣದಲ್ಲಿ ಬೆಳೆದುನಿಂತಿವೆ. ಹೆಣ್ಣುಮಕ್ಕಳು ಸ್ವಗ್ರಾಮ ಬಿಟ್ಟು ವಿದ್ಯೆ ಕಲಿಯಲು 
ಪರಲರಿಗೆ ಹೋಗುವುದು ತೀರ ಕ್ವಚಿತ್ತ್ರವಾದ ಅಂದಿನ ದಿನಮಾನಗಳಲ್ಲಿ 
ಬಾಲಕಿಯರಿಗಾಗಿಯೇ ಮಂಜೂರು ಮಾಡಲ್ಪಟ್ಟ ಇಂತಹ ಹಲವಾರು ಶಾಲೆ, ಕಾಲೇಜು 
ಮತ್ತು ವಸತಿ ಗೃಹಗಳು ಕಂಠಿಯವರು ಸ್ಟೀ ಶಿಕ್ಷಣಕ್ಕೆ ನೀಡಿದ ಆದ್ಯತೆ ತೋರಿಸುತ್ತದೆ. 


ಕೇವಲ ಶಾಲೆ, ಪ್ರೌಢಶಾಲೆಗಳು ಆದರೆ ಆಯಿತೆ? ಊಹುಂ ಕಂಠಿಯವರು 
ಅಲ್ಲಿಗೆ ನಿಲ್ಲಲಿಲ್ಲ. ಇಲಕಲ್ಲಿಗೆ ಒಂದು ಪದವಿ ಕಾಲೇಜು ಪ್ರಾರಂಭವಾಗುವಂತೆ 
ನೋಡಿಕೊಂಡರು. ಅವರ ಎಶೇಷ ಪ್ರಯತ್ನ ಪ್ರೋತ್ಸಾಹಗಳಿಂದಾಗಿ ಅಲ್ಲಿ 
ಶ್ರೀ ವಿಜಯಮಹಾಂತೇಶ್ವರ ಕಲಾ ಹಾಗೂ ವಿಜ್ಞಾನ ಪದವಿ ಕಾಲೇಜು 1964ರಲ್ಲಿ 
ಕಾರ್ಯಾರಂಭ ಮಾಡಿತು. ಇದೂ ಕೂಡ ಇಂದು ಬೃಹದಾಕಾರವಾಗಿ ಬೆಳೆದು ಬಿಜಾಪುರ 
ಬಾಗಲಕೋಟೆ ಜಿಲ್ಲೆಗಳಲ್ಲಿಯೇ ಅತ್ಯಂತ ಮಹತ್ವದ ಮಹಾವಿದ್ಯಾಲಯಗಳಲ್ಲೊಂದಾಗಿದೆ. 
ಇಲಕಲ್ಲಿಗೆ ಕಾಲೇಜು ಬಂದರೆ ಪಕ್ಕದ (10 ಕಿ.ಮೀ.) ಹುನಗುಂದದವರು ಸುಮ್ಮಿರುತ್ತಾರೆಯೆ? 
ಅಲ್ಲಿಂದಲೂ ಬೇಡಿಕೆ ಬರಲು ಶುರುವಾಯಿತು. ಬೇಡಿಕೆ ಒತ್ತಾಯವಾಗತೊಡಗಿದಂತೆಯೇ 
ಕೆಲವರು “ಪಕ್ಕದಲ್ಲಿಯೇ ಇಲಕಲ್ಲಿಗೆ ಇರುವುದರಿಂದ ಹುನಗುಂದಕ್ಕೆ ಬೇಡ” ಎಂಬ 
ವಿರೋಧಾಭಿಪ್ರಾಯ ಮೂಡಿಸತೊಡಗಿದರು. ಆದರೆ ಕಂಠಿಯವರು ಅವನ್ನೆಲ್ಲ ಗಮನಕ್ಕೆ 
ತೆಗೆದುಕೊಳ್ಳದೆ ಅಲ್ಲಿಯೂ , ಒಂದು ಮಹಾವಿದ್ಮಾಲಯ ಪ್ರಾರಂಭವಾಗುವಂತೆ 
ನೋಡಿಕೊಂಡರು. ಇದಕ್ಕೆ ಕೈ ಜೋಡಿಸಿದವರು ಪಿ.ಎಂ. ನಾಡಗೌಡರು. ತಮ್ಮಭಾಗದ 
ಅಭಿವೃದ್ದಿಯನ್ನು ಕಂಠಿಯವರು ಹೇಗೆ ಮಾಡಿದ್ದರೆಂಬುದನ್ನು 1968ರಲ್ಲಿ ನಡೆದ ಇಲಕಲ್ಲ 
ನಗರ ಸಭೆಯ ಶತಮಾನೋತ್ಸವ ಸಂದರ್ಭದಲ್ಲಿ ಅವರ ಬಗ್ಗೆ ಆಗಿನ ಮುಖ್ಯಮಂತ್ರಿ 
ವೀರೇಂದ್ರ ಪಾಟೀಲರು ಆಡಿದ ಮಾತುಗಳಲ್ಲೇ ಕೇಳಬೇಕು, “ಈ ಭಾಗದಲ್ಲಿ ಯಾವ 
ಕಾರ್ಯವನ್ನು ಸರ್ಕಾರ ಕೈಗೊಳ್ಳಬೇಕೆಂಬುದು ಸಮಸ್ಯೆಯಾಗಿದೆ. ಯಾಕೆಂದರೆ ಕಂಠಿಯವರು 
ಸಮಸ್ಯೆಗಳನ್ನೆ ಉಳಿಸಿಲ್ಲ ಈ ಹೊತ್ತಿಗಾಗಲೇ ಇಲರಕಲ್ಲಿಗೆ ಕುಡಿಯುವ ನೀರು ಸರಬರಾಜು, 
ವಿದ್ಯುತ್‌, ಒಳಚರಂಡಿ, ಸಾರ್ವಜನಿಕ ಉದ್ಯಾನವನ, ಮುಂತಾದ ಸೌಲಭ್ಯಗಳನ್ನು 
ದೊರಕಿಸಿಕೊಡಲಾಗಿತ್ತು. ಸರ್ಕಾರಿ ಪ್ರವಾಸಿ ಮಂದಿರ, ಧರ್ಮಶಾಲೆ, ಇತ್ಯಾದಿಗಳೂ 


48 ಎಸ್‌.ಆರ್‌. ಕಂಠಿ 


ನಿರ್ಮಾಣವಾಗಿದ್ದವು. ಆಗ ಕಂಠಿಯವರನ್ನು ವೀರೇಂದ್ರರು ಮಂತ್ರಿ ಮಂಡಲದಲ್ಲಿ 
ಸೇರಿಸಿಕೊಂಡಿರಲಿಲ್ಲ, ಆದರೂ ಗುಣಕ್ಕೆ ಮತ್ಸರವೇ? ಅಪರಂಜಿ ಎಲ್ಲಿದ್ದರೂ ಅಪರಂಜಿಯೇ. 
ಅದು ಕಂಠಿಯವರ ವ್ಯಕ್ತಿತ್ವ. 


ಕಂಠಿಯವರ ಊರಪ್ರೇಮ ಹಾಗೂ ವಿದ್ಯಾಪ್ರೇಮ ಎರಡೂ ಸಮಿಿತಗೊಂಡಂತೆ, 
ಅವರ ಪೂರ್ವಜರ ಭವ್ಯ ಮನೆಯನ್ನು ಅವರು ಶಾಲೆ ನಡೆಸಲು ಬಿಟ್ಟುಕೊಟ್ಟರು. ಇಂದು 
ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು, ಕಂಠಿಯವರ ಆಸೆಯನ್ನು ಈಡೇರಿಸುತ್ತಿರುವವರಂತೆ 
ವಿದ್ಯೆ ಕಲಿಯುತ್ತಿದ್ದಾರೆ. 


ಕಂಠಿಯವರು ಎಂತಹ ಉಚ್ಚ ಅಧಿಕಾರದಲ್ಲಿದ್ದರೂ ತನ್ನ ಕ್ಷೇತ್ರದ ಜನರನ್ನು ಎಂದೂ ' 
ಕಡೆಗಾಣಿಸಲಿಲ್ಲ. ಬೆಂಗಳೂರಿನ ಮನೆ ಇಲಕಲ್ಲ, ಹುನಗುಂದ, ಬಾಗಲಕೋಟೆ, ಬಿಜಾಪುರದ 
ಕಡೆಯವರಿಗೆಲ್ಲ "A Home away from Home” ಮನೆಯಿಂದ ದೂರವಿರುವ 
(ಮತ್ತೊಂದು) ಮನೆಯಾಗಿತ್ತು. ಅವರ ಹಾಗೂ ಅವರ ಧರ್ಮಪತ್ನಿ ಮರಿಬಸಮ್ಮನವರ 
ಅತಿಥಿ ಸತ್ಕಾರ ಮನೋಧರ್ಮ ಅಪ್ಕಾಯಮಾನವಾಗಿತ್ತು. ಬರುವ ಅತಿಥಿಗಳಿಗೆಲ್ಲ ಸ್ನಾನ, 
ಪೂಜೆ, ಊಟ, ತಿಂಡಿಗಳ ಯಥೇಚ್ಛ ವ್ಯವಸ್ಥೆಯಾಗುತ್ತಿತ್ತು. ದಂಪತಿ ಸಮೇತ ಬಂದವರಿಗೆ 
ಮರಿಬಸಮನವರು, ಬಂದ ಕಾರ್ಯ ಮುಗಿಸಿಕೊಂಡು ತಿರುಗಿ ಹೊರಟಾಗ, ಸೀರೆ ಕುಪ್ಪಸ ' 
ಖಣ ಇತ್ಕಾದಿಗಳೊಂದಿಗೆ ಉಡಿತುಂಬಿ ಬೀಳ್ಕೊಡುತ್ತಿದ್ದರು. ಸತಿಪತಿಗಳೊಂದಾದ ಭಕ್ತಿಯೇ 
ಅಲ್ಲವೇ ಶಿವನಿಗೆ ಹಿತವಾಗಿಪುದು? ಅದರಂತೆ ಇದ್ದಿತು ಕಂಠಿಯವರ ದಾಂಪತ್ಯ ಜೀವನ. 
"ಈ ಪ್ರೀತ್ಯಾದರಗಳ ದ್ಯೋತಕ, ಅವರು ಮಾಡಿದ ಕಾರ್ಯಸಾಧನೆಗಳಿಗೆ ಮನ್ನಣೆ ಎನ್ನುವಂತೆ 
ಹುನಗುಂದ ಕ್ಷೇತ್ರದ ಜನ ಅವನನು ಅವರ ಜೀವಿತದವರೆಗೂ ಸತತ ಐದು ಸಾರಿ ವಿಧಾನಸಭೆಗೆ 
ಆರಿಸಿಕಳಿಸಿದ್ದರು. 


ಕನಸುಗಾರ ಕಂಠಿಯವರು 


ಕಂಠಿಯವರು ಅಧಿಕಾರ ಹೋದೊಡನೆ ಗರಬಡಿದು ಕೈಕಟ್ಟಿ ಕುಳಿತುಕೊಳ್ಳಲಿಲ್ಲ. 
ವಿಧಾಯಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಹಾಗೆ 
ಮಾಡಬೇಕಾಗಿದ್ದುದೂ ಇಲ್ಲ, ರಾಜಕೀಯದಲ್ಲಿದ್ದರೂ ದೇಶದ ಮತ್ತು ರಾಜ್ಯದ ಕಲ್ಯಾಣಕ್ಕಾಗಿ 
ಹಲವಾರು ಯೋಜನೆಗಳ ಕನಸು ಕಂಡಿದ್ದವರವರು. ಪ್ರಜಾಪ್ರಭುತ್ವದ ತಳಹದಿಯಾದ 
ಪ್ರಜ್ಞಾವಂತ ಹಾಗೂ ಶೋಷಣೆ ರಹಿತ ಸಮಾಜ ಸೃಷ್ಟಿಸುವುದು ಅವರ ಆದ್ಯತೆಯಾಗಿತ್ತು. : 
ನಿಷ್ಟಿಯ ಸಮುದಾಯ ಈ ವ್ಯವಸ್ಥೆಗೆ ಬಹುದೊಡ್ಡ ಅಪಾಯವೆಂದು ಅವರು ಅರಿತಿದ್ದರು. 
ಕಾರಣ ಅಧಿಕಾರದಲ್ಲಿರಲಿ ಅಥವಾ ಇಲ್ಲದಿರಲಿ ಜನ ಜಾಗೃತಿಗಾಗಿ ಅವಿಶ್ರಾಂತ ಶ್ರಮಪಟ್ಟರು. 
ಅಂತೆಯೇ ಅಧಿಕಾರ ರಹಿತರಾಗಿಯೂ ಸಾಕಷ್ಟು ರಚನಾತಕ ಕಾರ್ಯಗಳನ್ನು ಮಾಡಿ 
ಮುಗಿಸಿದರು. ಅವರು ಸಮೃದ್ದ ್ರೈ ಸದ್ಧಢ ರಾಜ್ಯದ ಕನಸು ಕಂಡಿದ್ದರು ಅದರ ನಿರ್ಮಾಣಕ್ಕಾಗಿ 
ಅಹರ್ನಿಸಿ ದುಡಿದರು. ಲ ಜನಕ್ಕಂಜಿ ನಡೆಯದೇ ಮನಕ್ಕಂಜಿ ನಡೆದ ಸತ್ಯ ಶುದ್ಧ 
ಚಾರಿತ್ರ್ಯದ ಹಾದಿ ತುಳಿದರು. 


ಪ್ರತಿಭಾವಂತ ಸಂಸದೀಯ ಹಟು 49 


ಅಂತಿಮ ಪಯಣ 


ಕಂಠಿಯವರ ಜೀವನದ ಕೊನೆಯ ಕ್ಷಣಗಳು, ಅವರು ಹುಟ್ಟಿದ ಜಿಲ್ಲೆಯಾದ 
ಬಿಜಾಪುರದಲ್ಲಾಗಲಿ, ಅಧಿಕಾರ ನಡೆಸಿದ ಬೆಂಗಳೂರಿನಲ್ಲಾಗಲಿ ಕಳೆಯಲಿಲ್ಲ. ಅವರ 
ಕರ್ಮಭೂಮಿಯಾದ ಕಿತೂರಿನ ಕವ್ಯಾ (ಸೈನಿಕ) ಶಾಲೆಯ ಆವರಣದಲ್ಲಿ ಕಳೆಯಲ್ಲಟ್ಟವು. ' 
1969ರ ಅಕ್ಟೋಬರ್‌ 24 ರಂದು, ರಾಣಿ ಚನ್ನಮನ ಸಾಫಕವಾಗಿ ಅವರೇ ಪ್ರಾರಂಭಿಸಿದ, 
`ಈ ವಸತಿ ಶಾಲೆಯ ಸಭೆಯೊಂದರಲ್ಲಿ ಭಾಗವಹಿಸಲು ಅಲ್ಲಿಗೆ ಬಂದಿದ್ದರು. ಅವರು 
ಶಿಕ್ಷಣ ಸಚಿವರಾಗಿದ್ದಾಗ 1967 ರಷ್ಟು ಹಿಂದೆಯೇ ಪ್ರಧಾನಿ ಇಂದಿರಾ ಗಾಂಧೀಯವರಿಂದ 
ಉದ್ಭಾಟಿಸಲ್ಪಟ್ಟ ಈ ಸಂಸ್ಥೆಯು ಕಂಠಿಯವರ ಕನಸಿನ ಕೂಸಾಗಿತ್ತು. ಅಕ್ಟೋಬರ್‌ 24 
ವೀರರಾಣಿ ಕಿತ್ತೂರ ಚನ್ನಮ್ಮ ಬ್ರಿಟೀಷರ ವಿರುದ್ಧಯುದ್ದಮಾಡಿ ಜಯಿಸಿದ ದಿನ (1824) 
ಆ ಒಂದು ಸಥಃೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದ ಕಂಠಿಯವರು ಸಭೆಯಲ್ಲಿ 
ಹೈದಯ ತುಂಬಿ ಮಾತನಾಡತೊಡಗುತ್ತಿದ್ದಂತೆಯೇ ಕುಸಿದು ಬಿದ್ದರು. ಅವಸರವಸರದಲ್ಲಿ 
ಅಲ್ಲಿಂದ ಅವರನ್ನು ಬೆಳಗಾವಿಗೆ ಕರೆತರಲಾಯಿತು. ಆದರೆ ಮಾರ್ಗ ಮಧ್ಯದಲ್ಲಿಯೇ ಪ್ರಾಣಪಕ್ಷಿ 
ಹಾರಿಹೋಗಿತ್ತು. ಕೊನೆಗಳಿಗೆಯಲ್ಲಿ ಅವರು ಜನರ ಮಧ್ಯೆ ವಸತಿ ಶಾಲೆಯ ಶಿಕ್ಷಕರು, 
ವಿದ್ಯಾರ್ಥಿಗಳ ಮಧ್ಯವೇ ಇದ್ದದ್ದು ಎಷ್ಟೊಂದು ಅರ್ಥಪೂರ್ಣವಾಗಿತ್ತು! ಸ್ವಂತ ಜಿಲ್ಲೆಯಲ್ಲ 
ಊರಲ್ಲ, ಮನೆಯಲ್ಲ, ಮನೆಮಂದಿಗಳಲ್ಲಿ ಯಾರೂ ಇಲ್ಲ! ಕಂಠಿಯವರು ಅವರೆಡೆ 
ಲಕ್ಷ್ಮ್ಯಕೊಟ್ಟಿದ್ದರೆ ತಾನೆ ಆ ಕಡೆಗೆ ಎಳೆಸುತ್ತಿತ್ತು ಅವರ ಮನ. ಜೀವನ ಪರ್ಯಂತವೂ 
ತಾನು, ತನಗೆ, ತನ್ನದೆಂಬುದ ಬದಿಗಿಟ್ಟು, ದೇಶಸೇವೆಯೇ ಈಶ ಸೇವೆಯೆಂದು ಪರಿಗಣಿಸಿ 
ಸಮಾಜಕ್ಕೆ ತನ್ನನ್ನೆ ಶಾನು ಅರ್ಪಿಸಿಕೊಂಡ ಅವರಿಗೆ ಇಂತಹ ಕೊನೆಯೇ ಇಷ್ಟವಾಗಿತ್ತೇನೊ. 


ಕಂಠಿಯವರ ಕಳೇಬರವನ್ನು ಬೆಳಗಾವಿಯಿಂದ ಅವರ ಸ್ವಂತ ಊರಾದ ಇಲರಕಲ್ಲಿಗೆ 
ತರಲಾಯ್ತು. ನಾಡಿನ ಮೂಲೆ ಮೂಲೆಗಳಿಂದ ಹರಿದು ಬಂದ ಜನಸ್ತೋಮ ಅಲ್ಲಿ 
ಸಾಗರೋಪಾದಿಯಲ್ಲಿ ಸೇರಿತ್ತು. ಕಣ್ಣೀರ ಕೋಡಿ ಉಕ್ಕಿ ಹರಿಯಿತು. ಶಿವನ ಪ್ರೀತಿಗೆ 
ಪಾತ್ರರಾದ ಶಿವಲಿಂಗಪ್ಪ ಶಿವನ ಪಾದ ಸೇರಿದ್ದರು. ಇಂದಿರಾಗಾಂಧಿಯವರು ಕಿತೂರಿಗೆ 
ಬಂದಾಗ ರಾಣಿ ಚನ್ನಮ್ಮನ ಬಗ್ಗೆ "High among the names of those who fought 
the establishment of British rule in India is that of the brave Karnataka 
Queen Rani Chennamma of Kittur long will she be remembered and 
continue to inspire our young people. I salute the heroine........ " (ಭಾರತದಲ್ಲಿ 
ಬ್ರಿಟೇಷರ ಸತ್ತೆಯ ವಿರುದ್ಧ ಹೋರಾಡಿದ ಮಹನೀಯರಲ್ಲಿ ಕಿತ್ತೂರಿನ ಕೆಚ್ಚೆದೆಯ ರಾಣಿ 
ಚಿನ್ನಮನ ಹೆಸರು ಅತ್ಯಂತ ಎತ್ತರದಲ್ಲಿದೆ. ಅವಳ ನೆನಪು ಚರಂತನವಾಗಿದೆ ಹಾಗೂ ನಮ್ಮ 
ಯುವ ಪೀಳಿಗೆಗೆ ಸದಾ ಸ್ಫೂರ್ತಿ ದಾಯಕವಾಗಿದೆ. ಆ ನಾಯಕಿಗೆ ನನ್ನ ಪ್ರಣಾಮಗಳು....... ) 
ಎಂದು ಆಡಿದ ಈ ಮಾತುಗಳು ಕಂಠಿಯವರಿಗೂ ಅಷ್ಟೇ ಅನ್ವಯವಾಗುತ್ತವಲ್ಲವೇ? 


50 " ಎಸ್‌.ಆರ್‌. ಕಂಠಿ 


ಮೌಲ್ಸಾಧಾರಿತ ರಾಜಕಾರಣ 


ನೈತಿಕತೆ ಇಲ್ಲದ ರಾಜಕಾರಣವನ್ನು ಗಾಂಧೀಜಿಯವರು ಅಲ್ಲಗಳೆದಿದ್ದರು. ಧರ್ಮ, 
ವಾಯ, ನೀತಿಗಳು ರಾಜಕಾರಣಿಗಳ ಉಸಿರಾಗಿರಬೇಕೆಂದು ಅವರು ಬಯಸಿದ್ದರು. ಅವರ 
"ಸತ್ಯ, ಶಾಂತಿ, ಅಹಿಂಸೆಗಳ? ತ್ರಿಶಬ್ದ ಮಂತ್ರ ಅವರೆಲ್ಲ ಆಂದೋಲನ ಹಾಗೂ ಸಿದ್ದಾಂತಗಳ 
ನೆಲೆಗಟ್ಟಾಗಿತ್ತು. ಅಪ್ಪಟ ಗಾಂಧೀವಾದಿ ಕಂಠಿಯವರು ಈ ಎಲ್ಲ ತತ್ವಗಳನ್ನು ತಮ್ಮ ವೈಯಕ್ತಿಕ, 
ಸಾರ್ವಜನಿಕ, ಹಾಗೂ ರಾಜಕೀಯ ಜೀವನದಲ್ಲಿ ಚಾಚೂ ತಪ್ಪದೇ ಪಾಲಿಸಿಕೊಂಡು ಬಂದರು. 
ತನ್ನದಲ್ಲದ ಯಾವುದಕ್ಕೂ ಅವರು ಆಶೆಪಟ್ಟವರಲ್ಲ. ಅಧಿಕಾರ ಅವರಿಗೆ ಆಯಾಚಿತವಾಗಿತ್ತು. 
ಅವರನ್ನು ಅರಸುತ್ತ ಅವರ ಬೆಂಬತ್ತಿ ಬರುತ್ತಿತ್ತು. ಅದು ಬಂದಾಗ ಅವರು ಹೆಚ್ಚು 
ಖುಷಿಗೊಂಡವರಲ್ಲ, ವಿನೀತ ಭಾವದಿಂದಲೇ ಅದನ್ನು ಸ್ವೀಕರಿಸಿ ಲೋಕ ಕಲ್ಯಾಣಕ್ಕಾಗಿ 
ಮಾತ್ರ ಅದನ್ನು ಬಳಸಿದವರು. ಅಂತೆಯೇ ಅದು ತಮ್ಮಿಂದ ದೂರವಾದಾಗಲೂ ಆ ಬಗ್ಗೆ 
ತಲೆಕೆಡಿಸಿಕೊಂಡವರಲ್ಲ. ಮೌಲ್ಯಾಧಾರಿತ ರಾಜಕಾರ್‌ಣವಮೇನೆಂಬುದನ್ನೂ 
ತಿಳಿಯಬೇಕೆನ್ನುವವರು ಕಂಠಿಯವರು ನಡೆದು ಬಂದ ದಾರಿಯನ್ನು ನೋಡಬೇಕು. 
ಅದನ್ನಮುಸರಿಸಿ ಈಗಿನವರೂ ನಡೆಯತೊಡಗಿದರೆ ಗಾಂಧೀಜಿಯವರ ಕನಸು 
ನನಸಾದಂತೆಯೇ. 


ಕಂಠಿಯವರು ಒಬ್ಬ ಘನವ್ಯಕ್ತಿಯಾಗಿ ಯಾವುದೋ ಒಂದು ಘಟನೆ ಘಟಿಸಿಯೊ, 
ಪವಾಡವಾಗಿಯೊ, ರಾತ್ರೋರಾತ್ರಿ ಬದಲಾವಣೆಯಾಗಿ ರೂಪುಗೊಳ್ಳಲಿಲ್ಲ. ತಮ್ಮಸತತ 
ದುಡಿತ, ಮನೋನಿಗ್ರಹ, ತ್ಯಾಗದ ಗುಣಗಳಿಂದ ಅವರು ಯಜುತ್ವ ಕಾಪಾಡಿಕೊಂಡು 
ಬಂದಿದ್ದರು. ನೂರರಲ್ಲೊಬ್ಬರಾಗಿ ಸಾಧಾರಣ ಆಶೆ ಆಕಾಂಕ್ಷೆಗಳಿಗೆ ಬಲಿಯಾಗದೇ, 
ಸ್ವಾರ್ಥವನ್ನೆಲ್ಲ ಬದಿಗಿಟ್ಟು ಹಸನಾದ ಬದುಕು ನಡೆಸಿದ್ದರು. ಅಂತೆಯೇ ಅವರು 
ಘನವ್ಯಕ್ಷಿತ್ರವಳ್ಳವರಾಗಿ ರೂಪುಗೊಂಡಿದ್ದರು. 


ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್‌ ವಲಯದಲ್ಲಿ ಕುಠಿಯವರಿಗೆ ಮಹತ್ವ ಬಂದದ್ದೂ 
ಅವರ ಶುದ್ಧಚಾರಿತ್ರ್ಯದ ವ್ಯಕ್ತಿತ್ವದಿಂದಾಗಿಯೇ. 1962ರ ಚೀನಾಯುದ್ದದ ಸಮಯದಲ್ಲಿ 
ಅವರು ಯುದ್ಧವನ್ನು ಖಂಡಿಸಿ ಹೇಳಿಕೆ ನೀಡಿದರು. ಭಾರತದಂತಹ ಶಾಂತಿಪ್ರಿಯ ಆಲಿಪ್ತ 
ರಾಷ್ಟ್ರದ ಮೇಲೆ ಚೀನಾದ ಆಕ್ರಮಣ ಸರಿಯಲ್ಲವೆಂದು ಬಹಿರಂಗವಾಗಿಯೇ ಟೀಕಿಸಿದರು. 
ಕೇವಲ ಘೋಷಣೆಗಳನ್ನು ಹೊರಡಿಸಿ ಪ್ರಚಾರಗಿಟ್ಟಿಸಿಕೊಂಡು ಸುಮನಿರುವ ಜಾಯಮಾನ 
ಅವರದಾಗಿರಲಿಲ್ಲ. ರಾಜ್ಯದಲ್ಲಿ ವ್ಯಾಪಕ ಪ್ರವಾಸ ಕೈಗೊಂಡು ಜನರಲ್ಲಿ ರಾಷ್ಟ್ರಪ್ರೇಮ 
ಉಕ್ಕುವಂತೆ ಜನಜಾಗೃತಿ ಕಾರ್ಯಕ್ರಮ ಹಾಕಿಕೊಂಡರು. ದೇಶದ ರಕ್ಷಣಾನಿದಿಗೆ ದೇಣಿಗೆ 
ಕೂಡಿಸುವ ಕಾರ್ಯ ಎಲ್ಲಕ್ಕೂ ಹೆಚ್ಚಿನದೆಂದು ಬೆಂಗಳೂರನ್ನು ಬಿಟ್ಟುಬಂದು ಬಿಜಾಪುರ 
ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ರಕ್ಷಣಾನಿಧಿ ಕೂಡಿಸತೊಡಗಿದರು. ಮಂತ್ರಿಯಾಗಿದ್ದೂ 


ಪ್ರತಿಭಾವಂತ ಸೆಂನಸದೀಯ ಪಟು | 51 


“ಸ್ವಯಂಸೇವಕ”'ನಂತೆ ಕೆಲಸ ಮಾಡುತ್ತಿದ್ದುದೇ ಅವರ ವಿಶೇಷತೆ. ಹೋದಲ್ಲೆಲ್ಲ ಜನ 
ಅಪಾರ ಪ್ರೀತಿಯಿಂದ ಅವರನ್ನು ಎದುರುಗೊಳ್ಳತೊಡಗಿದ್ದರು. ರಕ್ಷಣಾ ನಿಧಿಗಾಗಿ ಅಸಂಖ್ಯ ' 
ಸಬೆ ಸಮಾರಂಭಗಳು ಏರ್ಪಡಿಸಲ್ಪಟ್ಟವು. ನಿಧಿ ಸಂಗ್ರಹದ ಜೊತೆಗೆ ಕಂಠಿಯವರಿಗೆ 
ಯುದ್ಧವೀರನುಂತೆ ಸತ್ಕಾರ ನಡೆಯತೊಡಗಿದವು. ಹಾರ ತುರಾಯಿಗಳಿಗೆ ಲೆಕ್ಕವಿಲ್ಲದಂತಾಯ್ತು. ' 
ಕಂಠಿಯವರದು ಸುಮನ್ಸಿರುವ ಜಾಯಮಾನವಾಗಿರಲಿಲ್ಲ. ತಮ್ಮಸಮಯೋಚಿತ ಬುದ್ಧಿಯಿಂದ 
ಒಂದು ಚಿಕ್ಕ ನವೀನ ಕಾರ್ಯಕ್ರಮವನ್ನೆ ಜಾರಿಗೆ ತಂದರು. ತಮಗೆ ಹಾಕಲ್ಪ್ಲಡುವ ಮಾಲೆಗಳನ್ನು 
ಬಹಿರಂಗ ಹರಾಜು ಹಾಕಿ ಅದರಲ್ಲಿ ಬಂದ ಹಣವನ್ನು ರಕ್ಷಣಾನಿಧಿಗೆ ಜಮಾ ಮಾಡುವುದೇ 
ಈ ಯೋಜನೆ. ಇದು ಬಹಳಷ್ಟು ಜನಪ್ರಿಯವಾಗಿ “ಕಂಠಿ ಲಿಲಾವು” (Kanthi Auction) 
ಎಂದೇ ಪ್ರಸಿದ್ದಿ ಪಡೆಯಿತು. ಒಂದೊಂದು ಹೂಮಾಲೆಯೂ ಸಾಕಷ್ಟು ಹಣ ಹಾಗೂ 
ಬಂಗಾರವನ್ನು ಸಂಪಾದಿಸುತ್ತಿತ್ತು. ಒಮ್ಮೆಯಂತೂ ಒಂದು ಚಿಕ್ಕಮಾಲೆ ಏಳೂವರೆ ತೊಲೆ 
ಬಂಗಾರ ಹಾಗೂ 13 ಸಾವಿರ ರೂಪಾಯಿಗಳ ಹರಾಜು ಹಣ ಪಡೆಯಿತು. ಕಂಠಿಯವರ 
ಕೊರಳ ಪ್ರತಿ ಮಾಲೆಗೆ ಅಷ್ಟೊಂದು ಗೌರವವಿತ್ತು. ಈ ವೈಶಿಷ್ಟ್ಯ ಪಾರ್ಣ ಕಾರ್ಯಕ್ರಮಗಳನ್ನು 
ಅವರು ಹೋದ ಪ್ರತಿ ಗ್ರಾಮಗ್ರಾಮದಲ್ಲಿಯೂ ಏರ್ಪಡಿಸಲಾಯ್ತು. ಬಂದ ಹಣವನ್ನೆಲ್ಲ 
ಕೇಂದ್ರ ಸರ್ಕಾರದ ರಕ್ಷಣಾನಿಧಿಗೆ ಕಳುಹಿಸಲಾಗುತ್ತಿತ್ತು. ಇಲಕಲ್ಲ, ಬಾಗಲಕೋಟೆ, ಗೊಳಸಂಗಿ, 
ಮನಗೂಳಿ, ಬಿಜಾಪುರ, ಬೊಮ್ಮನಳ್ಳಿ, ಕರಿದಗಲ್ಲ, ಬೀಳಗಿ, ಹೀಗೆ ನೂರಾರು ಗ್ರಾಮ, 
ಪಟ್ಟಣಗಳಲ್ಲಿ ಈ "ಕಂಠಿ ಹರಾಜು' ಹಾಗೂ ರಕ್ಷಣಾ ನಿಧಿ ಸಂಗ್ರಹಣೆ ನಡೆಯಿತು. ಒಮ್ಮೆ 
ಈ ಆಂದೋಲನವನ್ನು ಇಲಕಲ್ಲಿನಲ್ಲಿ ಹಮ್ಮಿಕೊಂಡಾಗ 100 ತೊಲೆ ಬಂಗಾರ ಹಾಗು 
80000 ರೂಪಾಯಿಗಳ ಸಂಗ್ರಹಣೆಯಾಗಿತ್ತು. ಹೀಗೆಯೇ ಪ್ರತಿ ಮಾಲೆಯೂ ಸಾವಿರ, 
ಎರಡು ಸಾವಿರ ರೂಪಾಯಿಗಳಿಗೆ, ಹತ್ತಾರು ತೊಲೆ ಬಂಗಾರ-ಒಡವೆಗಳಿಗೆ ಹರಾಜಾಗುತ್ತಿತ್ತು. 
ಸಾವಿರಾರು ತೊಲೆ ಬಂಗಾರ, ಲಕ್ಸಾಂತರ ರೂಪಾಯಿಯ ನಿಧಿಯನ್ನು ದೇಶ ರಕ್ಷಣೆಗಾಗಿ 
ಕಾಣಿಕೆಯಾಗಿ ಕಳುಹಿಸಲಾಯಿತು. ಇದೇ ಹೊತ್ತಿನಲ್ಲಿ ತಮ್ಮನಾಯಕರಾದ ಆಗಿನ ಮುಖ್ಯಮಂತ್ರಿ 
ನಿಜಲಿಂಗಪ್ಪನವರ ಹಾಗೂ ಪ್ರಧಾನಿ ಇಂದಿರಾಗಾಂಧಿಯವರ ಸ್ವರ್ಣ ತುಲಾಭಾರ ನಡೆಯಿತು. 
ಕಂದಾಯಾಧಿಕಾರಿಯ ನೆನಪಿನ ಸುರುಳಿಯಲ್ಲಿ ಶ್ರೀ ಹೆಚ್‌. ಎಸ್‌. ಹೊಸಮನಿಯವರು 
ಇದನ್ನು ಹೀಗೆ ವರ್ಣಿಸಿದ್ದಾರೆ. “2.7.1963 ರಂದು ಸುವರ್ಣ ತುಲಾಭಾರದ ಕಾರ್ಯಕ್ರಮ 
ನಡೆಯಿತು. ವಿಜಾಪುರ ದರ್ಬಾರ ಹಾಲಿನ ಮುಂದಿನ ಬಯಲು ಕಟ್ಟೆಯನ್ನು ವೇದಿಕೆಯನ್ನಾಗಿ 
ವಿಸ್ತಾರವಾದ ಮುಂದಿನ ಬಯಲು ಸಭೆ ಸ್ಥಳವನ್ನಾಗಿರಿಸಿ ಅದಕ್ಕೆ 2-3 ಕಡೆಗೆ ಹಾದಿಗಳಿದ್ದರೂ 
ಒಂದನ್ನಿಟ್ಟು. ಉಳಿದವುಗಳನ್ನು ಮುಚ್ಚಲಾಯಿತು. ಆ.ಸಚಿಗೆ ನೆರೆದ ಜನಸಂಖ್ಯೆಯನ್ನು 
ನೋಡಿದವರು ಅಚ್ಚರಿಷಟ್ಟರು. 100 ತೊಲೆಗಿಂತ ಹೆಚ್ಚು ಬಂಗಾರ ನೀಡಿದವರಿಗೆ ಯೋಗ್ಯ 
ಸ್ಥಾನ ಕಲ್ಪಿಸಿ, ಗೌರವ ಸಲ್ಲಿಸಲಾಯಿತು. ತೂಗುಯಂತ್ರದ ಮೇಲೆ ಮೊದಲು ಮಾನ್ಯ ಶ್ರೀ 
ನಿಜಲಿಂಗಪ್ಪನವರನ್ನು ನಿಲ್ಲಿಸಿ, ಅವರ ತೂಕೆ 165 ಪೌಂಡು ಎಂದು ಘೋಷಿಸಿ, ತರುವಾಯ 


52 ಎಸ್‌.ಆರ್‌. ಕಂಠಿ 


ಶ್ರೀಮತಿ ಗಾಂಧಿಯವರನ್ನು ತೂಗುಯಂತ್ರದ (ವೇಯಿಂಗ್‌ ಮೆಶಿನ್‌) ಮೇಲೆ ನಿಲ್ಲಿಸಿ 
ಅವರ ತೂಕೆ 108 ಪೌಂಡು ಎಂದು ಪ್ರಕಟಮಾಡಿ ಜಿಲ್ಲೆಯ ಒಟ್ಟು ಬಂಗಾರ ಸಂಗ್ರಹದ 
ಮೊತ್ತವನ್ನು ಸಾರಲಾಯಿತು. ಮೊದಲೇ ಹೇಳಿದಂತೆ ಬಂಗಾರವನ್ನು ಸ್ಟೇಟ್‌ ಬ್ಯಾಂಕಿನಲ್ಲಿ 
ಸುರಕ್ಷಿತವಾಗಿಟ್ಟು ಹೆಸರಿಗೆ ಮಾತ್ರ ಕೆಲವ ಆಭರಣಗಳನ್ನು ಜನರು ನೋಡಲಿಕ್ಕೆ ಕಲಾತಕ್ರವಾಗಿ 
ವಾರ್ತಾ ಇಲಾಖೆಯಿಂದ ಪ್ರದರ್ಶಿಸಲಾಯಿತು. ಆಗ ಶ್ರೀ ಶಾಂತೇಶ ಪಾಟೀಲರು ರಾಜ್ಯದ 
ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ನಿರ್ದೇಶಕರಾಗಿದ್ದರು. ಒಂದು ಜೊಡ್ಡಜಾತ್ರೆಯಲ್ಲಿಯ 
ಸಾಮಾನು ಖರೀದಿಸುವಂತೆ ಮಾರಾಟಗಾರರು ಬಂದಿದ್ದರು. ಆ ಹೊತ್ತು ವಿಜಾಪುರದಲ್ಲಿ 
ಸಂಭ್ರಮವೋ ಸಂಭ್ರಮ”. ಈ ಕಾರ್ಯದಲ್ಲಿ ಕಂಠಿಯವರ ಜೊತೆ ಕೈ ಜೋಡಿಸಿದ 
ಬಿಜಾಪುರ ಜಿಲ್ಲಾ ಮುಂಬಾಳುಗಳೆಂದರೆ ಶ್ರೀ ಪ.ಎಂ. ವಾಡಗೌಡ, ಶ್ರೀ ಬಿ.ಟಿ. ಮುರ್ನಾಳ 
ಮುಂತಾದವರಾಗಿದ್ದರು. ಕುಠಿಯವರು ಕೂಡಿಸಿದ ಬಂಗಾರವನ್ನೆಲ್ಲ ಇದಕ್ಕಾಗಿ ಮುಡಿಪಿಟ್ಟರು. 
ತುಲಾಭಾರದ ಸುವರ್ಣ ಆಭರಣ ಇತ್ಯಾದಿಗಳನ್ನೆಲ್ಲ ದೆಹಲಿಗೆ ಕಳುಹಿಸಲಾಯಿತು. 
ಬಿಜಾಪುರದ ಗೋಲಗುಮಟದಂತೆ, ಬಾದಾಮಿ ಗುಹೆಗಳಂತೆ, ಐಹೊಳೆ ಪಟ್ಟದ ಕಲ್ಲಿನ' 
ದೇವಾಲಯಗಳಂತೆ, ಕೊನೆಗೆ ಅವರ ಊರಾದ ಇಲಕಲ್ಲ ಸೀರೆಯಂತೆ ಕುಠಿಯವರ ಹೆಸರೂ 
ದೇಶದಲ್ಲೆಲ್ಲ ಪ್ರಸಿದ್ದಿ ಪಡೆಯಿತು. (1*) 

ಬರಗಾಲ ಜಿಲ್ಲೆಯೆಂದು ಖ್ಯಾತಿ ಪಡೆದಿದ್ದರೂ ಬಿಜಾಪೂರವನ್ನು ದೇಶರಕ್ಷಣಾ 
ಕಾರ್ಯದಲ್ಲಿ ಎಲ್ಲಕ್ಕೂ ಮುಂಚೂಣಿಯಲ್ಲಿ ನಿಲ್ಲಿಸಿದ ಕೀರ್ತಿಯ ಸಿಂಹಪಾಲು ಕುಠಿಯವರಿಗೇ 
ಸಲ್ಲತಕ್ಕದ್ದು, ತಮ್ಮ ತಿರುಗಾಟದಲ್ಲಿ ಸಮಯ ಸಿಕ್ಕಾಗಲೆಲ್ಲ ಅವರು ದೇಶಭಕ್ತಿ ಉಕ್ಕಿಸುವಂತಹ 
ಭಾಷಣಗಳನ್ನು ಮಾಡುತ್ತಿದ್ದರು. ಯುವಕರನ್ನುದ್ದೇಶಿಸಿ ಮಾತನಾಡುತ್ತ .0.C. (ರಾಷ್ಟ್ರೀಯ 
ಕ್ಯಾಡೆಟ್‌ ಕೋರ್ಸ್‌) ಸ.೦.೦. (ಆಕ್ಷಿಲರಿ ಕ್ಯಾಡೆಟ್‌ ಕೋರ್ಸ್‌)ಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ 
ಸೇರಬೇಕೆಂದು ಕರೆಕೊಡುತ್ತಿದ್ದರು. ತಮ್ಮ ಕರೆಗೆ ಓಗೊಟ್ಟು ಬಿಜಾಪೂರ ಜಿಲ್ಲೆ ನಿಧಿ 
ಸಂಗ್ರಹಣೆಯಲ್ಲಿ ಪ್ರಥಮ ಸ್ಥಾನ ತಲುಪಿ ದೇಶದ ಗಮನವನ್ನು ಸೆಳೆದ ಗೌರವಕ್ಕಾಗಿ ಜಿಲ್ಲೆಯ 
ಜನರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಿ ಕೃತಜ್ಞತೆ ಅರ್ಪಿಸಿದರು. 

ಕಂಠಿಯವರ ಜನಪ್ರಿಯತೆಯೇ ಅವರಿಗೆ ಮುಳುವಾಯಿತೇನೋ ಎಂಬಂತೆ 
ಆಗಿನ ರಾಜಕಾರಣ ಅವರನ್ನು ಹಿಂದೆ ಸರಿಸಲು ನೋಡಿತು. ನಿಜಲಿಂಗಪ್ಪನವರ 
ಉತ್ತರಾಧಿಕಾರಿಯಾಗಿ ಎಲ್ಲರೂ ನಿರೀಕ್ಷಿಸಿದಂತೆ ಕಂಠೀಯವರ ಆಯ್ಕೆ ಆಗದೇ ರಾಜ್ಯದ 
ಜನರಿಗೆ ದಿಗ್‌ಭ್ರಮೆ ಉಂಟಾಯಿತು. ಕಾಮರಾಜ ಯೋಜನೆಯಂತೆ ಅರವತ್ತು ವರ್ಷ 
ದಾಟಿದವರು ಅಧಿಕಾರ ಸ್ಥಾನಗಳಿಂದ (ಮಂತ್ರಿ ಪದವಿ) ಹೊರಗುಳಿಯಬೇಕಾಗಿರಬಹುದೆಂದು 


(1* ವಿವರಗಳಿಗಾಗಿ ಎಸ್‌. ನಿಜಲಿಂಗಪ್ಪ ಒಂದು ಅಧ್ಯಯನ, ಲೇ: ಕೋ. ಚಿನ್ನಬಸಪ್ಪ ಪುಟ 
147 ನೋಡಿ) 


ಪ್ರತಿಭಾವಂತ ಸಂಸದೀಯ ಪಟು 53 


ಕೆಲವರು ಅಂದುಕೊಂಡರು. ಆದರೆ ದೇಶದ ಇತರೆಡೆ ಹಲವಾರು ಕಾಂಗ್ರೆಸ್‌ ಸರ್ಕಾರಗಳಿದ್ದವ. 
ಮಂತ್ರಿ, ಮುಖ್ಯಮಂತ್ರಿಗಳಿದ್ದರು. ಅದರಲ್ಲಿ ಎಷ್ಟು ಜನ ಈ ಕರೆಗೆ ಒಗೊಟ್ಟಿದ್ದರು? 
ಅದಕ್ಕಾಗಿಯೇ ಕಂಠಿಯವರು ಎಲ್ಲರಂತಹವರಾಗಿರಲಿಲ್ಲ ಎನ್ನುವುದು. ಈ ಗಹನವಾದ 
ಆಘಾತವನ್ನೂ ಸಹಿತ ಸಮಾಧಾನ ಚಿತ್ತದಿಂದಲೇ ಸ್ಲೀಕರಿಸಿದ ಕಂಠಿಯವರು “ಮೌಲ್ಯಾಧಾರಿತ 
ರಾಜಕಾರಣ”ಕ್ಕೆ ಒಂದು ನಿದರ್ಶನವಾಗಿ ಚರಿತ್ರೆ ಸೇರಿ ಹೋದರು. 

ಹೀಗೆ ತಮ್ಮ ಜೀವನ ಪರ್ಯಂತ ಶ್ರೇಷ್ಠ ಮೌಲ್ಯಗಳನ್ನು ಅನುಕರಿಸಿಕೊಂಡು 
ಬಂದ ಕಂಠಿಯವರು ಭ್ರಷ್ಟಾಚಾರ, ಕೀಳುಮಟ್ಟದ ರಾಜಕೀಯ, ಆಗ್ಗದ ಪ್ರಚಾರ ತಂತ್ರ, 
ಅನಾರೋಗ್ಯಕರ ಪೈಪೋಟಿಗಳಿಂದ ಬಹುದೂರವಿದ್ದರು. ಸಂಪೂರ್ಣ ಖಾದಿಧಾರಿಗಳಾಗಿ 
ಅತ್ಯಂತ ಸಾದಾ ಸರಳ ಜೀವನ ನಡೆಸಿದರು. ಬಿಡುವಿನ ವೇಳೆಯಲ್ಲಿ ಚರಖಾದಿಂದ ನೂಲು 
ತೆಗೆಯುತ್ತಿದ್ದರು. ವಿದೇಶಿ ವಸ್ತುಗಳ ಬಗ್ಗೆ ಅವರಿಗೆ ಕಿಂಚಿತ್ತೂ ಒಲವಿರಲಿಲ್ಲ. ಒಮ್ಮೆ 
ಕುವೈತ್‌ ಪ್ರಧಾನಿ (ಸದ್ಯದ ಕುವೈತ್‌ನ ಅಮೀರ್‌) ಬೆಂಗಳೊರಿಗೆ ಬಂದು ಹಿಂತಿರುಗಿ 
ಹೋಗುವಾಗ ಕಂಠಿಯವರಿಗೆ ರೊಲೆಕ್ಸ್‌ ವಾಚ್‌ ಒಂದನ್ನು ಕಾಣಿಕೆಯಾಗಿ ನೀಡಿದಾಗ, 
ಅದನ್ನು ತಾವು ಕೇವಲ ಭಾರತದಲ್ಲಿ ತಯಾರಿಸಲಾದ ಹೆಚ್‌.ಎಂ.ಟಿ. ಕೈಗಡಿಯಾರವನ್ನೆ 
ಉಪಯೋಗಿಸುವುದು ಎಂದು ಹೇಳಿ, ನಯವಾಗಿಯೇ ತಿರಸ್ಕರಿಸಿದ್ದರು. ಇದೂ ಅಲ್ಲದೆ 
ಇಂಗ್ಲೆಂಡ್‌ನಲ್ಲಿರಾಣಿ ಎಲಿಜಾಬಿತ್‌ -1 ರವರನ್ನು ಕಾಣಲು ಹೋದಾಗಲೂ ಸಂಪೂರ್ಣ 
ಖಾದಿಧಾರಿಗಳಾಗಿಯೇ ಹೋಗಿದ್ದುದೂ ಒಂದು ವಿಶೇಷ. ಕರ್ನಾಟಕದಂತಹ ಸಮೃದ್ಧ 
ರಾಜ್ಯವೊಂದರ ಮುಖ್ಯಮಂತ್ರಿಯಾಗಿದ್ದರೂ ಕಂಠಿ ಅವರ ಆರ್ಥಿಕ ಪರಿಸ್ಥಿತಿ ಸರಿಯಾಗಿರಲಿಲ್ಲ. 
ಅವರು ಸಾಲದಲ್ಲಿದ್ದರೆಂದರೆ ನಂಬಲಾಗಲಿಕ್ಕಿಲ್ಲ. ಅವರ ಮಕ್ಕಳು ಅದನ್ನು ತೀರಿಸಬೇಕಾಗಿ 
ಬಂದಿತು. ಮಂತ್ರಿ, ಮುಖ್ಯಮಂತ್ರಿ, ಸ್ಪೀಕರ್‌ ಆಗಿದ್ದಾಗ ಅವರಿಗೆ ಮಾಧ್ಯಮ ಮಿತ್ರರ 
ಸಂಪರ್ಕ ಸಾಕಷ್ಟು ಬಂದಿತ್ತು. ಸರ್ಕಾರ ಹಾಗೂ ಸುದ್ದಿ ಮಾಧ್ಯಮದವರ ಮದ್ಯೆ ಸ ಸೌಹಾರ್ದಯುತ 
ಸೆಂಬಂಧವಿರಬೇಕೆಂಬ ಹಾಗೂ ಕಾಲಕಾಲಕ್ಕೆ ಪತ್ರಿಕೆಯವರು ಸರ್ಕಾರವನ್ನು ವಿಮರ್ಶಿಸಿ 
ಮಾರ್ಗದರ್ಶನ ಮಾಡುವಂತಿರಬೇಕೆಂಬುದು ಅವರ ಅಭಿಪ್ರಾಯವಾಗಿತ್ತು. ಪ್ರಜಾಪ್ರಭುತ್ವದ 
ಸರಿಯಾದ ಕಾರ್ಯನಿರ್ವಹಣೆಗೆ ರಚನಾತಕ್ರ ಟೀಕೆ ಇರಬೇಕೆಂದು ಅವರು ಪ್ರಬಲವಾಗಿ 
ನಂಬಿದ್ದರು. ಕುಠಶಿಯವರು ಮನಸ್ಸು ಮಾಡಿದ್ದರೆ ತಮ್ಮಸ್ಥಾನಬಲವನ್ನು ಉಪಯೋಗಿಸಿಕೊಂಡು 
ಸಾಕಷ್ಟು ಪ್ರಚಾರಗಿಟ್ಟಿಸಬಹುದಾಗಿತ್ತು. ಆದರೆ ಅವರು ಪ್ರಚಾರದಿಂದ ದೂರ ಉಳಿದುಕೊಂಡೇ 
ಬಂದರು. ದೈನಿಕದಲ್ಲಿ ಸುದ್ದಿ ಬಂದರೆ ಒಂದು ದಿನ, ಸಾಪ್ತಾಹಿಕದಲ್ಲಾದರೆ ಒಂದು ವಾರ 
ಸುದ್ದಿಯಲ್ಲಿ ಉಳಿಯಬಹುದಾಗಿತ್ತೇನೋ. ಆದರೆ ಕಂಠಿಯವರು ತಾವು ಮಾಡಿದ 


ಕಾರ್ಯಗಳಿಂದಾಗಿ, ಸಾಧನೆಗಳಿಂದಾಗಿ ಜನಮನದಲ್ಲಿ ಶಾಶ್ವತವಾಗಿ ಉಳಿದುಹೋಗಿದ್ದಾರೆ. 


54 ಎಸ್‌.ಆರ್‌. ಕಂಠಿ 


ತಮ್ಮಬಗ್ಗೆ, ತಮ್ಮಕುಟುಂಬದ ಬಗ್ಗೆ ಎಂದೂ ಚಿಂತಿಸಿದವರಲ್ಲ ಕಂಠಿಯವರು. 
ಸದಾ ಸಮಾಜ ಕಾರ್ಯದ ಚಿಂತನೆ ಮಾಡಿದವರು. ಅವರ ಬದ್ಧತೆ ಪ್ರಜಾತಂತ್ರಕ್ಕೆ ಹಾಗೂ 
ಗಾಂಧೀತತ್ವಕ್ಕೆ ಆಗಿತ್ತು. ಪ್ರಜಾತಂತ್ರದ ಯಶಸ್ಸಿನ ಭದ್ರ ಬುನಾದಿ ಸುಶಿಕ್ಟತೀ ಹಾಗೂ 
ಜಾಗೃತ ಸಮಾಜ, ಈ ಜನ ಜಾಗೃತಿಯನ್ನು ಅವಿಶ್ರಾಂತವಾಗಿ ಮನಃಪೂರ್ವಕವಾಗಿ 
ಮಾಡಿದವರು ಕುಠಿಯವರು. ಅವರು ತಮ್ಮಆತ್ಮಚರಿತ್ರೆ ಬರೆಯಲಿಲ್ಲ. ಪ್ರಮುಖ ಘಟನೆಗಳ 
ಬಗ್ಗೆ ಜಾಗರೂಕರಾಗಿ ಟಿಪ್ಪಣಿಗಳನ್ನೂ ಇಟ್ಟುಕೊಳ್ಳಲಿಲ್ಲ. ಇತಿಹಾಸ ಬರೆಯುತ್ತ ಕೂಡಲು 
ಅವರಿಗೆ ಸಮಯ, ಅಭಿರುಚಿ ಎರಡೂ ಇರಲಿಲ್ಲ. ಯಾಕೆಂದರೆ ಅವರು ಸ್ವತಃ ಹೊಸ 
ಇತಿಹಾಸ ನಿರ್ಮಿಸಿದವರು ಅಂತೆಯೇ ಅವರೇ ಇತಿಹಾಸವಾದವರು, ಪರಿಶುದ್ಧಚಾರಿತ್ರ್ಯದ 
ದ್ಯೋತಕ ಅವರು. 


ಪ್ರಜಾಪ್ರಭುತ್ವ ಆಡಳಿತದಲ್ಲಿ ಅಚಲ ನಂಬಿಕೆಯಿಟ್ಟಿದ್ದ ಕಂಠಿಯವರಿಗೆ, ಮಹಾನ್‌ 
ಪ್ರಜಾಪ್ರಭುತ್ವವಾದಿ, “ಜನರಿಂದ, ಜನರಿಗಾಗಿ, ಜನರ ಸರ್ಕಾರ” ಎಂದು ಈ ವ್ಯವಸ್ಥೆಯನ್ನು 
ವರ್ಣಿಸಿದ ಅಬ್ರಾಹಂ ಲಿಂಕನ್‌ರವರ ಈ ಮುಂದಿನ ಮಾತು ಅಕ್ಷರಶಃ ಅನ್ವಯಿಸುತ್ತದೆಂದು 
ಹೇಳಬಹುದು. “ಯಜು ಮಾರ್ಗವೇ ಬಲ ಎಂಬ ನಂಬಿಕೆ ಇರಲಿ. ಆ ನಂಬಿಕೆಯ 
ನೆಲೆಯಲ್ಲಿ ಕೊನೆವರೆಗೂ ಕರ್ತವ್ಯ ಮಾಡೋಣ.” ಕಂ್ರಿ ಇದನ್ನು ಪ್ರತ್ಯಕ್ಷ ತೋರಿಸಿದರು. 


ಭಾಗ - 11 
ಬಾಂಬೆ ಶಾಸನ ಸಭೆಯಲ್ಲಿ 


ಕೃಷಿ ಮಾರಾಟ ಸಮಿತಿಗಳ ಬಗ್ಗೆ 


3-10-1947 


Mr. S.R. KANTHI (Bijapur South) : Mr. Speaker, Sir, I rise 
to support the first reading of this Bill. It was suggested by the Central 
Banking Enquiry Committee that the establishment of a Reserve Bank 
for India should naturally lead to the licensing of warehouses. The position 
was considered by the Reserve Bank of India and they proposed a Bill 
to all the Provincial Governments; the present Bill is a model after it. 
The present Bill is also modelled after the law prevailing on this subject 
inthe United States of America and a Bill which was drafted by the late 


Mr. B.F. Madon. If the establisment of the Reserve Bank of India led 
to such a proposaLnaturally, Sir, the esablishment of a Regulated 
Markets Act in the Province leads to the establishment of licensed 
warehouses in the province. It was suggested by one of the hon. 
Members on the other side that the provisions of the present Bill were 
contrary to the provisions of the Bombay Agricultural Produce Markets 
Act. In fact, it is not so. It is complementary to the provisions of the 
Regulated Markets Act in this Province. After all, we have to aim at 
giving benefit to the agriculturist. The Regulated Markets Act, that is 
the Bombay Agricultural Produce Markets Act, was put in operation 
for mitigating the hardships ofthe agricultunist, but that could not solve 
the main problem of giving him the price that he deserved for this article. 
It is often said that the agriculturist does not get what a consumer 
ultimately pays. In cotton, itis said that three-fifths of the price that is 
given by the consumer is taken away by the middleman, and in other 
commodities, according to Sir Manilal Nanavati, half the price that is 
paid for a commodity is taken away by the same intermediary. Ofcourse, 
one can challenge the proportion of shares that is now said to prevail 
between, the agriculturist and the middleman, but the fact remains that 
an agriculturist is not getting what he is entitled to get as a proper price 
for his commodity. So, inorder to remove such a handicap, the present 
Bill has been introduced. The agriculturist has not been able to get the 
price paid by the consurner because he cannot wait till he gets a proper 


58 ಎಸ್‌.ಆರ್‌. ಕಂಠಿ 


price for his commodity, The adage goes that our agriculturist is often 
selling his articles in the cheapest market and buys in the dearest. If 
that is so, we must try our level best to see that he sells in a market 
where he can get the price which a consumer ultimately pays for a 
commodity. With that object in view, I suppose, Sir, the present Bill has 
been introduced. Of course the income of an agriculturist can be 
increased by compelling him to grow more and by assuring him ofa rise 
in prices; but these two things cannot be done all of a sudden. It is not 
possible at the present time to quicken the pace of production in our 
agricultural economic beyond a certain extent. We can talk on this 
subject and we can also find out ways and means to improve the 
productive capacity of the agriculturist, but with al] that we must 
remember that we cannot be much at once in this direction, although 
we require, at the present juncture, all the available food that we can 
grow in the province. 


Again, so far as arise in the price ofan agricultural commodity 
concerned, we cannot do much in that direction as well. As has been 
rightly pointed out by Dr. Rajendra Prasad, the Hon. Minister for 
Agriculture of the Indian Dominion Government, the price that is now 
paid for agricultural commodities is fair. What we have to see is that 
the agriculturist gets the price that is paid by the consumer. If that be so 
the Hon. Finance Minister has done the right thing in introducing this 
measure, because it is one of the remedies for helping the agus 
to get as much price as possible for his produce. 


Sir, certain amendments were proposed to this Bill. I do not 
wish to go into the merits or demerits of these amendments because the 
Hon. Minister for Finance is able to look after them. But, at the same 
time, I would like to impress upon the House that there have been some 
suggestions from outside this House which deserve attention. Irefer to 
the suggestions that have been made by the Maharashtra Chamber of 
Commerce. It is one of the Chambers which has done useful work by 
making reasonable suggestions to be taken up as amendments to this 
Bill. But I regret the Government is not in a position to accept them 
because they are in the nature of explanations and interpretations. The 
Bill has to be sufficiently elastic, under the conditions prevailing in the 
country. Though our province is one so far as the whole of the 


ಪ್ರತಿಭಾವಂತ ಸಂಸದೀಯ ಪಟು 59 


administration is concerned, there are differences between districts and 
districts and between regions and regions. That being the case, we 
cannot lay down any definite and rigid rule but will have to leave things 
to the reasonable and judicial attitude of the man on the spot to decide. 


Tt has been pointed out thatthe Bill attempts to prohibit all dalals 
and commission agents at present acting as warehousemen as well as 
bankers, from undertaking warehousing work. But itis wrong to attribute 
such a motive to this measure. After all, itis an enabliing measue and 
so it does not prevent dalals and others from storing goods in their 
godown on account of other and from carrying on their banking activities 
on their pledge. The only thing 1s that those intending to take advantage 
of the facilities that are offered to warehousemen under the Bill will 
have to comply with the provisions of the Bill. Therefore, it should be 
clear by now that the Bill is not intended to prohibit anybody from 
carrying on his legitimate activities. 


The Maharashtra Chamber of Commerce has suggested an 
amendment to clause 8(b). This Sub-clause reads as follows: 


"has parted in whole or in part with his control over the licensed 
warehouse." The Maharashtra Chamber of Commerce feels that, in 
case of a partnership or a company being formed, it can be well said 
thata person to whom license has been granted has given up his control 
to some extent. Iam sorry, Sir, it is a wrong interpretation. Supposing 
1 go and form a partneship with a friend of mine, it does not mean that 
Iam going to part with some of my control over a warehouse. 1 will be 
only sharing it with my friend. 


In clause 10, the Chamber suggests that, for an appeal to the 
Collector against an order or revocation of a license, 60 days should be 
given from the date of receipt ofthe order; but, Sir, according to judicial 
decisions, '60 days from the date of an order' has always been 
constructed to mean 60 days from the date of receipt of an order’. So 
there is no need to go in for such a change. 


One of the hon. Members, as also the Maharashtra Chamber 
of Commerce, have suggested a change in clause 16. The Chamber's 
as well as the hon. Member's suggestion is that, instead of the words 
"within a reasonable time", the words "within five days" should be 


60 ಎಸ್‌.ಆರ್‌. ಕಂದಿ 


substituted. In other words, they opine that a definite period should be 
specified; butI think, it is better to leave the clause as it is, because, in 
some cases reasonable period may be S days, in others 8 days or even 
two days according to the requirements of circumstances. So it is 
better to leave the clause as itis. 


The most iniportant suggestion made by the Chamber is that in 
their opinion it is not proper to saddle the warehouseman with the task 
of insuring the goods in his charge, because, according to them, itis the 
province of the depositor who may go in for the sort of insurance that 
he likes. The chamber fears that the arrangement made in the Bill may 
give rise to some troubles. But I suppose that the usual custom in this 
province is that the warehouseman usually insures the goods under his 
charge. At least it is so in the region from which I come. So, the position 
need not be changes, becasue it is better that the person who has the 
goods in his trust should also insure them and claim from the depositor 
the insurance premium amount. 


I now come to the difficulties raised in regard to the issue of a 
duplicate receipt. There is no danger in issuing a duplicate one. Sucha 
danger exists only in imagination. After all, a deuplicate receipt is issued 
under certain prescribed conditions. When it has to be issued under 
certain prescribed conditiong, there will be no danger of the sort which 
some hon. Members seem to think does exist. With these words, Sir, I 
support the first reading of this Bill. 


On 26-9-1947 : 


Mr. S.R. Kanthi (Bijapur South) : Mr. Speaker, Sir, I stand 
to support first reading of the Bill. I congratulate the Govermment on 
having been able for the first time, to pilot a Bill on this subject. In 1939 
Government wanted a Bill ofthis nature, but on account ofthe difference 
between the trading interests, the Government could not do so. 


This is a technical Bill, I come from the mofussil and so, ] am 
not expected to know the working of a futures market. But since Iam 
working under the Hon. Minister for Finance, I have been able to get 
some idea of what market is. The forward market is a modern invention. 
It did not exist in the pre-machine age. In that age there was a buyer 


ಪ್ರತಿಭಾವಂತ ಸಂಸದೀಯ ಪಟು 61 


anda seller in the same place. But in this machine age the producer, the 
seller, the buyer and the consumer are separated by vast distances and 
this has brought in the invention of foward markets. 

Yesterday, one hon. Member wanted to know what a forward 
market is. 1 seasoned for a definition of "forward market” and Iam glad 
I got it. Itis in the following terms: 


“Forward market" is a market in which the transactions are 
effected on an organised market staying and selling of a basis or standard 
contracts which call for the delivery of the commodity at some future 
date. 


‘This is a definition given by Prof, Dholakia, a well-known 
authority on the subjct. The following things are necessary for a forward 
market: 


(1) organised market or the exchange: 
(2) buying and selling of a basis or standard contract: 
(3) ultimate delivery at some future date. 


The next question that arises is what are the advantages of a 
forward market. The same authority has given the following two 
advantages of a forward market. viz.:- 


(1) Itserves as a guide in arriving at spot prices. In other words, it 
manufactures prices of goods and commodities; and 


(2) it serves as a hedge, that is to say, to protect against violent 
fluctuations in price: 


It may then be asked why are these forward markets 
necessary? I should say that these markets, being the invention of a 
capitalistic mode of production, so long as we cannot do away with it, 
are necessary. So long as we cannot guarantee prices of commodities 
and goods, it is but necessary that futures markets should exist. it may 
be argued that we can guarantee the prices of agricultural produce, If 
so, I should be very glad myself, coming as I do from the villages. That, 
however, under the present conditions, is not possible. That being the 
case, we must find out an agency by which we can assure fair prices to 
the grower and I can say that a forward market is that agency. 


62 ಎಸ್‌.ಆರ್‌. ಕಂಠಿ 


Then there is another solution. We can dispense with forward 
markets if we can control and regulate the cost of production to the 
uniform level and ‘guarantee the minimum and maximum prices of 
commodities. But here again, so long as we cannot do that, we cannot 
dispense with forward markets. 


There are different kinds of contracts in a forward market. 
They are: 


(1) delivery contracts; 
(2) hedge contracts ; and 
(3) Teji-mandi or options. 


The most important of these is the hedge contract. This has 
also been defined by the same authority, in the following words: 


"Hedge contract" is a contract which is entered into by 
merchants, distributors and manufacturers against violent fluctuations 
in price. They can insure or protect themselves against appreciation or 
depreciation by buying and selling for future delivery to the extent of 
their commitments. The forward contract is used for insurance purposes. 
The insurance is not obtained in the form of policy but in double 
transaction known as “hedge”. 


So, it is a price insurance in business. 


Ina hedge contract, a certain amount of speculation is bound to 
prevail. There are the sellers and there are the buyers. The seller will 
sell and the buyer will buy, but the buyer will buy to sell in a future 
market. He will not be buying a commodity to make a loss but naturally 
for making a profit. To that extent, he will be speculating that there will 
be a higher price for the commodity that he is buying now. So, you 
cannot escape the fact that there is bound to be a certain amount of 
speculation in forward markets. 


The question of questions before us is whether we should allow 
this speculation to put it in the words of the Hon. the Finance Minister- 
to degenerate into gambling, and the answer is, we certainly should not. 
This very question was foremost in the mind of the Ministry when it 
appointed a committee of three Hon. Ministers to go into this question. 


ಪ್ರತಿಭಾವಂತ ಸಂಸದೀಯ ಪಟು 63 


The whole question was thoroughly examined with a view to curbing 
speculation as far as possible, and they made certain recommendations. 
I was allowed by the committee to watch the proceedings, and I found 
that the committee was most anxious to curb speculation and put as 
much money into the pockets of the grower as possible. They 
investigated the whole question with these two considerations in view. 
They came to the conclusion that in order to check the scope for 
speculation, Government must possess large powers, in its own hands, 
and with this end, in view they made their recommendations. They felt 
that Government must have power 


(1) torecognise or refuse to recognise an association; 
(2) to enforce by-laws on an association ; and 
| (3) to appoint the President and Members on the Board of Directors; 


Naturally they had also to consider the question whether the 
unrecognised associations which exist to-day should be allowed to 
continue in existence. If they are to continue, then there is no hope of 
curbing speculation effectively. They thought that all unrecognised 
‘associations should be made illegal bodies. These associations have 
been in existence for a long time, and even to-day there are such 
associations. They are not debarred from trading, but their contracts 
are void. A void contract cannot be enforced in a court of law, but an 
illegal contract is not only not enforceable in a court of law but itis also 
penal. So these unrecognised associations were to be made illegal and 
their members were to be punished in a court of law. 


It was also recognised that Government should have power to 
supersede the entire body, of directors of a recognised association. So 
far as the constitution of the East India Cotton Association was concerned 
they made a re-allocation of the seats. They gave 4 seats to the buyers, 
4 seats to the sellers and 4 seats to the brokers; 2 seats were given to 
the associate members and Government reserved the power of 
nominating 6 representatives of the growers. 


Then, the most important thing that they did was that, for the 
first time, the membership of Fast India Cotton Association was to be 
thrown open to everybody. 


64 ಎಿಸ್‌.ಆರ್‌. ಕಂಠಿ 


The next question which the committee tackled was withregard 
to survey and arbitration and they expressed the option that, while 
licensed warehouses were the ultimate means of eliminating the abuses 
to which the present system of survey and arbitration was liable, short- 
term measures of improvement were meanwhile necessary. The 

; measures should comprise an enlargement of the personnel of the Survey 
-: and Appeal Committees, an insistence of the possession of a high 
standard of technical knowledge or experience for membership of these 
committees, and the introduction of machine tests at the stage of appeal. 


As regards contracts, the committee was of the opinion that 
the present basis of the standard contract was good. They did not want 
to change the basis, because that would amount to more speculation. 
As one of the hon. Members just said a smaller unit would mean more 
speculation. 


Finally, the committee recommended that Teji-Mandi 
transactions should be made illegal and that in order to check such 
transactions, power should be vested on the President to enforce the 
prohibition against options. 


All these recommendations have been accepted by Government 
and they are incorporated in the present Bill. 


With these words, Sir, I support the first reading of the Bill. 


Mr. R.A. KULKARNI (Belgaum North) : Mr. Speaker, 
Sir, I rise to support the first reading of the Bill. The Bill that is before 
the House is a very salutary measure, designed to control excessive 
speculation in commodity markets, the effects of which have proved 
disadvantageous both to producers and to genuine traders. In view of 
the fact that the subject under discussion is a technical one. F wish to 
explain to the House certain terms involved in cotton transactions. 


Im the first instance, I would like to explain how teji-mandi 
contracts are taking place in the mofussil as well as in Bombay, as also 
the terminology in regard to such transactions. The English equivalent 
to "teji" is call and that for "mandi" is put, and the combined word "teji- 
mandi” this means put and call. Now, bull is a person who tries to raise 
the price of stocks artificially and speculates on a rise; a bear isa 


ಪ್ರತಿಭಾವಂತ ಸಂಸದೀಯ ಹಟು 65 


person who sells stocks for delivery at a future date, anticipating a fall 
in price. "Nazrana" means the premium paid or payable by the buyer of 
the option. The meaning of "option" should be understood by those who 
are not in the know of it. Its exact meaning is given on page 204 of the 
book on "the Law of Pakki and Katchi Adat and Teji-Mandi Contracts", 
and itis as follows: 


"Option dealing, which is not widely understood consists of 
giving a sum of money to acquire the right to deal in a security ata fixed 
price ata definite date. The cash consideration given by an operator for - 
this privilege is known as "option money", and the advantage of giving 
option money to use this method is that liability can be limited to the sum 
which is specifically given. This sum bears but a small ratio to the capital 
required to secure similar opportunities from an out-right purchase or 
sale, and if no opportunity for securing a profit presents itself during the 
period of the opition, the "giver" of the option money can simply abandon 
his claim". 


Now, under clause 9 of this Bill, dealing in options has been 
made illegal. There are certain people who are dealing in what is known 
as "double options”, that is, they purchase, and, at the same time, they 
sell. A person purchases, say a bale of cotton or a bar of silver or a bag 
of rice at the price of the day; if the market falls, he declares himself a 
seller and loses a certain amount on each unit, bit if the market rises, he 
declares himself a buyer at the same loss. So, if the price falls, he would 
be loser, but if it rises, he will be a gainer. Thus it is a compromise 
between the two. Such kind of double options are carried on by a certain 
traders, but now-a-days we find that most of the people who are dealing 
in such transactions suffer enormous losses and even become insolvent. 


4.00 P.M. 


Ihad, Sir, an occasion to watch transactions ofa similar nature 
in yarn at Rabkavi and Sangli. It is really a novelty. One Katcha Adatia 
in the Mofussil places an order with a Pacca Adatia in Bombay. The 
Pacca Adatia in Bombay, as soon as he receives the order, negotiates 
with another broker in Bombay and settles the rate with him. The profit 
for the Katcha Adatia depends on the fluctuation in the rate of the 
particular commodity. He makes the purchase when the price goes 


66 ಎಸ್‌.ಆರ್‌. ಕಂಠಿ 


down and then informs his constituent by wire that so many bales of 
yam or any other commodity have been purchased at a specified rate. 
Of course the person in the mofussil will be quite in the dark as to what 
is going on in Bombay. The Bombay merchant asks him to keep them 
for sometime, and as soon as there is a rise in price, he sells them and 
makes a profit out of the whole transaction. This is whatis going on in 
the forward business or the teji-mandi contract. The Goverment has 
come to the help ofthe producers as well as the small traders by framing 
the Bill. 


Shri S.R. KANTHI (Deputy Speaker) : Mr. Speaker, Sir, I 
stand to support the draft Rules brought before this House. 


At the outset, I would like to make a few remarks conceming 
the functions and other matters connected with this House. Sir, I have 
viewed these draft Rules from the following point of view. 


First of all, in this House the first person is the Speaker. 
According to the Constitution, next to him comes the Deputy Speaker, 
Third in rank but not in importance is the Leader of the House. Fourth 
is the Leader of the Opposition. Unfortunately for us, in this House 
there is no Leader of the Opposition. And last but not the least are the 
Members of this House. 


When we draft Rules we have to look at these things and find 
out what are the best Rules under the circumstances. The prestige of 
the Chair must be kept up. The House must also look to the conscience 
of the Deputy Speaker as well as the functions of the Leader of the 
Opposition and the rights, responsibilities and prestige of the House. If 
we view the Rules from this point of view, it will be seen thatthe Rules 
Committee has done the best job under the circumstances, because 
though the Rules were framed under the 1935 Act, they ahve stood the 
test of time. The Opposition was Kind enough to tell us that we should 
not look at these Rules from the point of view of this party or that party. 
Iquite agree with the opposition. Though this Motion has been brought 
by Government, It is not, in fact, an official Motion as in the case ofan 
official Bill in the strict sense of the term. I should like to say that the 
Rules Committee which sat for so many days, discussed the Rules 
from different pouints of view. There were certain things about which 


ಪ್ರತಿಭಾವಂತ ಸಂಸದೀಯ ಪಟು 67 


we could not agree. Even then, we made the best of a job and the rules 
have been unanimously accepted. We have added a whole chapter on 
the Address by the Governor from the rules of Parliament. There is a 
chapter on the Address by the Governor now in our rules, but the 
provisions are something different from the draft rules. Now we have 
added a new chapter in which we have made so many concessions. 
Another thing that we have done is to provide for a statement by a 
Minsiter on a matter of importance. This is a departure altogether. There 
was no such thing before. As regards admissibility of Motions, there 
were no conditions enumerated before. Now certain conditions for 
admissibility have been adopted and the Rules provide that a Motion 
will not be admissible if it does not comply with those conditions. The 
most important thing is regarding the regulation of time of the House. 
As you know, Sir, there was no power to regulate the time or the speech 
of a Member. Now, that power has been given to you, Sir, under the 
draft Rules. When the House is discussing Motions or Resolutions, 
under the draft Rules you have ample power to regulate the time of the 
Members speaking. This does not mean that the time allotted for non- 
official business will be curtailed. In the past, during the discussion of 
non-official business the Chair could not put time limit and restrain 
Members from making lengthy speeches. Now, the Chair has ample 
power to put a time limit on Members. I hope that the Chair will use all 
the powers and regulate the time limit in such a manner that we will be 
able to reach as many Bills, as many Resolutions and as many Motions 
as possible on the non-official day. 


There was a complaint made about the ballot, but this cannot 
be helped. Even in Parliament ballot is held and that is the best way. All 
I can say is that the Hon' Member who made the complaint is not very 
well informed. 


As regards the Estimates Committee and the Public Accounts 
Committee, there is a difference between the Parliament and our House. 
No doubt, the Estimate Committee and the Public Accounts Committee 
in Parliament are purely not official bodies. It is not so here. I hope that 
these committees would, in due course, become completely non-official 
in character. When this question was discussed in the Rules Committee, 
it transpired that, at the present time, the best course would be to have 


68 ಎಸ್‌.ಆರ್‌. ಕಂಠಿ 


a committee consisting of both officials and non-officials. With that 
object in view, the Finance Minister, who is an official, is allowed to act 
as the Chairman of the Estimates Committee and the Public Accounts 
Committee. There are also certain committees, like the Subordinate 
Legislation Committee in Parliament. In the Rules Committee we found 
ourselves in agreement in not having such committees in our draft rules. 


Then again a complaint was made by the hon. Member Shri. 
V.N. Patil about Adjournment Motions. He said that, when an 
Adjournment Motion is rejected by this House, the Speaker should make 
a statement on the subject. Usually that is done whenever an 
Adjoummment Motion is rejected by the House ifit is the intention ofthe 
hon. Member that such statments should be made on all occasions, it is 
not possible to do so. Imay remind the hon. Members that, in the past, 
such statements have been made by your predecessor. 


Then, Sir, there was some objection raised by the hon. Member 
Shri Kadam about thanking the Governor. 1 should say that the hon. 
Member does not know that Article 176 of the Constitution requires 
such a procedure. It is not a new procedure, that is being followed in 
this House. Itis there in Parliament as well. 


Reverting to the work ofthe Rules Committee, I should like to 
say that we have made certain changes in the language of the House. 
The rule regarding the language of the House is in conformity with 
Article 210 of the Constitution, and that has to be so. The definition of " 
recognised language" has been also amended with the result that we 
find now that, in the list of recognised languages, we have got only 
three languages, namely, Gujarati, Marathi and Kannada and not Urdu 
which is not aregional language. But nobody need be disheartened at 
this amendment, because, if any hon. Member feels that he cannot 
speak either in Hindi or English or in any recognised language, then he 
can speak in his mother tongue which may be Urdu or any other language. 
Then, there are certain other minor things done by the Drafting 
Committee, For instance, a provision has now been made that an invalid 
person or a sick person may speak sitting. It may secn smal] concession, 
butitis really a big one. Such occassions have arisen in the past and the 
rulings on the point were not clear. So, the point has been clear made 
now by allowing a Member who is invalid or sick to speak sitting. 


ಪ್ರತಿಭಾವಂತ ಸಂಸದೀಯ ಹಟು 69 


The hon. Member Shri Bharucha said that the conditions or the 
ingredients of question were rather harsh. After he spoke, I looked 
intent mthe relays Parhamentary rules and I found that we have copied 
from rules 9 to 18 of Parliamentary rules. Therefore, there need be no 
complaint on the part of the hon. Member Shri Bharucha on this point. 
It may be a trivial matter, but even a trivial matter is convered by the 
Parliamentary rules. Parliamentary rules do not allow a question on a 
wivial or a paltry thing. The same provision has been adopted here, and 
if such a rule stands in the Parliament Rules, it should also stand in the 
Rules of this House. 


As regards the Budget, the hon. Member Shri Bharucha 
suggested that we should have six days for the general discussion of 
the budget. As for myself, Iam not opposed to it. It is for the Government 
to decide. If Government are willing to give that number of days, it is all 
right. As regards the discussion on Demands for Grants, he said that 
there should be sixteen days. Ido not know whether Government will 
be able io allow six days for the general discussion of the Budget and 
sixteen days for discussion on Demands for Grants, but if more time 
can be given for the purpose and if an amendment to that effect is 
accepted by the House, I should have no objection. 


So far as the privileges are concerned, the hon. Member Shri 
Bharucha referred to one point, and that is that, before any matter is 
referred to a Privileges Committee, there should be a fulldress debate 
on it. I should like to refer him to certain matters in this respect. 1 have 
looked into the Parliamentary Rules in the matter as also into the rules 
of the fiouse of Commons. I find that the provision is that, in petty 
matters, reference need not be made but the House can be seized of it 
and a fulldress debate can take place; if it is an important breach of 
privilege, naturally a discussion does not take place on the raising ofthe 
question, but a fulldress debate will take place after the report of the 
Committee is placed before the House. That is the case in the House 
of the People and also in the House of Commons. So, the point that my 
hon. Friend Shri Bharucha made, that we should have a fulldress debate 
in the beginning when a matter of privilege is raised, will not stand any 
test at all. If we go on discussing such matters so many times, the 
discussion wil be endless and there will be overlapping of the debate if 


70 ಎಸ್‌.ಆರ್‌. ಕಂಠಿ 


the same matter is discussed before it is referred to a Privileges 
Committeee and again when the report of the Committee is placed 
before the House. In order to avoid such contingency, we have made it 
compulsory that there shall not be any debate when a question of 
privileges is raised in the House. 


Rule 22 has been dropped. That is a dead letter, as you know, 
Sir, because a Member who could not speak in English never gave a 
summary of his speech in English. The observance of this Rule was not 
insisted upon by the Chair. It was being observed more in the breach 
than in the observance. In the Rules Committee it was suggested that it 
should be dropped. So, it has been dropped. 


In conclusion, I should like to say that there is a difference 
between the Parliamentary rules and our rules. I would go to the length 
of saying that the Parliamentary rules go far ahead of the Rules that we 
have suggested. But this adverse conclusion need not drive us to any 
pessimism. If that is so, we could improve our rules next time. We 
should not be disheartened. We should go on with these rules for some 
time, as we did in the case of the present Rules. Next time we should 
be able to improve these rules in the light of experience. With these 
words, I support the draft Rules. 


ಬಾಂಬೆ ವಿಧಾನ ಸಚೆ ಕಾರ್ಯದರ್ಶಿ ನಿವೃತ್ತಿಯಾದಾಗ (30.9.1953) 


Shri S.R. KANTHI (Hungund) : ಸನಾನ್ಯ ಅಧ್ಯಕ್ಷರೆ, ಈ ನಮ್ಮ 
ಅಸೆಂಬ್ಲಿಯ ಸೆಕ್ರಟರಿಯವರಾದ ಶ್ರೀಮಾನ್‌ ಶೇವಡೆ ಇವರು ನಿವೃತ್ತರಾಗಲಿರುವದರಿಂದ 
ಅವರು ಇಲ್ಲಿಯವರೆಗೆ ಮಾಡಿದ ಕೆಲಸದ ಪ್ರಶಂಸೆಮಾಡಿ ಅವರಿಗೆ ಧನ್ಮವಾದಗಳನ್ನು 
ಅರ್ಪಿಸಲು ನನಗೆ ಸಂತೋಷವಾಗುತ್ತದೆ. ಇಲ್ಲಿಯ ವರೆಗೆ ಮಾನ್ಯ ಸದಸ್ಯರನೇಕರು 
ಮಾತನಾಡಿದ್ದಾರೆ. ನಾನು ಒಂದೆರಡು ಸಂಗತಿಗಳನ್ನು ಸ್ವಲ್ಪದರಲ್ಲಿ ತಿಳಿಸಲು ಬಯಸುತ್ತೇನೆ. 

ಶ್ರೀ ಶೇವಡೆಯವರು ತಮ್ಮ ಸೆಕ್ರೆಟರಿಯ ಕೆಲಸವನ್ನು ಬಹು ಚೆನ್ನಾಗಿ 
ಮಾಡಿದ್ದಾರೆಂದು ತಿಳಿಸಲು ನನಗೆ ಆನಂದವಾಗುತ್ತದೆ. ಇವರ ಪರಿಚಯವು 1946ರಲ್ಲಿ 
ಮೊದಲನೇ ಸಾರೆ ನನಗೆ ಆಯಿತು. ಅಂದಿನಿಂದ ನಮಲ್ಲಿ ಪರಸರ ಸ್ನೇಹವು ಬೆಳೆಯುತ್ತ 
ಬಂದಿದೆ. ಇತ್ತೀಚೆಗೆ ಅಂದರೆ ಒಂದೂವರೆ ವರುಷದಿಂದ ನಾನು ಈ ಸಭೆಯ ಡೆಪ್ಯೂಟಿ 


ಪ್ರತಿಭಾವಂತ ಸಂಸದೀಯ ಪಟು 71 


ಸ್ಪೀಕರ್‌ ಸ್ಥಾನವನ್ನು ಸ್ಟೀಕರಿಸಿದಂದಿನಿಂದ ನಮಲ್ಲಿ ನಿಕಟ ಪರಿಚಯವಾಗಿ ಸ್ನೇಹವು ದೃಡವಾಗುತ್ತ 
ಬಂದಿದೆ. ಅಸೆಂಬ್ಲಿಯ ದೈನಂದಿನ ಕಾರ್ಯಕಲಾಪಗಳ ಬಗ್ಗೆ ವಿಚಾರವಿನಿಮಯ ಮಾಡುವ 
ಅವಕಾಶವು ಅನೇಕ ಸಾರೆ ಬರುವದು. ಈ ಸಬೆಯ ಎಲ್ಲ ಸದಸ್ಯರಿಗೆ ಸಹಾಯ 
ಸಹಕಾರವನ್ನೀಡಿದಂತೆ ನನಗೂ ಸಹ ಸಹಾಯ ಮಾಡಿದ್ದಾರೆ. ಶ್ರೀ ಶೇವಡೆಯವರು ಈ 
ಅಸೆಂಬ್ಲಿಯಲ್ಲಿ ಅನೇಕ ವರುಷಗಳಿಂದ ಕೆಲಸ ಮಾಡಿರುವದರಿಂದ ಅವರ ಅನುಭವವು 
ಆಳವಾದದ್ದಾಗಿದೆ. ಯಾವದೇ ಕೆಲಸದಲ್ಲಿ ಶಾಂತ ಮನಸ್ಸಿನಿಂದ ವಿಚಾರಮಾಡಿ ಕೂಡಲೇ 
ಯೋಗ್ಯ ಸಲಹೆ ಕೊಡುತ್ತಾರೆ. ಅವರ ಮಾರ್ಗದರ್ಶನಮ ಬಹಳ 
ಉಪಯಕ್ಷವುಳ್ಳದ್ದಾಗಿದೆಯೆಂದು ನನಗೆ ಅನಿಸುತ್ತದೆ. ಹಲವು ಸಾರೆ ಸ್ಟೀಕರರು ಇಲ್ಲದಿರುವಾಗ 
ನಾನು ಡೆಪ್ಯೂಟಿ ಸ್ಪೀಕರನಾಗಿರುವದರಿಂದ ಈ ಸಭೆಯ ಕಾರ್ಯಕಲಾಪಗಳನ್ನು ನಡೆಸಿಕೊಂಡು 
ಹೋಗುವಾಗ ಅವರ ಅನುಭವದ ಸಹಾಯ ನನಗೆ ದೊರೆತಿದೆ. ಶ್ರೀ ಶೇವಡೆಯವರು 
ಯಾರಿಗೇ ಆಗಲಿ ಸಹಾಯವನ್ನೀಡಲು ಬಲು ಉತ್ಸುಕರಾಗಿರುವರು. ಇನ್ನು 
ಶ್ರೀ ಶೇವಡೆಯವರು ನಿವೃತ್ತರಾಗಿ ನಮನ್ನು ಬಿಟ್ಟು ಹೋಗುವದರಿಂದ ಖೇದವಾಗದೆ 
ಇರದೆಂದು ಹೇಳದಿರಲಾರೆನು. ಇತ್ತೀಚಿಗೆ ಅಸೆಂಬ್ಲಿಯಲ್ಲಿ ಚರ್ಚಿಗೆ ಬರುವ ಕಾನೂನಿನ 
ಮಸೂದೆಯ ಬಗ್ಗೆ ವಿವರಗಳನ್ನು ..... ಟಿಪ್ಪಣಿಗಳನ್ನು ತಯಾರಿಸಿ ಎಲ್ಲ ಸದಸ್ಯರಿಗೆ 
ಒದಗಿಸುತ್ತಿರುವದು ಎಲ್ಲರಿಗೆ ಗೊತ್ತಿದೆ. ಶ್ರೀ ಶೇವಡೆಯವರು ತಯಾರಿಸಿ ಒದಗಿಸುವ 
ಈ ಟೀಕೆ ಟಿಪುಣೆಗಳು ಬಹಳ ಉಪಯುಕ್ತವುಳ್ಳದಾಗಿವೆಯೆಂಬುದು ಕಂಡುಬಂದಿದೆ. 
ಟೀಕೆ ಟಿಪ್ಪಣೆಗಳನ್ನಷ್ಟು ನೋಡಿಕೊಂಡು ಬಿಟ್ಟರೆ ಸಾಕು. ಅದರಲ್ಲಿ ಎಲ್ಲ ಮಾಹಿತಿಯನ್ನು 
ಪಡೆಯಬಹುದು. ಈ ಟೀಕೆ ಟಪ್ಪಣೆಗಳಿಂದ ಸದಸ್ಯರೆಲ್ಲರಿಗೆ ಬಹಳ ಸಹಾಯವಾಗುವದು. 
ಹೀಗೆ ಅವರ ಆಳವಾದ ಅನುಭವದ ಸಹಾಯವು ಎಲ್ಲರಿಗೆ ದೊರೆತಿದೆ. ಅವರು ನಿವೃತ್ತರಾದ 
ಮೇಲೆ ಸಾರ್ವಜನಿಕ ಕೆಲಸದಲ್ಲಿ ಕೈಹಾಕಿ ಇನ್ನುಮುಂದಾದರೂ ಹೀಗೆಯೇ ಜನರಿಗೆ ಸಹಾಯ 
ಮಾಡುವರೆಂದು ಆಶಿಸುತ್ತೇನೆ. ಈ ಅಸೆಂಬ್ಲಿಯ ಸದಸ್ಯರಾಗಿ ಶ್ರೀ ಶೇವಡೆಯವರು 
ಬಂದದ್ದಾದರೆ ಅವರ ಅನುಭವದ ಉಪಯೋಗವು ವಿಶೇಷವಾಗಿ ಆಗುವಬೆಂದು ನನಗೆ 
ಅನಿಸುತ್ತದೆ ಮತ್ತು ಹಾಗೆ ಅವರು ಸದಸ್ಯರಾಗಿ ಬರಬೇಕೆಂದು ನಾನು ಹಾರೈಸುತ್ತೇನೆ. 


ಕೊನೆಯದಾಗಿ ನಾನು ಹೇಳುವದೇನೆಂದರೆ ಶ್ರೀ ಶೇವಡೆ ಇವರು ಅಸೆಂಬ್ಲಿಯ 
ಸೆಕ್ರೆಟರಿಯ ಕೆಲಸವನ್ನು ಉತ್ಸಾಹದಿಂದಲೂ ಚಟುವಟಿಕೆಯಿಂದಲೂ ಮತ್ತು ಒಳ್ಳೇ 
ದಕ್ಷತೆಯಿಂದಲೂ ಮಾಡಿದ್ದಾರೆ. ಅವರಿಗೆ ದೀರ್ವ ಆಯುರಾರೋಗ್ಯ ದೊರೆಯಲೆಂದು 
ಆಶಿಸಿ ಅವರಿಗೆ ಧನ್ಯವಾದಗಳನ್ನು ಕೊಡುವದರಲ್ಲಿ ನಾನೂ ಸಹಕರಿಸುತ್ತೇನೆಂದು ಹೇಳಿ 
ನನ್ನ ಭಾಷಣ ಮುಗಿಸುತ್ತೇನೆ. 


72 ಎಸ್‌.ಆರ್‌. ಕಂಠಿ 


ರಾಜ್ಯಗಳೆ ಪುನರ್ವಿಂಗಡನೆ ಮಸೂದೆ ಬಗ್ಗೆ 
(5.4.1956) 


The SPEAKER : The hon. Member Shri Kambli has given 
notice of a similar amendment, and he need not move it. 

Shri N.B. PUJAR : Sir, I have moved this amendment with 
the sense of responsibility that is called for under the circumstances. It 
is true that one has got to be reconciled in such matters, and the name 
of the State is a matter to be reconciled with, but I do not know what is 
the object of the proposed name which seeks to subject us to indignity. 
We had virtually been subjected to a subordinate citizenship all this 
time, and when a new State is emerging out 0x a hotchpotch of five 
pieces of territories which were in different States, I do not understand 
why the name of one part should predominate. Why should other parts 
play a subordinate part? Under the Bill before the House, only Mysore 
and Madras have got names after a city in the State area. Under the 
new set up, linguistic or regional arrangement is recognised and names 
are given after the language of the region of the State. In the event of 
readjustment of boundaries, I fear the present Mysore State may loss 
some of bits of its territories which have predominantly other languages 
than Kannada as it may not stand in par with other neighbouring regions 
in the matter of linguistic claims. With this view in mind, I have moved 
this amendment for the change in the name of the State, 

Shri A.S. KAMBLI : Mr. Speaker, Sir, the Members of the 
States Reorganisation Commission after due deliberation had 
recommended in their Report to the Union Government that the new 
Kannada speaking State should be known as the State of Kamataka. Tt 
is just that it should be so. Tam not at all exaggerating when T say that 
99.99 Kannada speaking people in the area support the demand that the 
name of the new State should be Karnataka State, just as the proposed 
new States for the Gujarati speaking people and the Marathi speaking 
people arc to be known as Gujarat and Maharashtra. I do not know 
what logic or reason there is in naming the new State as the Mysore 
State. It was with this view that I had given notice of an amendment, 
and itis with this view that I support the amendment before the Housc. 

Shri C.J. AMBLI : ನನ್ನ ಮಿತ್ರರಾದ ಮಾನ್ಯ ಶ್ರೀ ಪೂಜಾರರು ತಂದ 
ಕರ್ನಾಟಕದ ಹೆಸರಿನ ಬಗ್ಗೆ ಇರುವ ತಿದ್ದುಪಡಿಯ ಬಗ್ಗೆ ಅವರಿಗೆ ವಿನಂತಿಮಾಡಿಕೊಳ್ಳುವ 


ಪ್ರತಿಭಾವಂತ ಸಂಸದೀಯ ಷಟು 73 


ದೃಷ್ಟಿಯಿಂದ ಎರಡು ಮಾತು ಹೇಳುತ್ತೇನೆ. ಕರ್ನಾಟಕದ ಬದಲು ಮೈನೂರ ಅಂತಾ 
ಹೆಸರು ಇಟ್ಟಿದ್ದನ್ನ ಬದಲಿಸಿ ಕರ್ನಾಟಕ ಎಂಬ ಹೆಸರನ್ನೇ ಇಡಬೇಕೆಂಬ ಅವರ ಉಪಸೂಚನೆ 
ಇದ್ದದ್ದು ಸರಿ ಇದ್ದರೂ ಇಲ್ಲಿ ಈಗ ಅದರ ಬಗ್ಗೆ ನಿರ್ಣಯ ತೆಗೆದುಸೊಳ್ಳುವದು 
ಉಚಿತವಾಗಲಾರದು. ಕರ್ನಾಟಕ ಎಂಬ ಇರಬೇಕೆರಿಬ ಬಗ್ಗೆ ಕನ್ನಡಿಗರಲ್ಲಿ ಯಾರದೂ 
ಮತಭೇದವಿರುವದು ಶಕ್ಯವಿಲ್ಲ, ಆ ಬಗ್ಗೆ ನಾವು ಮೈಸೂರಿನ ಸಮಾವೇಶವಾದ ನಂತರ ಈ 
ಹೆಸರಿನ ಬಗ್ಗೆ ಅಲ್ಲಿ ಚರ್ಚಿಸಿ. ನಿರ್ಣಯ ಮಾಡೋಣ. ಆದ್ದರಿಂದ ಇಲ್ಲಿ ಅದರ ಬಗ್ಗೆ 
ಅಗ್ರ ಹಹಿಡಿಯದೆ ತಿದ್ದುಪಡಿಯನ್ನು ಹಿಂತೆಗೆದುಕೊಳ್ಳ ಬೇಕೆಂದು ನಾನು 
ವಿನಂತಿಮಾಡಿಕೊಳ್ಳುತ್ತೇನೆ ಮತ್ತು ಹಾಗೆ ಅವರು ಮಾಡುವರೆಂದು ಆಶಿಸುತ್ತೇನೆ. 

Shri SR. KANTHI : Mr. Speaker, Sir, 1 rise to oppose the 
amendment moved by my hon. Friend Shri Pujar. He said while speaking 
on the amendment that he was moving the amendment with due sense 
of responsibility. But I request him to withdraw the amendment, and 
when I say this I do so with a better sense of responsibility. We fought 
for a State of our own and we have procured it. We also argued before 
the Congress High Commend that the State should be called the 
Kamataka State. But after due consideration, the Government of India 
have given the name as Mysorc to the new State. Itis for consideration 
whether we should send our suggestion for a change in the name to the 
Central Govemment. Those of us who have spoken on the Bill have 
made our suggestions in the matter, but I think that it should not go in the 
form of an amendment. In my remarks on the Bill, I too have said that 
the new State should be called Kamataka, but I feel that we should not 
be vehement about it. 1also feel that it does not matter much by whatever 
name the new State is called, so long as the substance is the same. I do 
feel with due deference to the wishes of the Mysoreans, the new State 
should be called the kamataka State. There is not much logic behind 
calling it as Mysore. It appears that the Mysoreans requested the Central 
Government (1.30 p.m.) to name it as Mysore and their request has 
been conceded. But this is not a matter on which there should be 
argument or agitation or an amendment. I, therefore, suggest that my 
hon. Friend Shri Pujar should withdraw his amendment, but, at the same 
time, I make it clear that all of us from Karnataka are in agreement 
with the content of his amendment. 

Shri N.B. PUJAR : In view of what my hon. Friends Shri 
Ambliand Shr Kanthi have stated, viz., that the matter will be taken up 
by their Party, I beg leave of the House to withdraw the amendment. 

Amendment, by leave, withdrawn. 


74 ಎಸ್‌.ಆರ್‌. ಕಂಠಿ 


ರಾಜ್ಯಗಳೆ ಪುನರ್ವಿಂಗಡನೆ ಮಸೂದೆ ಮುಂದುವರೆದ ಚರ್ಚೆ. 


Motion again proposed: 

“The draft of the States Reorganisation Bill, 1956, referred to 
the State Legislature by the President on 16th March 1956 under article 
3 of the Constitution together with the annexure thereto containing 
proposals for the amendment of the Constitution be taken into 
consideration.” 

The SPEAKER : Before we begin the discussion I want to 
tell the House very firmly and yet in a quieter tone that today for the 7 
hours that we have before us there are 19 Members who have to speak. 
If everyone will give his co-operation, all these 19 Members will get an 
opportunity. I feel very unpleasant whenever I have to warn a Member 
that his time is up. Ido not want to do it and I want Members to co- 
operate with the Chair. This is the way in which the debate will go on. 
Members will, therefore, please take note that they will behave 
themselves so that the Chair need not have to point out to them that 
their time is up andT am not going to make any distinction between one 
Member and another and I do not want it to happen that one Member 
gets more time and another gets less time. 

Shri SR. KANTHI (Deputy Speaker) : Mr. Speaker, Sir, 1 
cannot conceal a sense of deep gratitude to the State Reorganisation 
Commission, the Congress Working Committee and the Government of 
India for conceding the Samyuktha Karnataka State named as Mysore 
in the draft States Reorganisation Bill. The Kannadigas have every 
reason to be satisfied that their struggle for a State of their own has at 
least culminated into fruitful results. They started the movement for a 
linguistic State from the year 1915. In 1928, the Nehru Committee 
recommended a "Karnataka State". The Simon Commission also saw 
the merits of the case. But, in response to the call of the nation, the 
Kannadigas did not put their case before the Simon Commission. Had 
they done that, it was likely that they would have achieved their province 
long back. Today the Kannadigas are doubly happy that they did not 
betray the cause of the nation for the sake of achieving a State of their 
own. 

We argued our case before the Dar Commission. We did not 
succeed. But the Dar Commission remarked that a State of Karnataka 


ಪ್ರತಿಭಾವಂತ ಸಂಸದೀಯ ಪಟು 75 


was not possible without Mysore coming in. The J.V.P. report made 
the same recommendation subsequently. The public opinion was not so 
favourable in Mysore at that time. When Andhra was recommended to 
be formed as a State, we argued that our case should not be left behind. 
Andhra was formed and we felt that the principle of linguistic States 
was accepted. Still, we were not near the goal. The Nanal Nagar 
resolution of the Congress attempted to throw the whole question into 
cold storage. For a time we were disheartened. Soon after we took up 
the broken threads. In the country, the agitation stepped up. The 
Government of India appointed the State Reorganisation Commission 
on 29th December 1953. The States Reorganisation Commission after 
its labour of more than a year and a half reported to the Govemment of 
India the formation of certain States of which Kamataka is one. 
As all are aware, there was much trouble in the country. The 
- question of the formation of Maharashtra with Bombay City, of Punjab, 
of Vishal Andhra and of the merger of Bengal and Bihar hanged fire. 
Today the questions of Punjab and Vishal Andhra have been solved 
with the consent of the parties concerned. The merger of Bengal and 
Bihar has been postponed to a future date. The Maharashtrian feelings 
and sentiments are running high. I request them to tarry a little. They 
must take a lesson from the Kannadigas. The Kannadigas had offered 
to resign their seats in legislatures some time in 195]. The 
Maharashtrians also repeated the same thing but two years later. Soon 
the Kannadigas saw the danger of a wrong step and retraced their 
steps. The Karnataka Congressmen took to methods of persuasion and 
argument instead of to coersive and embarassing methods. And today 
whatever they have achieved is by those methods. In one word, lagree 
with my Hon. Friend Shri Y.B. Chavan, Minister for Local Self- 
Govemment, that there is nothing like pursuading our leaders peacefully. 
lonly wish that our Maharashtrian friends do not head towards a crisis. 
Itis inthe interest of us all that we should accept what is given and wait 
calmly for the day when we will be able to convert our leaders. 

My hon. Friend Shri Kadam remarked that I observed sometime 
back that on the Bombay question we, the Kannadigas, should remain 
neutral. He also said that my statement appeared in the paper. 1 am not 
aware when I made that statement. I do not remember to have made 
any such statement during the last year or this year. It is not my habit to 


76 ಎಸ್‌.ಆರ್‌. ಕಂಠಿ 


enter into or embroil myself into any controversy. However, I can say 
that the K.P.C.C. resolution regarding Bombay is binding on me and 
that there is no reason for me to differ from that. Shri Kadam said that 
I opposed the resolution. In the first place, I was not present at the 
meeting as I was away from Karnataka at that time. Therefore, the 
question of my opposing the resolution does not arise. The K.P.C.C. 
resolution has come in for vehement attack at the hands of some hon. 
Friends. If they think that their case regarding Bombay was lost on 
account of that resolution, they are sadly nstaken,. 

As regards Belgaum, Nippani and Karwar, the case was argued 
not only before the States Reorganisation Commission but also before 
the sub-committee of the Congress Working Committee. These areas 
have been awarded to Karnataka after taking into consideration all 
sides of the question. The sub-committee award must be respected; 
otherwise, there will be no end to this. 

I now pass on to the name of the new State. Sir, it is in the 
natural course of things that a State of all the Kannadigas should be 
called as "Karnataka State". But, the Mysore friends who are themselves 
Kannadigas could not see the real meaning of the words “Karnataka 
State” and strongly urged that the new State should again be called as 
“Mysore State". This created some reffle in North Karnataka. It would 
not be right on my part to be insistent on changing the name. Substance 
being the same, what does it matter by what name the new State is 
called? I would suggest, Sir, that in case the new legislature of the new 
State were to pass a resolution by a majority of votes that the name of 
the new State should be "Karmataka"”, there should be a provision in the 
Bill for such an alteration of the name. 

Some hon. members have argued that Kamataka got 105 
percent of what it demanded. Such a statement lack knowledge of the 
real demand of the Kannadigas. The Kannadigas demanded 85,00 sq. 
miles in areas and 2.22 crores in population. They have lost 11.000 to 
12,000 sq. miles in area and 26 lakhs in population. According to Grierson, 
the Kamataka area extended from Gooty to Anantpur in the east and 
to the very gates of Kolhapur City in the west before 1916. In Hyderabad 
Kamataka study of past censuses of the last 30 years shows that we 
have lost about 500 villages which were evidently Kannad-speaking 
some 30 years ago. They are shown as non-Kannada areas in the 


ಪ್ರತಿಭಾವಂತ ಸಂಸದೀಯ ಪಟು 77 


subsequent census. A similar disquieting feature of the same story is 
existing in respect of othere areas also. The Kannadigas could not get 
the cotton belt of Adoni, Alur and Rayadurg. They could not get the 61 
per cent. Kannada-populated Madagsira. They could not get the Nilgiris, 
the most beautiful and the highest hill station in India. Besides, Nilgiris is 
not only a tea and coffee growing area but also rich in eucalyptus oil 
trees. I am not going to refer to other areas like Akkalkot, Jath, South 
Sholapur, etc. This will suffice to say that Kannadigas have not got the 
full percent, of what was their due share. It must also be said to the 
credit of the Kannadigas that they do not want to make a quarrel out of 
the situation. 

I now desire to offer a few remarks on the Zonal Councils. 
The idea of Zonal Councils is an excellent idea. Though they are of an 
advisory nature. they serve an excellent purpose. It was originally 
reported that they would consist of only the Chief Ministers of the States 
represented in the zone. It is really good that two of the Minsiters from 
each State are to be nominated by the Governor. 

But, to me, Sir, the Zonal Council looks like a Ministers’ 
conference. Since itis ofan advisory character, I feel, Sir, that it would 
not be incorrect for me to suggest the inclusion of a certain number of 
the members of the Legislatures of each State. The members of the 
Legislature ought to know the common problems, the difficulties in the 
ways and their solution. This will also pave way for better understanding 
of the nature and functions of Zonal Councils. By and large, it will 
render scope for better contact and appreciation of the States represented 
inthe Zonal Council. 

Provision has been made for advisers to assist the Zonal 
Councils. The nominee of the Planning Commission, the Chief 
Secretaries as wel] as the Development Commissioners of the respective 
States are to be the advisers. But, Iam inclined to feel, Sir, that on such 
advisory committee there should be room for one or two persons of 
high merit or experts outside the three categories mentioned above, to 
be onthe Advisory Committee in case the Zonal Council feels that their 
presence or advice is necessary. I, therefore, make this suggestion for 
consideration. 

Coming to the functions ofthe Zonal Councils, I would like and 
it would better notto give the power of discussing the border questions 


78 ಎಿಸ್‌.ಆರ್‌. ಕಂಠಿ 


to the councils. For, the question of border will ever remain open and it 
is likely at there will be interminable heat created in the Councils with 
respect them, Itis better to cry halt to these matters. The border question 
could be settled by mutual agreement between the parties concemed, 
or, the Boundary Commission if need be. L, therefore, suggest, Sir, the 
restions of border disputes should be taken away from the functions of 
the zonal Councils. 

On the other hand, I would like that a few matters should be 
added to, the powers of the Zonal Councils. I make the following 
suggestions. Power could be given in respect of the following. The 
Zonal Councils may discuss and recommend in respect of- 

(1) Any matter of inter-zonal nature which concerns any State 
represented in the Zonal Council. 

(2) Industrial development of the Zone. 

(3) Exploitation of the Inter-Statc rivers of the Zonc. 

I have suggested No.(1), because there are certain questions 
which concem one State represented in one Zone and another State 
forming part of another Zone. If recommendations are made in respect 
to such Zones, there will be added strength to the solution of such 
problems. 

As regards Rajya Sabha, I welcome the provisions regarding 
the Rajya Sabha. Provision is made im Clause 23 of Draft Bill for bye- 
elections to the Rajya Sabha vacancies in the different States. I refer 
here to Clause 31 of the Bill where also provision is made for elections 
to the State Councils. In Clause 31 (4), in the case of State Councils, 
the elections are to be held only after the general elections to the 
Legislative Assemblies of the new States concermed to fill up seats to 
be elected from them. But the seats to the Rajya Sabha are to be filled 
by the respective Assemblies before the general elections. Provisions, 
Sir, to my mind should be the same and that is elections should take 
place to fill these vacancies by the respective State Assemblies after 
general elections. In the meanwhile, the vacancies to the Rajya Sabha 
should be filled in a prescribed manner as in the case of the State 
Councils. 

1 refer to Clause 42, where provision is made for Associate 
members of the Delimitation Commission. The number is being reduced 
to five. Normally, the number is seven. If we retain that number of 


ಪ್ರತಿಭಾವಂತ ಸಂಸದೀಯ ಪಟು 79 


Associate Members, it will represent adequately the different areas of 
the State. It will mean knowledge of the conditions of those areas by 
the Associate Members. I have worked on the Delimitation Commission 
as an Associate member, and so Delimitation Commission as Associate 
member, and so I am in a position to testify that persons coming from 
different areas on the Delimitation Commission as Associate members 
help to dispose oft he work quickly and justly. I, therefore, suggest that 
the number of Associate members should be 7 instead of 5. 
Regarding the apportionment of assets and liabilities, no uniform 
methods seems to have been followed in the past. In the cases of Sindh 
and Orissa and Andhra, there are variations in the method of distribution 
of assets and liabilities. Sindh and Orissa were not given a share of 
proportionate compensation for public buildings in Bombay and Patna. 
The reason assigned was that they were a deficit areas and might not 
have contributed to public buildings in the capital city. On the contrary, 
Adhra was given a proportionate share of compensation for the 
Government buildings in Madras as the Andhra areas did not show a 
deficit. In the casc of Sindh, thc asscts attributable to immovable property 
were not divided and they went to the State in which they were situated. 
In the case of Andhra, Hon. Shri Justice Wanchoo, divided the assets 
pertaining to land into two categories. In the first category come the 
administrative buildings, roads, and hospitals, schools, colleges and so 
on which exist all over the State. Even here he made a distinction and 
Government buildings in Madras City were to be divided. Another form 
of assets are those which arise out of the capital expenditure like 
irrigation, navigation, electricity schemes, industrial schemes and State 
“Transport services etc. Shn Wanchoo says "It seems therefore that all 
assets attached to land which are the usual concommittants of a State, 
should be ignored in making adjustments, if any. Thus, all roads, 
administrative buildings, hospitals, schools and colleges and so on which 
exist all over the State should be left out of account except Government 
buildings in Madras City which stand stand on a footing of their own. In 
effect, therefore, the only assets which can be taken into account, in 
case adjustments have to be made are assets arising out of capital 
expenditure on irrigation, navigation, electricity schemes, industrial 
schemes and State Transport Services. These assets generally speaking 
yield some income, even though in some cases the income may not be 


80 ಎಸ್‌.ಆರ್‌. ಕಂಠಿ 


sufficient to cover the expenses of management and the interest charges. 
In making adjustments, therefore, I shall take into consideration only 
these assets". In other words, Shri Wanchoo took into consideration for 
division of assets only those assets attaching to land which yielded an 
income even though that income may not have been sufficient even to 
cover the management expenses and interest charges. 

In the Chapter on assets and liabilities, the recommendations 
regarding cash and credit balances, different kinds of funds including 
the sinking fund, regarding assets and liabilities of State trading and of 
debt, etc., have been followed. Shri Wanchoo makes a distinction 
between State commercial undertakings and State industrial 
undertakings. The Draft Bill accepts this recommendation also. The 
assets and liabilities of the Bombay Electricity Board as well as of 
Bombay State Road Transport Corporation are also made divisible, 
Provisions regarding the recovery of taxes and loans and advances are 
in conformity with the recommendations of the Wanchoo Report. Any 
unused stores of any class are to be divided. This is also in accordance 
with provisions of the Wanchoo Report. But, Shri Wanchoo does not 
make a attention between unused stores held for specific purposes or 
for particular utilisation and unused stores of other kinds. Such a 
distinction is made in the Bill and unused Stores for specific purposes 
or for particular utilisation are excluded from division. This is not fair. 
So, I suggest, Sir, that all used Stores whether meant for specific purpose 
or utilisation or not, should be divided and compensation paid. 

The greatest snag in the Billis that capital works like irrigation, 
navigation and industrial schemes are not to be divided and compensation 
paid. The Government buildings in Bombay City and other capital are 
not proposed to be partitioned and compensation ascertained. These 
provisions are in contravention of the recommendations ofthe Wanchoo 
Report. Is it meant that the omnibus clause 86 of the Bill regarding 
residuary provisions covers them? It is quite doubtful that it so does. 
Specific provisions should be made in respect of them. Otherwise, the 
impression will be something different. My impressions are that these 
recommendations of Shri Wanchoo are not accepted. If so, the backward 
areas will go heavily laden with debt and the more fortunate areas will 
benefit the most. This would not be fair. 

Itis interesting to note here the recommendations of the S.R.C. 


ಪ್ರತಿಭಾವಂತ ಸಂಸದೀಯ ಪಟು 81 


report. Where the assets exceed the liabilities, the S.R.C. recommends 
(1) that the assets ofa State which is being divided should be distributed 
by agreement as equitably as possible, the most satisfactory basis being 
the ratio of the population. 

(2) that each area which is being separated should take over the 
liabilities corresponding to the book values of the immovable assets 
which are located in the area and the movable assets which are claimed 
where the liabilities exceed the assets, the Commission have 
recommended that- 

(1) the movable assets should be distributed as equitably as possible; 

(11) each area which is being separated from a composite State 
should take over liabilities corresponding to the book values of the 
immovable assets which are located in the area and such movable assets 
as it is entitled to claim. 

(iii) the balance of liabiliites should be divided as equitably as possible, 
the most satisfactory basis being the population ratio. 

The Commission expressed the hope that "the Government of 
India will no doubt be able to formulate the general principles on these 
lines". The Govemment of India have not done so. They have accepted 
the recommendations of the Wanchoo Report, and that too partially. 

The qestion of division of assets and liabilities is a question of 
equitable distribution. The ideas regarding their distribution differ. But1 
hope the Government of India will give due attention to the remarks 
that 1 made just now. 

The States Reorganisation Commission have also made 
recommendations is respect of the protection of linguistic minorities 
and undeveloped areas. They have recommended that power should 
vest in the Centre regarding the protection of linguistic minorities and 
that provision should be made in the Constitution in favour ofthe Central 
Government of supervisory powers over the underdeveloped areas. 
Provisions in respect of them are not included in the Bill. tis reported 
thatthe linguistic minorities question will be dealt with in a separate Bill. 
Itis not clear what the intentions of the Central Government are regarding 
the supervisory powers to be vested in them regarding the undeveloped 
areas. 

A word about the Dakshina Pradesh. The Bombay and 
Hyderabad Kannadigas have already opposed the idea. The Members 


82 ವಿಸ್‌.ಆರ್‌. ಕಂಠಿ 


of the Bombay and Hyderabad Legislatures from Kamataka have also 
represented to the High Command and the Govemment of India that 
they are opposed to the idea of any Pradesh State for them. Coorg has 
followed suit. It will, therefore, serve no useful purpose to talk of the 
Pradesh State as it is impracticable and runs counter to the aspirations 
of the Kannadigas. 

In the end, Ithank you, Sir, for having given me an opportunity 
to express my views on the important question of reorganisation of 
States. 

Shrimati MALATI MADHAV SHIROLE (Poona City, North 
West); Mr. Speaker, Sir, as the question of the reorganisation of states 
is of great concen the attention of all the people has been concentrated 
onit. Every state has its own culture, customs and habits, literature and 
a particular type of life. Although the flow of this life outwardly appears 
to be different it has become one with the broad Indian life and Indian 
culture. Although this is the case, every state has its speciality and it 
cannot forget the greatness of this speciality. 

If the economic, cultural and ideological progres of every state 
is to be achieved the language in every state should be developed and if 
the development of language is to be achieved, the States should be 
organised according to the language prevailing in those states. In 
accordance with this principle it is our long standing demand that a 
state should be formed by bringing together the Marathi districts in the 
existing Bombay State, Hyderabad and Marathi districts in Madhya 
Pradesh and Bombay should be made its capital. 

Although the different parties and public institutions in 
Maharashtra had submitted memorandum in one voice for this demand 
and tendered evidence in that regard to the S.R. Commission, it did not 
concede our demand and recommended the scheme for bilingual state. 
But Maharashtra could not accept this scheme. It was our original 
demand that all Marathi speaking people from Hyderabad, Bombay 
and Nagpur should come together in one State and as owing to the 
Commission's Scheme of bilingual State Vidarbha was going to remain 
independent we rejected that scheme. In accordance with the three- 
State-formula which was tabled before us, three States of Bombay, 
Maharashtra and Gujarat were going to be formed. On gauging the 
public opinion it was seen that no scheme keeping the Bombay city 


ಭಾಗ - IV 
ಮೈಸೂರು ಶಾಸನ ಸಭೆಯಲ್ಲಿ 


ಮೈಸೂರು ವಿಧಾನಸಬಾಧ್ಷರಾಗಿ 
ಮೊದಲ ಮಾತು 


(ದಿನಾಂಕ 19-12-1956) 


ಮಾನ್ಯ ಸಭಾಧ್ಯಕ್ಷರು (ಶ್ರೀ ಎಸ್‌. ಆರ್‌. ಕುಠಿ) : ಮಾನ್ಯ ವಿಧಾನಸಭಾ ನಾಯಕರೇ, 
ಮಾನ್ಯ ವಿರೋಧಪಕ್ಷದ ನಾಯಕರೇ, ಮಾನ್ಯ ಸಭಾ ಸದಸ್ಕರೇ ಮತ್ತು ಸ್ನೇಹಿತರೆ, ಹೊಸ 
ಮೈಸೂರು ರಾಜ್ಯದ ಹೊಸ ವಿಧಾನಸಭೆಯ ಅಧ್ಯಕ್ಷನಾಗಿ ನನ್ನನ್ನು ಒಮ್ಮತ್ರದಿಂದ ಆಯ್ಕೆ 
ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಅನಂತ ವಂದನೆಗಳು. ನಿಮ್ಮೆಲ್ಲರ ಹೊಗಳಿಕೆಯಿಂದ 
ಮತ್ತು ಪ್ರಶಂಸೆಗಳಿಂದಾಗಿ ನನ್ನ ಹೃದಯ ತುಂಬಿ ಬಂದಿದೆ. ಈ ಹೊಗಳಿಕೆಗೆ ನಾನು 
ಪಾತ್ರನೆ ಎಂಬ ಆಶ್ಚರ್ಯ ನನಗುಂಟಾಗುತ್ತದೆ. ಆದರೆ ಈ ಸದನದ ಉನ್ನತ ಅಧಿಕಾರದ 
ಗರಿಮೆ ಮತ್ತು ಹೊಣಗಾರಿಕೆಯನ್ನು ಅರಿತುಕೊಂಡು ನನ್ನ ಕರ್ತವ್ಯ ನಿರ್ವಹಿಸುತ್ತೇನೆ ಎಂಬ 
ಭರವಸೆಯನ್ನು ನಾನು ಕೊಡುತ್ತೇನೆ. ಎಲ್ಲ ಮಾನ್ಯ ಸಭಾ ಸದಸ್ಯರಿಗೂ ತಿಳಿದಿರುವಂತೆ 
ಸಭಾಧ್ಯಕ್ಷರ ಕೆಲಸ ನ್ಯಾಯಾಧೀಶರ ಕೆಲಸಕ್ಕೆ ಸಮ. ಸ್ವಲ್ಪ ಹೆಚ್ಚು ಕಡಿಮೆ ನ್ಯಾಯಾಧೀಶರ 
ಕೆಲಸವೇ ಎನ್ನಬಹುದು. ಸಭಾಧ್ಯಕ್ಷರು ಅದಷ್ಟು ನಿಷ್ಟಕ್ಷಪಾತವಾಗಿದ್ದು, , ಸಭೆಯ 
ಕಾರ್ಯಕಲಾಪಗಳನ್ನು ಯೋಗ್ಯ ರೀತಿಯಲ್ಲಿ ನಿರ್ವಹಿಸಬೇಕು. ನನ್ನಿಂದ ಸಾಧ್ಯವಾದಷ್ಟು ಮಟ್ರಿಗೆ 
ಮತ್ತು ಸನ್ನಿವೇಶಕ್ಕೆ ತಕ್ಕಂತೆ ನಿಷ್ಟಕ್ಷಪಾತದಿಂದ ಮತ್ತು ನ್ಯಾಯ ರೀತಿಯಿಂದ ವರ್ತಿಸಲು 
ನಾನು ಪ್ರಯತ್ನ ಮಾಡುತ್ತೇನೆ. ಹಾಗೆಯೇ ನನ್ನ ಕರ್ತವ್ಯ ನಿರ್ವಹಿಸುವಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು 
ನಾನು ಅಪೇಕ್ಷಿಸುವುದು ಸಹಜ ಎಂದು ನನ್ನ ಭಾವನೆ. ಸದನದ ಎಲ್ಲ ವಿಭಾಗಗಳಿಂದಲೂ 
ಈ ಸಹಕಾರ ನನಗೆ ಸಿಗುವುದೆಂಬ ನಂಬಿಕೆ ನನಗಿದೆ. 

ಸಭೆಯ ಸ್ಪೀಕರ್‌ ಸ್ಪೀಚ್‌ ಮಾಡುವುದಿಲ್ಲವೆಂದು (ಸಭಾಧ್ಯಕ್ಟರು 
ಮಾತನಾಡುವುದಿಲ್ಲವೆಂದು) ಹೇಳುವುದುಂಟು. ಅದರರ್ಥ ಆಸನದಲ್ಲಿ ಸುಮನೆ ಕೂರುವ 
ಮೂಕಪ್ರಾಣಿ ಎಂದಲ್ಲ. ಅವರೂ ಮಾತನಾಡುತ್ತಾರೆ, ಚರ್ಚೆಯನ್ನು ಮತ್ತು ಸದಸ್ಯರ 
ಭಾವೋದ್ರೇಕಗಳನ್ನು ಅಂಕೆಯಲ್ಲಿಡುತ್ತಾರೆ. ಈ ದಿಶೆಯಲ್ಲಿ ನನಗೆ ಹೆಚ್ಚಲ್ಲದಿದ್ದರೂ ಸ್ವಲ್ಪಮಟ್ಟದ 
ಅನುಭವ ಇದೆ ಎಂದು ತಮಗೆಲ್ಲರಿಗೂ ತಿಳಿಸಬಯಸುತ್ತೇನೆ. ಅ ಅನುಭವ ನನಗೆ ಎಷ್ಟು 
ಉಪಯುಕ್ತವಾಗಬಹುದು ಎಂಬುದನ್ನು ಕಾದುನೋಡಬೇಕು. ನನ್ನಲ್ಲಿ ಏನಾದರೂ ಕೊರತೆಗಳು 
ಕಂಡುಬಂದರೆ ಮಾನ್ಯ ಸದಸ್ಯರು ಅದನ್ನು ನನ್ನ ಗಮನಕ್ಕೆ ತರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ 
ಮತ್ತು ಸುಧಾರಿಸಿಕೊಳ್ಳಲು ಎಲ್ಲ ಪ್ರಯತ್ನ ಮಾಡುತ್ತೇನೆಂದು ಭರವಸೆ ಕೊಡುತ್ತೇನೆ. ಎಲ್ಲ 
ಮಾನ್ಯ ಸದಸ್ಯರಿಗೆ ತಿಳಿದಿರುವಂತೆ ಸಭಾಧ್ಯಕ್ಷರು ನಿಷ್ಟಕ್ಷಪಾತದಿಂದ ವರ್ತಿಸಿ ನಿಷ್ಠಕ್ಷಪಾತವಾದ 
ರೂಲಿಂಗ್‌ ಕೊಡಬೇಕೆಂಬ ಹಂಬಲ ಇಟ್ಟುಕೊಂಡಿದ್ದರೂ ಕೆಲವೊಮ್ಮೆ ರೂಲಿಂಗ್‌ 
ತೆಪ್ಪಾಗುವುದುಂಟು. ಅಂತಹ ಸಂದರ್ಭದಲ್ಲಿ ಮಾನ್ಯ ಸದಸ್ಯರು ನನ್ನನ್ನು ನನ್ನ ಛೇಂಬರ್‌ನಲ್ಲಿ 
ಭೇಟಿ ಮಾಡಿ ಅವರಿಗನಿಸಿದ್ದನ್ನು ತಿಳಿಸಿದರೆ ಮತ್ತು ಅದು ಸರಿಯೆಂದು ನನಗೆನಿಸಿದರೆ 
ನಾನು ನನ್ನಿಂದಾದ ತಪ್ಪನ್ನು ಸರಿಪಡಿಸುತ್ತೇನೆ. ಸದನದ ಸಭಾಧ್ಯಕ್ಷರ ಕೆಲಸದ ಬಗ್ಗೆ ನನಗೆ 
ಇನ್ನೂ ಬೇರೆ ಅನುಭವಗಳೂ ಆಗಿವೆ. ಮಾನ್ಯ ಸದಸ್ಯರೆಲ್ಲರೂ ಅರಿತಿರುವಂತೆ ಸದನದ 


86 ಎಸ್‌.ಆರ್‌. ಕಂಠಿ 


ಮಾನ್ಯ ಸದಸ್ಯನಿಗೆ ನಿದ್ದೆಮಾಡುವ ಅವಕಾಶವಿದೆ. ಆದರೆ ಅವರು ಗೊರಕೆ ಹೊಡೆಯುವಂತಿಲ್ಲ. 
ಹಿಂದಿನ ಬೊಂಬಾಯಿ ಸದನದಲ್ಲಿ ಸಭಾಧ್ಯಕ್ಷತೆ ವಹಿಸಿ ಕೆಲಸ ಮಾಡುತ್ತಿದ್ದಾಗ ನನಗೆ ನಿದ್ದೆ 
ಮಾಡಲೂ ಆಗುತಿರಲಿಲ್ಲ. ಗೊರಕೆ ಹೊಡೆಯಲೂ ಆಗುತ್ತಿರಲಿಲ್ಲ. ನಿದ್ದೆ ಮತ್ತು 
ಗೊರಕೆಯಿಂದ ತಪ್ಪಿಸಿಕೊಳ್ಳುವುದು ನನಗೆ ತುಂಬಾ ಕಷ್ಟವಾಗುತ್ತಿತ್ತು. ಕಾರಣ ಆ ಸದನದಲ್ಲಿ 
ಸದಸ್ಯರೆಲ್ಲರೂ ಬೇರೆ ಬೇರೆ ಭಾಷೆಯಲ್ಲಿ ಮಾತನಾಡುತ್ತಿದ್ದರು. ಇದು ನನಗೆ 
ಅರ್ಥವಾಗುತಿರಲಿಲ್ಲ. ಅದರಲ್ಲೂ ಗುಜರಾತಿಯಲ್ಲಿ ಮಾತನಾಡಿದರೆ ಅರ್ಥವೆ ಆಗುತ್ತಿರಲಿಲ್ಲ. 
ಗುಜರಾತಿ ಸದಸ್ಯನೊಬ್ಬ ಎದ್ದು ನಿಂತು ಗುಜರಾತಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದರೆ 
ನನಗೆ ಏನೂ ಅರ್ಥವಾಗದೆ ಆ ಹವಾನಿಯಂತ್ರಿಕ ಹಾಲ್‌ನಲ್ಲಿ ನನಗೆ ನಿದ್ದೆ ಬರದೆ ಬೇರೆ 
ವಿಧಿಯಿರಲಿಲ್ಲ. ಮಾನ್ಯ ಸದಸ್ಯ ಶ್ರೀಯುತ ಇಮಾಮ್‌ ಅವರು ತಿಳಿಸಿದಂತೆ ಅಂತಹ 
ಸಂದರ್ಭಗಳು ಇಲ್ಲಿ ಬರುವದಿಲ್ಲವೆನ್ನುವದು ಸಂತೋಷದ ಸಂಗತಿ. ಮಾನ್ಯ ಸದಸ್ಯರೆಲ್ಲರೂ 
ಮಾತನಾಡುವುದು ನನಗೆ ಅರ್ಥವಾಗುವುದರಿಂದ ಇಲ್ಲಿ ಅಂತಹ ಸಂದರ್ಭಗಳು 
ಉದ್ಭವಿಸಲಾರವು. ಬೊಂಬಾಯಿ ಸದನದಲ್ಲಿ ಕೆಲವೊಂದು ಸಲ ಏನಾಗುತಿತ್ರೆಂದರೆ 
“ಕ್ರಿಯಾಲೋಪ”' (pಂint ೦8 ord) ದೆ ಕುರಿತು ಯಾರಾದರೂ ಬೇದೆ ಭಾಷೆಯಲ್ಲಿ 
ವಿಷಯ ಪ್ರಸ್ತಾಪಿಸಿದಾಗ ನನಗೆ ಅದು ಅರ್ಥವಾಗದೆ ಹೋಗುತ್ತಿತ್ತು. ಒಂದು ಸಲ 
ಏನಾಯಿತೆಂದರೆ ಮಾನ್ಯ ಸದಸ್ಯರೊಬ್ಬರು ಗುಜರಾತಿಯಲ್ಲಿ ಏನೋ ವಿವರಿಸುತ್ತಿದ್ದರು. 
ಮತ್ತೊಬ್ಬ ಮಾನ್ಯ ಸದಸ್ಯರು ಅವರು ಅಪ್ರಸ್ತುತವಾದ ವಿಷಯ ಮಾತನಾಡುತ್ತಿದ್ದಾರೆ ಎಂದು 
ಕ್ರಿಯಾಲೋಪವನ್ನು ಮುಂದಿಟ್ಟರು. ಈ ಸದಸ್ಯರಿಗೆ ನನಗೆ ಗುಜರಾತಿ 
ಅರ್ಥವಾಗುವುದಿಲ್ಲವೆಂಬ ವಿಷಯ ಗೊತ್ತಿತ್ತು. ಅದು ಬಹಳ ಇಕ್ಕಟ್ಟಿನ ಪರಿಸ್ಸಿತಿಯಾಗಿತ್ತು. 
ನನ್ನ ಪಾಲಿಗೆ. ಈ ಪೇಚಿನಿಂದ ತಪ್ಪಿಸಿಕೊಳ್ಳಲು ಕ್ರಿಯಾಲೋಪವೆತ್ತಿದ ಸದಸ್ಯರಿಗೆ ಸ್ವಲ್ಪಕಾಲ 
ತೆಗೆದುಕೊಂಡು ಮಾನ್ಯ ಸದಸ್ಯರು ಮಾತನಾಡುವುದನ್ನು ಪೂರ್ತಿ ಕೇಳುವಂತೆ ನಾನು ಆದೇಶ 
ನೀಡಿದೆ. ಅವರು ಪ್ರಸ್ತುತವಾದ ಅಂಶಕ್ಕೆ ಬರಬಹುದು ಎಂಬುದನ್ನು ಸೂಚಿಸಿದೆ. ನಂತರ 
ಈ ಮಾನ್ಯ ಸದಸ್ಯರನ್ನು ನನ್ನ ಛೇಂಬರ್‌'ಗೆ ಕರೆಯಿಸಿ ಏಕೆ ಅವರು ಕ್ರಿಯಾಲೋಪವನ್ನು 
ಎತಿದೆರೆಂಬುದನ್ನು ಪ್ರಶ್ನಿಸಿದೆ. ನನಗೆ ಗುಜರಾತಿ ಭಾಷೆ ಬರುವುದಿಲ್ಲವೆಂಬುದು ಅವರಿಗೆ 
ತಿಳಿದತ್ತೆಂದೂ, ಅದುದರಿಂದಲೇ ಕ್ರಿಯಾಲೋಪವನ್ನು ಎತಿದ್ದಾಗಿ ಅವರು ತಿಳಿಸಿದರು. 
ಅದು ನಿಜವಾಗಿಯೂ ನನಗೆ ಕಷ್ಟದ ಪರಿಸ್ಥಿಶಿಯಾಗಿತ್ತು. ನನ್ನ ಗುಜರಾತಿ ಮಿತ್ರರು ಆ ರೀತಿ 
ಮುಜುಗರ ಉಂಟು ಮಾಡಬಾರದೆಂದು ನಾನು ಆ ಸದಸ್ಯರಿಗೆ ತಿಳಿಸಿದೆ. 

ಮತ್ತೊಂದು ಸಂದರ್ಭದಲ್ಲಿ ಬೊಂಬಾಯಿ ವಿಧಾನಮಂಡಲದ ನನ್ನ ಮಾನ್ಯ 
ಮಿತ್ರರಲ್ಲೊಬ್ಬರು ನರ್ಮದ ವ್ಕಾಲೀ ಪ್ರೊಜೆಕ್ಟ್‌ ಮೇಲೆ ನಿರ್ಣಯವೊಂದನ್ನು 
ಮಂಡಿಸುತ್ತಿದ್ದರು. ನಿರ್ಣಯ ಮಂಡಿಸುತ್ತಿದ್ದ ಸದಸ್ಯರಿಗೆ ಇಂಗ್ಲೀಷ್‌ ಬರುತ್ತಿರಲಿಲ್ಲ. ನನ್ನ 
ಕಾರ್ಯದರ್ಶಿಗಳಿಗಾಗಲೀ ನನಗಾಗಲೀ ಗುಜರಾತಿ ಬರುತ್ತಿರಲಿಲ್ಲ. ಮಾನ್ಯ ಸದಸ್ಯರು ಎದ್ದು 
ನಿಂತು ಎರಡು ನಿಮಿಷಗಳ ಕಾಲ ಗುಜರಾತಿಯಲ್ಲಿ ಮಾತನಾಡಿದರು. ನಾನು ಗಾಬರಿಯಾಗಿದೆ. 
ನನ್ನ ಕಾರ್ಯದರ್ಶಿ ಕೂಡ ಗಾಬರಿಯಾಗಿದ್ದರು. ಏನು ಹೇಳುತ್ತಿರುವಿರಿ ಎಂದು ನಾನು 
ಮಾನ್ಯ ಸದಸ್ಯರನ್ನು ಕೇಳಿದೆ. ಅವರಿಗೆ ಇಂಗ್ಲಿಷ್‌ನಲ್ಲಿ ಉತ್ತರಿಸಲು ಆಗಲಿಲ್ಲ. ಅವರ ಪಕ್ಕದಲ್ಲಿ 
ಕುಳಿತ ಮಾನ್ಯ ಸದಸ್ಯರು ಅವರು ನಿರ್ಣಯವೊಂದನ್ನು ಮಂಡಿಸುತ್ತಿದ್ದಾರೆ ಎಂದು ನನಗೆ 
ತಿಳಿಸಿದರು. “ಸರಿ' ಎಂದು ನಾನು ಉತ್ತರಿಸಿದೆ. ಮಾನ್ಯ ಸದಸ್ಯರು ತಮ್ಮ ಮಾತನ್ನು 


ಪ್ರತಿಭಾವಂತ ಸಂಸದೀಯ ಪಟು 47 


ಮುಂದುವರಿಸಿ ಮತ್ತೆ ಎರಡು ನಿಮಿಷಗಳ ಕಾಲ ಗುಜರಾತಿಯಲ್ಲೇ ಮಾತನಾಡಿದರು. 
ಅವರ ನಂತರವೂ ಮಾನ್ಯ ಸದಸ್ಯರು ನಿರ್ಣಯವನ್ನು ಸಭೆಯ ಮುಂದೆ ಪ್ರಸ್ತಾಪಿಸಲು 
ನನ್ನನ್ನೂ ಬಿಡಲಿಲ್ಲ. "ಏನೂ ವಿಷಯ' ಎಂದು ನಾನು ಅವರನ್ನು ಕೇಳಿದೆ. ಅವರ ಪಕ್ಕದಲ್ಲಿ 
ಕುಳಿತ ಮತ್ತೊಬ್ಬ ಮಾನ್ಯ ಸದಸ್ಯರು ಅವರು ನಿರ್ಣಯವನ್ನು ಪ್ರಸ್ತಾಪಿಸಿ ಅದರ ಬಗ್ಗೆ ತಮ್ಮ 
ಭಾಷಣವನ್ನು ಮುಗಿಸಿದ್ದಾರೆ ಎಂಬ ವಿಷಯವನ್ನು ನನಗೆ ತಿಳಿಸಿದರು. ಅಂತಹ ಪರಿಸ್ಥಿತಿ 
ಇಲ್ಲಿ ಉಂಟಾಗಲಾರದು ಎಂದು ನನ್ನ ನಂಬಿಕೆ. . 

ಈ ಸದನದಲ್ಲಿರುವ ಇಬ್ಬರು ಮಾನ್ಯ ಸದಸ್ಯರಿಗೆ ಮರಾಠಿ ಬರುತ್ತದೆ. ಅವರು 
ಬೇಕಾದರೆ ಮರಾಠಿಯಲ್ಲಿ ಮಾತನಾಡಬಹುದು. ನನ್ನ ಹರುಕು ಮುರುಕು ಮರಾಠಿ ಜ್ಞಾನ 
ಅದರಿಂದಾಗಿ ಜೀವಂತವಾಗಿರಬಹುದು. ನನ್ನನ್ನು ಸಭಾಧ್ಯಕ್ಷನಾಗಿ ಆಯ್ಕೆ ಮಾಡಿದ ಎಲ್ಲ 
ಮಾನ್ಯ ಸದಸ್ಯರಿಗೂ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನರ್ಪಿಸುತ್ತೇನೆ. 
ಸಂದರ್ಭಗಳ ಅಗತ್ಯಗಳಿಗನುಗುಣವಾಗಿ ಮತ್ತು ಈ ಸಭಾಧ್ಯಕ್ಷರಪೀಠದ ಗೌರವದಂತೆ ನಾನು 
ಆದಷ್ಟೂ ನಿಷ್ಠಕ್ಷಪಾತದಿಂದ ಮತ್ತು ನ್ಯಾಯೋಚಿತವಾಗಿ ಕಾರ್ಯ ನಿರ್ವಹಿಸುತ್ತೇನೆ ಎಂಬ 
ಭರವಸೆಯನ್ನು ಕೊಡುತ್ತೇನೆ. ಮಾನ್ಯ ಸದಸ್ಯರಿಗೆ ಅಗತ್ಯ ಬಿದ್ದಾಗ ಎಲ್ಲ ರೀತಿಯ ರಕ್ಷಣೆಯನ್ನು 
ಕೊಡುತ್ತೇನೆ ಎಂದು ನಿರ್ಭಯವಾಗಿ ಭರವನೆ ಕೊಡುತ್ತೇನೆ. ಸಂದರ್ಭ ಬಂದಾಗ ಪ್ರತಿವರ್ಷದ 
ಸದನ್ಕರಿಗೆ ಬೊಂಬಾಯಿ ವಿಧಾನಮಂಡಲದಲ್ಲಿ ನಾನು ರಕ್ಷಣೆ ಒದಗಿಸಿದ್ದೇನೆ ಎಂದು 
ಹೇಳ ಬಯಸುತ್ತೇನೆ. 

ಈ ಕೆಲ ಮಾತುಗಳೊಂದಿಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ವಂದನೆಗಳು. 


ವಿಧಾನಸಭಾಧ್ಯಕ್ಷ ಶ್ರೀ ಎಸ್‌.ಆರ್‌. ಇಂಗ್ಲೆಂಡಿನ ಹೌಸ್‌ ಆಫ್‌ ಕಾಮನ್ಸ್‌ದ 
ಸಭಾಧಕ್ಷರೊಂದಿಗೆ 1959. 


88 ಎಸ್‌.ಆರ್‌. ಕಂಠಿ 


ಸದನದ ಕಾರ್ಯ ಕಲಾಪಗಳು 
ನಿಲುವಳಿ ಸೂಚನೆಯ ವಿಷಯದ ಮೇಲೆ 
(ದಿ. 20.12.1956 ಪುಟ 28,29) 


ಮಾನ್ಯ ಸಭಾಧಕ್ಷರು : ನಾನು ಅನುಸರಿಸಿದ ಪದ್ಧತಿಯನ್ನು ಕುರಿತು ಹೇಳಬೇಕಾದರೆ 
ಅದು ನನಗೆ ಹೊಸದಾದುದೇನಲ್ಲ. ಇಲ್ಲಿನ ಕೆಲ ಮಾನ್ಯ ಸದಸ್ಯರಿಗೆ ಅದು 
ವಿಚಿತ್ರವೆನಿಸಬಹುದು. ಬೊಂಬಾಯಿ ಸದನದ ಸದಸ್ಯರಿಗೇನೂ ಅದು ವಿಚಿತ್ರವೆನಿಸುವುದಿಲ್ಲ. 
ಅಡ್ಡರ್ನ್‌ ಮೆಂಟ್‌ ಮೋಶನ್‌ ಅನ್ನು ನಾನು ತಿರಸ್ಕರಿಸುವ ಮೊದಲು ನಾನು ನನ್ನ 
ಕಾರ್ಯದರ್ಶಿಯವರ ಹತ್ತಿರ ಮಾತನಾಡಿ ಇಲ್ಲಿನ ಪದ್ಮಶಿಯೇನು ಎಂದು ತಿಳಿದುಕೊಂಡೆ. 
ಮಾನ್ಯ ಸದಸ್ಯರಾದ ಶ್ರೀಯುತ ಮಲ್ಕ ಗೋವಿಂದರೆಡ್ಡಿಯವರ ಜೊತೆ ಸಮಾಲೋಚಿಸಿ 
ನಂತರ ವಾನು ಅದನ್ನು ತಿರಸ್ಕರಿಸಬಹುದಿತ್ತು. ಆದರೆ ಪ್ರಸ್ತುತ ಅಡ್ಡರ್ದಮೆಂಟ್‌ ಮೋಶನ್‌ 
ಅತ್ಯಂತ ಕ್ರಮಬಾಹಿರವಾಗಿದ್ದು ಅವರನ್ನು ಸಮಾಲೋಚಿಸುವ ಅಗತ್ಯ ನನಗೆ ಕಂಡುಬರಲಿಲ್ಲ. 
ಅವರ ಹತ್ತಿರ ಸಮಾಲೋಚಿಸದೆ ಇದ್ದಿದ್ದಕ್ಕಾಗಿ ನನಗೆ ವ್ಯಥೆಯುಂಟಾಗಿದೆ. ಇಂತಹ 
ಸಂದರ್ಭಗಳಲ್ಲಿ ತಮ್ಮದೂರುಗಳನ್ನು ಹೊರಹಾಕಲು ಮಾನ್ಯ ಸದಸ್ಯರಿಗೆ ಬೇರೆ ದಾರಿಗಳಿವೆ. 
ಮಾನ್ಯ ಸದಸ್ಯರು ಈಗ ನಡೆಯುವ ವಂದನೆಗಳ ನಿರ್ಣಯದ ಸಮಯದಲ್ಲಿ ತಮ್ಮಕೊರಗನ್ನು 
ವ್ಯಕ್ಷಪಡಿಸಬಹುದು. ಅಲ್ಲಕಾಲಾವಧಿಯ ಸೂಚನೆ ನೀಡಿ ಈ ವಿಷಯದ ಬಗ್ಗೆ ಪ್ರಶ್ನೆಯನ್ನು 
ಕೇಳುವಂತೆ ಶ್ರೀಯುತ ಮಲ್ಕ ಗೋವಿಂದರೆಡ್ಡಿಯವರಿಗೆ ತಿಳಿಸಲು ಕಾರ್ಯದರ್ಶಿಯವರಿಗೆ 
ಹೇಳಿದ್ದೇನೆ ತಮ್ಮದೂರುಗಳನ್ನು ವ್ಯಕ್ತಪಡಿಸಲು ಬೇರೆ ದಾರಿಗಳಿರುವಾಗ ಅಡ್ಡರ್ನ್‌ಮೆಂಟ್‌ 
ಮೋಶನ್‌ ನಂತಹ ಅಸಾಧಾರಣ ಕ್ರಮವನ್ನು ತೆಗೆದುಕೊಳ್ಳುವ ಅಗತ್ಯವಿಲ್ಲ. ಅದು ನನ್ನ 
ಅಭಿಪ್ರಾಯ. ಆದುದರಿಂದಲೇ ನಾನು ಅದನ್ನು ತಿರಸ್ಕರಿಸಿದ್ದು, ಮುಂದೆ ಇಂತಹ 
ಸಂದರ್ಭಗಳು ಉಂಟಾದಲ್ಲಿ ಮಾನ್ಯ ಸದಸ್ಯರ ಜೊತೆ ಸಮಾಲೋಚಿಸಿ ಅಗತ್ಯವಿರುವುದೇ 
ಇಲ್ಲವೇ ಎಂಬ ಅಂಶವನ್ನು ಸದಸ್ಯರಿಗೆ ಮುಂಚೆಯೇ ತಿಳಿಸುತ್ತೇನೆ ಎಂಬ ಭರವಸೆಯನ್ನು 
ಶ್ರೀಯುತ ಮಲ್ಯ ಗೋವಿಂದರೆಡ್ಡಿಯವರಿಗೆ ಕೊಡುತ್ತೇನೆ ಇಲ್ಲಿ ಈ ಪದ್ಧತಿಯನ್ನು 
ಅನುಸರಿಸುತ್ತಿದ್ದಾರೆ ಎಂದು ಮಾನ್ಯ ಸದಸ್ಯರು ತಿಳಿಸಿದ್ದಾರೆ. ನಾನು ಈಗಾಗಲೇ 
ಅನುಸರಿಸುತ್ತಿರುವ ಪದ್ಧತಿಯಿಂದ ದೂರ ಸರಿಯುವುದಿಲ್ಲ. ನಾನು ಆ ಪದ್ಧತಿಯನ್ನು 
ಪಾಲಿಸುತ್ತೇನೆ. 


ಹಳೇ ಮೈಸೂರು ಸದನದಲ್ಲಿ ಅನುಸರಿಸುತ್ತಿದ್ದ ಕಾನೂನು ಪದ್ಧಶಿಗಳನ್ನೇ ನಾವು 
ಈ ಸದನದಲ್ಲೂ ಅನುಸರಿಸಬೇಕು. ಅದರಲ್ಲಿ ಸಂದೇಹವೇನೂ ಇಲ್ಲ. ಕಾರಣ, ರಾಜ್ಯ 
ಪುನರ್‌ ವಿಂಗಡಣಾ ಕಾನೂನಿನಲ್ಲಿ ಹಾಗೆಂದು ಸ್ಪಷ್ಟವಾಗಿ ಹೇಳಿದೆ. ಆದರೆ, ಈ ವಿಷಯ 
ಕಾನೂನಿಗೆ ಸಂಬಂಧಪಟ್ಟಿದ್ದಲ್ಲ. ಇದೊಂದು ಸಂಪ್ರದಾಯಕ್ಕೆ ಸಂಬಂಧಪಟ್ಟ ವಿಷಯ. ಈ 
ಸಂಪ್ರದಾಯ ನನಗೆ ಗೊತ್ತಿಲ್ಲದಿರಬಹುದು. ಅದು ಬೇರೆ ವಿಷಯ. ನಾನು ಈಗಾಗಲೇ 


ಪ್ರತಿಭಾವಂತ ಸಂಸದೀಯ ಪಟು 89 


ಹೇಳಿದಂತೆ ಬೊಂಬಾಯಿಯಲ್ಲಿ ಆ ಪದ್ಧತಿ ಇತ್ತು. ಸದಸ್ಯರೊಡನೆ ಸಮಾಲೋಚಿಸುವುದು 
ಅನಗತ್ಯವೆನಿಸಿದರೆ ಸಭಾಧ್ಯಕ್ಷರು ಅವರೊಡನೆ ಸಮಾಲೋಚಿಸುತ್ತಲೇ ಇರಲಿಲ್ಲ. ಆದರೆ 
ಎಲ್ಲ ಸಂದರ್ಭದಲ್ಲೂ ನಾನು ಸದಸ್ಯರೊಡನೆ ಸಮಾಲೋಚಿಸಲೇ ಬೇಕು ಎನ್ನುವುದು 
ಸದಸ್ಕರ ಈ ಅಭಿಲಾಷೆಯಾಗಿದ್ದರೆ ನಾನು ಹಾಗೇ ಮಾಡುತ್ತೇನೆ. ನನಗೇನೂ ಅಭ್ಯಂತರವಿಲ್ಲ. 


ಕ್ರಿಯಾಲೋಪದ ವಿಷಯದ ಮೇಲೆ 
"(&. 20.12.1956) 


ಮಾನ್ಯ ಸಭಾಧ್ಷರು: ಕ್ರಿಯಾಲೋಪವನ್ನು ಎತ್ತಿದಾಗ ಮಾನ್ಯ ಸದಸ್ಕರು ಅದರ 
ಜೊತೆಗೆ ತಮ್ಮ ಅಭಿಪ್ರಾಯವನ್ನು ಸೂಚಿಸುತ್ತಿದ್ದಾರೆ ಎಂದು ಕಾಣಬಾರದು. ಹಾಗಾದ 
ಪಕ್ಷ ಅದು ಕ್ರಿಯಾಲೋಪವಾಗುವುದಿಲ್ಲ. ಅದು ಸತ್ಯ ಕಳೆದುಕೊಳ್ಳುತ್ತದೆ. “ಕ್ರಿಯಾಲೋಪ” 
ಎಂದರೆ ಸಭಾಧ್ಯಕ್ಷರು ಅದರ ಬಗ್ಗೆ ತಮ್ಮನಿರ್ಣಯ ಕೊಡಬೇಕು. ಆದುದರಿಂದ, ಕ್ರಿಯಾ 
ಲೋಪ ಎತ್ತಿದಾಗ ನಾನು ನಮ್ಮ ಅಭಿಪ್ರಾಯ ಮಂಡಿಸಬಾರದು. ಹಾಗಿದ್ದಲ್ಲಿ ಮಾತ್ರ 
ಸಭಾಧ್ಯಕ್ಷರು ಸೃತಂತ್ರವಾಗಿ ತಮ್ಮ ಅನಿಸಿಕೆಗಳನ್ನು ಹೇಳಲು ಸಾಧ್ಯವಾಗುತ್ತದೆ. 


ಶ್ರೀ ಪಿ.ಆರ್‌. ರಾಮಯ್ದ : ನಾನು ಸಲ್ಲಿಸಬಯಸುವುದೇನೆಂದರೆ, ಇಲ್ಲಿ 
ಎತ್ತಲಾದ ಅಂಶಗಳು ಅಪ್ರಸ್ತುತ ಎಂಬುದರಡೆ ಮಾನ್ಯ ಅಧ್ಯಕ್ಷರ ಗಮನಸೆಳೆಯಲಿಚ್ಛಿಸಿದ್ದು. 


ಮಾನ್ಯ ಸಭಾಧ್ಯಕ್ಷರು: ನಾನು ಅದನ್ನು ಹೇಳುವಾಗ ಮಾನ್ಯ ಸದಸ್ಯರಾದ ಶ್ರೀಯುತ 
ಪಿ.ಆರ್‌. ರಾಮಯ್ಯನವರನ್ನು ಕುರಿತು ಹೇಳಿದ್ದಲ್ಲ. ನಾನು ಸಹಜವಾಗಿ ಹೇಳಿದೆ ಅಷ್ಟೆ. 
ನಾವು ತಪ್ಪುವುದು ಇಲ್ಲಿಯೇ. ಇದೊಂದು ಯಾವುದಾದರೂ ಸದಸ್ಯರೊಬ್ಬರ 
ದುರ್ಬಲತೆಯಲ್ಲ. ಬಹಳಷ್ಟು ಸಂದರ್ಭಗಳಲ್ಲಿ ಹೀಗಾಗುವುದುಂಟು. ಆದುದರಿಂದಲೇ 
ಕ್ರಿಯಾಲೋಷವೆತ್ತಿದಾಗ ಸದಸ್ಯರು ವಾಗ್ದಾದ ಮಾಡಬಾರದು ಮತ್ತು ತಮ್ಮಅಭಿಪ್ರಾಯ 
ಹೇಳಬಾರದೆಂದು ನಾನು ಸಲಹೆ ಕೊಡುತಿರುವದು. ಕ್ರಿಯಾಲೋಪವನ್ನು ಆದಷ್ಟು ಸಂಕ್ಷಿಪವಾಗಿ. 
ಹೇಳಿ ಸಭಾಧ್ಯಕ್ಷರು ತಮ್ಮರೂಲಿಂಗ್‌ ಕೊಡಲು ಬಿಡಬೇಕು. 

ಇನ್ನು ಮಾನ್ಯ ಸದಸ್ಯ ಶ್ರೀ ಪಿ.ಆರ್‌. ರಾಮಯ್ಯನವರು ಎತ್ತಿದ ಕ್ರಿಯಾ ಲೋಪದ 
ಬಗ್ಗೆ ಹೇಳುವುದಾದರೆ ನಾನು ಅದನ್ನು ಒಪ್ಪುವುದಿಲ್ಲ. ರಾಜ್ಯಪಾಲರು ತಮ್ಮಭಾಷಣದಲ್ಲಿ 
ಗಡಿ ಹೊಂದಾಣಿಕೆ ಕುರಿತು ಹೇಳಿದ್ದಾರೆ. ಗಡಿ ಪ್ರಶ್ನೆಯನ್ನು ಸ್ಹಾಭಾವಿಕವಾಗಿ ಸದಸ್ಯರೆಲ್ಲರೂ 
ಚರ್ಚೆಸಬಹುಬಾಗಿದೆ. ಅದು ನನ್ನ ಅಭಿಪ್ರಾಯ. ಆದುದರಿಂದಲೇ ಶ್ರೀ ಪಿ.ಆರ್‌. 
ರಾಮಯ್ಯನವರು ಎತ್ತಿದ ಕ್ರಿಯಾಲೋಪವನ್ನು ನಾನು ಸಮರ್ಥಿಸುವುದಿಲ್ಲ. 


ಸಮಯ ಆಗುತ್ತಾ ಬಂದಿದೆ. ಮಾನ್ಯ ಸದಸ್ಯ ಶ್ರೀ ಕದಮ್‌ ಅವರು ತಮ್ಮ 
ನಿರೂಪಣೆಯನ್ನು ನಾಳೆ ಮುಂದುವರಿಸಬಹುದು. 


90 ಎಸ್‌.ಆರ್‌. ಕಂಠಿ 


ರಾಜ್ಯಪಾಲರ ಭಾಷಣದ ವಿಷಯದ ಮೇಲೆ 


ಸಭೆಯನ್ನು ಮುಕ್ತಾಯಗೊಳಿಸುವ ಮೊದಲು ರಾಜ್ಯಪಾಲರ ಭಾಷಣದ ಮೇಲೆ 
ನಡೆದ ಚರ್ಚೆಯ ಬಗ್ಗೆ ಕೆಲ ಅಂಶಗಳನ್ನು ಸ್ಪಷ್ಟಪಡಿಸಲಿಚ್ಚಿಸುತ್ತೇನೆ. ಮೊದಲನೆಯದಾಗಿ 
ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪಿಸಿದ ಯಾವುದೇ ವಿಷಯದ ಬಗ್ಗೆ ಮಾನ್ಯ 
ಸದಸ್ಯರು ತಮ್ಮಟೇಕೆಟಿಪ್ಪಣಿಗಳನ್ನು ನೀಡಬಹುದು. ಎರಡನೆಯದಾಗಿ ಮಾನ್ಯ ಸದಸ್ಯರು 
ತಿದ್ದುಪಡಿಯ ಪರವಾಗಿ ಅಥವಾ ವಿರೋಧವಾಗಿ ತಮ್ಮಅಭಿಪ್ರಾಯಗಳನ್ನು ಹೇಳಬಹುದು. 
ಮೂರನೆಯದಾಗಿ ಮಾನ್ಯ ಸದಸ್ಯರು ರಾಜ್ಯಪಾಲರ ಭಾಷಣಕ್ಕೆ ಯಾವ ತಿದ್ದುಪಡಿಯನ್ನೂ 
ಸೂಚಿಸಿಲ್ಲವಾದರೂ, ರಾಜ್ಯಪಾಲರು ಪ್ರಸ್ತಾಪಸಬೇಕಾಗಿತ್ತು ಎನ್ನುವಂತಹ ಅಂಶಗಳ ಮೇಲೆ 
ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಸ್ವತಂತ್ರರು. ಈ ಎಲ್ಲ ಅಂಶಗಳನ್ನು ಮಾನ್ಯ 
ಸದಸ್ಯರು ಗಮನದಲ್ಲಿಟ್ಟುಕೊಂಡರೆ ಚರ್ಚೆಯು ಮುಕ್ತವಾಗಿಯೂ, ಅರ್ಥಪೂರ್ಣವಾಗಿಯೂ 
ಆಗುತ್ತದೆ. ಯಾವ ಮಾನ್ಯ ಸದಸ್ಯರನ್ನೂ ನಾನು ಅಡ್ಡಿಪಡಿಸುವುದಿಲ್ಲ. ಅಂತಹ ಸಂದರ್ಭ 
ಏನಾದರೂ ಬಂದರೆ ಅದು ದುರದೃಷ್ಟಕರವೆನ್ನಬೇಕು. ಯಾರಾದರೂ ಮಾನ್ಯ ಸದಸ್ಯರು 
ಗಂಭೀರವಾದ ಆಪಾದನೆ ಮಾಡಿದರೆ ಅಂತಹ ಆಪಾದನೆ ಕುರಿತು ಅವರಲ್ಲಿ ಸಾಕಷ್ಟು 
ಮಾಹಿತಿ ಇದೆಯೇ ಎಂಬುದನ್ನು ಮತ್ತು ಆಪಾದನೆ ಮಾಡಲು ಸಾಕಷ್ಟು ಆಧಾರಗಳಿವೆ 
ಎಂಬುದನ್ನು ಕೇಳಿ ತಿಳಿದುಕೊಳ್ಳುತ್ತೇನೆ. 


ಸದಸ್ಕರ ಸೌಕರ್ಯಗಳ ಬಗ್ಗೆ 


ಸದಸ್ಯರಿಗೆ ಅಗತ್ಯವಿರುವ ಸಾಮಗ್ರಿಗಳನ್ನು ಪೂರೈಸುವುದರ ಕುರಿತು ಸ್ವಲ್ಪ 
ಅಜಾಗರೂಕತೆಯಿದೆ ಎನ್ನುವದು ವ್ಯಥೆಯ ಸಂಗತಿ. ಸದಸ್ಯರಿಗೆ ಅಗತ್ಯವಿರುವ ಸಾಮಗ್ರಿಯನ್ನು 
ಅವರ ಮನೆ ಬಾಗಿಲಿಗೆ ತಲುಪಿಸುವಂತೆ ನಾನು ಕಚೇರಿಗೆ ತಿಳಿಸಿದ್ದೇನೆ. ಮಾನ್ಯ ಸದಸ್ಯರು 
ತಮ್ಮ ಮನೆಯ ಸರಿಯಾದ ವಿಳಾಸವನ್ನು ಕಛೇರಿಯವರಿಗೆ ತಿಳಿಸಿದರೆ ಸಾಮಗ್ರಿಯನ್ನು 
ಮನೆಗೆ ಕಳುಹಿಸಲು ಅನುಕೂಲವಾಗುತ್ತದೆ. ಮತ್ತೊಂದು ವಿಷಯ ಈ ರೀತಿ ಸದಸ್ಯರ 
ಮನೆ ಬಾಗಿಲಿಗೆ ಸಾಮಗ್ರಿಯನ್ನು ಕಳುಹಿಸುವುದು ಇನ್ನು ಮುಂದೆ ಸಾಧ್ಯವಾಗಲಾರದು. 
ಈ ವಿಷಯದ ಬಗ್ಗೆ ನಾನು ಇನ್ನೂ ತೀರ್ಮಾನ ತೆಗೆದುಕೊಂಡಿಲ್ಲ. ಬೊಂಬಾಯಿಯಲ್ಲಿ 
ಸಾಮಗ್ರಿಯನ್ನು ಖಾನೆಗಳುಳ್ಳ ಕಪಾಟಿನಲ್ಲಿಡಲಾಗುತ್ತಿತ್ತು. ಈ ವ್ಯವಸ್ಥೆಯನ್ನು ಇಲ್ಲಿಯೂ 
ವ್ಯವಸ್ಥೆ ಮಾಡಲಾಗುವುದು. ನಾಳೆಯ ಹೊತ್ತಿಗೆ ಕಪಾಟು ಸಿದ್ದವಾಗಬಹುದು. ಮಾನ್ಯ 
ಸದಸ್ಯರ ಆಕ್ಷೇಪವಿಲ್ಲದಿದ್ದರೆ ನಾಳೆ ಸಂಜೆ ಐದು ಘಂಟೆಯ ಒಳಗೆ ಎಲ್ಲ ಸಾಮಗ್ರಿಗಳನ್ನು 
ಕಪಾಟಿನ ಖಾನೆಯಲ್ಲಿಡಲಾಗುವುದು. 


ಇನ್ನೊಂದು ನಾನು ಹೇಳಬೇಕೆಂದಿರುವ ಅಂಶ ಎಂದರೆ ಸಭಾಧ್ಯಕ್ಷರ ವೇದಿಕೆಯತ್ತ 
ನುಗ್ಗುವುದು. ಇದೊಂದು ಮುಖ್ಯವಾದ ಅಂಶ. ಕೆಲವು ಮುಖ್ಯ ಸದಸ್ಯರು ಆಸನಗಳನ್ನು 


ಪ್ರತಿಭಾವಂತ ಸಂಸದೀಯ ಪಟು 91 


ಬಿಟ್ಟು ಬರುವುದನ್ನು ನಾನು ಗಮನಿಸಿದ್ದೇನೆ. ಮಾನ್ಯ ಸದಸ್ಯರು ತಮ್ಮ ಆಸನಗಳನ್ನು ಬಿಟ್ಟು 
ಫ್ಲೋರ್‌ ಕ್ರಾಸ್‌ ಮಾಡದಿದ್ದರೆ ಉತ್ತಮ. ಇದು ಸದನದ ಗೌರವ ಮತ್ತು ಸಭ್ಯತೆ ಕಾಪಾಡಲು 
ಅತಿ ಮುಖ್ಯ. 


ಕುಡಿಯುವ ನೀರಿಗೆ ಲಾಂಜ್‌ನಲ್ಲಿ ವ್ಯವಸ್ಥೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. 
ಮಾನ್ಯ ಸದಸ್ಕರು ಅಲ್ಲಿ ಹೋಗಿ ನೀರು ಕುಡಿಯಬಹುದು. ಮಾನ್ಯ ಸದಸ್ಕರು ಮಾತನಾಡುತ್ತಿರಲಿ, 
ಇಲ್ಲದಿರಲಿ ಕುಡಿಯುವ ನೀರನ್ನು ಅವನ ಆಸನದಲ್ಲೇ ಪೂರೈಸುತ್ತಿದ್ದರು ಎನ್ನುವ ಅಂಶ ನನ್ನ 
ಗಮನಕ್ಕೆ ಬಂದಿದೆ. ಈ ಅಭ್ಯಾಸವನ್ನು ನಿಲ್ಲಿಸುವುದು ಒಳ್ಳೆಯದೆಂದು ನನ್ನ ಅಭಿಪ್ರಾಯ. 
ಯಾರಾದರೂ ಮಾನ್ಯ ಸದಸ್ಯರು ಮಾತನಾಡುತ್ತಿದ್ದು ಅಂತಹವರಿಗೆ ಮಾತ್ರ ಕುಡಿಯಲು 
ನೀರು ಬೇಕಾದರೆ ಇಲ್ಲಿಯೇ ತರಿಸಿಕೊಡಬಹುದು. ಮಾತನಾಡುತ್ತಿರುವ ಸದಸ್ಯರಿಗೂ ಸದನದಲ್ಲಿ 
ನೀರು ತರಿಸಿಕೊಡುವ ಕ್ರಮ ಬೇರೆ ಸದನಗಳಲ್ಲಿಲ್ಲ. ಬೊಂಬಾಯಿಯಲ್ಲಿ ಮಾನ್ಯ ಸದಸ್ಯರೊಬ್ಬರು 
ಜ್ವರದಿಂದ ಬಳಲುತ್ತಿದ್ದು ಬಾಯಾರಿಕೆಯುಂಟಾಗಿದೆ ಎಂದು ಹೇಳಿದರೂ, ಅಂದಿನ 
ಸಭಾಧ್ಯಕ್ಷರಾದ ಮಾನ್ಯ ಕುಂಠೆಯವರು ಆಗುವುದಿಲ್ಲವೆಂದು ಹೇಳಿದರು. ಅಂತಹ ಪದ್ಧತಿ 
ಇಲ್ಲಿ ತರಲು ನಾನು ಬಯಸುವುದಿಲ್ಲ. ಮಾನ್ಯ ಸದಸ್ಕರು ಮಾತನಾಡುತ್ತಿರುವಾಗ ಅವರಿಗೆ 
ನೀರು ಬೇಕಾದರೆ ಇಲ್ಲೇ ಪೂರೈಸಲಾಗುತ್ತದೆ. ಉಳಿದ ಸದಸ್ಕರು ಕುಳಿತು ಕೊಂಡಿರುವಾಗ 
ಅವರಿಗೆ ನೀರಿನ ಅವಶ್ಯಕತೆ ಬಿದ್ದರೆ ನೀರನ್ನು ತಂದು ಏಕೆ ಕೊಡಬೇಕೆಂಬುದು ನನಗೆ 
ಅರ್ಥವಾಗುವುದಿಲ್ಲ. ಅವರು ಹೊರಗೆ ಹೋಗಿ ನೀರು ಕುಡಿದು ಹಿಂತಿರುಗಿ ಬರಬೇಕು. 
ಇದು ಸದನದ ಘನತೆ ಮತ್ತು ಸಭ್ಯತೆಗೆ ತಕ್ಕುದಾದದ್ದು. ಇಂತಹ ವ್ಯವಸ್ಥೆಯನ್ನು 
ಜಾರಿಗೊಳಿಸಿದ್ದಕ್ಕಾಗಿ ಮಾನ್ಯ ಸದಸ್ಯರು ನನ್ನನ್ನು ಕ್ಷಮಿಸಬೇಕು. 


ಸೆದಸ್ಮರು ಪ್ರಶ್ನೆ ಕಳಿಸುವ ವಿಷಯದ ಬಗ್ಗೆ 
ಪುಟ 114-115) 


ಮಾನ ಸಭಾಧಕ್ಷರು : ಮಾನ್ಯ ಸದಸ್ಯರಿಗೆ ನಾನು ಈ ಸಲಹೆ ಕೊಡುತ್ತಿದ್ದೇನೆ. 
ಈ ಸದನದಲ್ಲಿ ಆಗುತ್ತಿರುವ ತೊಂದರೆಗಳು ನನಗೆ ಗೊತಿದೆ. ಕಾರಣ ಪ್ರಶ್ನೆಗಳನ್ನು ಕೆಲ 
ಸಮಯದವರೆಗೆ ಮಾತ್ರ ಸದನದ ಮುಂದೆ ಇಡಬಹುದಾಗಿದ್ದು ಒಂದುತರಹದ ನಿರ್ಬಂಧ 
ಉಂಟಾಗಿತ್ತು. ನಾನು ಈ ವ್ಯವಸ್ಥೆಯನ್ನು ಪೂರ್ಣವಾಗಿ ಬದಲಾಯಿಸಲಿಚ್ಛಿಸುತ್ತೇನೆ. ಸದನವು 
ನಡೆಯುತ್ತಿರಲಿ ನಡೆಯದೇ ಇರಲಿ, ಮಾನ್ಯ ಸದಸ್ಯರು ವರ್ಷ ಪೂರ್ತಿ ತಮ್ಮಪ್ರಶ್ನೆಗಳನ್ನು 
ಕಳುಹಿಸಲು ಅನುಕೂಲವಾಗುವಂತೆ ನಿಯಮಗಳಲ್ಲಿ ಬದಲಾವಣೆ ಮಾಡಲು ಯೋಚಿಸಿದ್ದೇನೆ. 
ಪರಿಣಾಮವಾಗಿ ಮಾನ್ಯ ಸದಸ್ಯರು ತಮ್ಮ ಪ್ರಶ್ನೆಗಳನ್ನು ಆದಷ್ಟೂ ವಿಸ್ತಾರಗೊಳಿಸಿ ಯಾವ 
ಅಂಶವನ್ನು ಬಿಡದಂತೆ ಮಾಡಲು ಸಾಧ್ಯವಾಗುತ್ತದೆ. 

ಪ್ರಸ್ತುತ ವಿಚಾರದಲ್ಲಿ ಮಾನ್ಯ ಪ್ರತಿಪಕ್ಷದ ನಾಯಕರು ಇನ್ನೂ ಹೆಚ್ಚಿನ ವಿವರಗಳನ್ನು 
ತಿಳಿಯ ಬಯಸಿದಲ್ಲಿ ಅವರು ಇನ್ನೊಂದು ಪ್ರಶ್ನೆಯನ್ನು ಕೇಳಬಹುದು. ನಾನು ನಿಯವಕ್ಕೆ 


92 ವಿಸ್‌.ಆರ್‌. ಕಂಠಿ 


ತಿದ್ದುಪಡಿ ತರುತ್ತೇನೆ. ಈಗಿನಿಂದಲೇ ಈ ತಿದ್ದುಪಡಿ ಜಾರಿಗೊಳಿಸುತ್ತೇನೆ. ಯಾರಾದರೂ 
ಮಾನ್ಯ ಸದಸ್ಯರು ಈಗ ಪ್ರಶ್ನೆ ಕೇಳ ಬಯಸಿದ್ದಲ್ಲಿ, ಅವರು ಪ್ರಶ್ನೆಗಳನ್ನು ಕೇಳಲು ಅನುಮತಿ 
ನೀಡಲಾಗುವುದು. ಈ ಅನುಕೂಲ ಕಲ್ಪಿಸಲು ನಿಯಮಗಳಲ್ಲಿ ಬದಲಾವಣೆ ಮಾಡಲಾಗಿದೆ. 
ಆ ಅಧಿಕಾರ ನನಗಿದೆ ಮತ್ತು ನಾನು ಅದನ್ನು ಉಪಯೋಗಿಸಬಯಸುತ್ತೇನೆ. ಅದೇ ಸರಿಯಾದ 
ಮಾರ್ಗ, ಪ್ರಸ್ತುತ ಪ್ರಶ್ನೆ ಜಾನುವಾರಗಳ ಮತ್ತು ಇತರ ಪ್ರಾಣಿಗಳ ಗಣತಿಗೆ ಸಂಬಂಧಪಟ್ಟಿದೆ. 
ಲಸಿಕೆ ಅಥವಾ ಮೊಟ್ಟೆಗಳ ಕುರಿತು ಪೂರಕ ಪ್ರಶ್ನೆಗಳು ಉದ್ಭವಿಸುವುದಿಲ್ಲ. ಆದುದರಿಂದ 
ಮಾನ್ಯ ಪ್ರತಿಪಕ್ಷದ ನಾಯಕರೂ ಒಳಗೊಂಡಂತೆ ಎಲ್ಲ ಮಾನ್ಯ ಸದಸ್ಯರಿಗೂ ನಾನು 
ವಿನಂತಿಸಿಕೊಳ್ಳುವುದೇನೆಂದರೆ ಪ್ರಶ್ನೆಯನ್ನು ಪ್ರತ್ಯೇಕವಾಗಿ ಕೇಳಿ ಎಂದು. ಆ ಪ್ರಶ್ನೆಗೆ ಕೂಡಲೇ 
ಅನುಮತಿ. ಕೊಡಲಾಗುವುದು. 


ವಿಷಯ : ವಿಧಾನ ಸಬಾಧಕ್ಷರ ಬೀಳ್ಕೊಡುಗೆ 
(27.3.1957) 


ನನ್ನ ಸೇವೆಯನ್ನು ಶ್ಲಾಭಿಸಿದ ಸಭಾ ಸದಸ್ಯರೆಲ್ಲರಿಗೂ ನಾನು ಕೃತಜ್ಞವಾಗಿದ್ದೇನೆ. 
ಸಭೆಯ ನಾಯಕರು ಈಗ ತಾನೇ ಹೇಳಿದ ಹಾಗೆ ನಾನೇನೂ ಮೈಸೂರಿಗೆ ಹೊಸಬನಲ್ಲ. 
ಆದರೆ ವಿಧಾನಸಭಾ ಅಧ್ಯಕ್ಷನಾಗಿ ಈ ಸದನದ ಕಾರ್ಯ ನಿರ್ವಹಣೆ ನನಗೆ ಹೊಸದು. ನಾನು 
ಬಾಂಬೇ ವಿಧಾನಸಭೆಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ನಿಜ. ಆ ಸಮಯದಲ್ಲಿ 
"ಟಾಸ್ಕ್‌ ಮಾಸ್ಟರ್‌' ಎಂದು ಹೆಸರುಗಳಿಸಿದ್ದ ಅಥವಾ ಮಾನ್ಯ ಸಭಾಸದಸ್ಯರು ತಿಳಿಸಿದಹಾಗೆ 
ಸ್ಕೂಲ್‌ ಮಾಸ್ಟರ್‌ ಆಗಿದ್ದವರ ಕೈಕೆಳಗೆ ಸ್ವಲ್ಪ ಕಾಲ ತರಬೇತಿ ಹೊಂದಿದ್ದೂ ನಿಜ. ನಾನು 
ಹೇಳುತ್ತಿರುವುದು ನನ್ನ ಮಿತ್ರರಾದ ಶ್ರೀಯುತ ಕುಂಠೆಯವರನ್ನು ಕುರಿತು. ಆಗ ಅವರು 
ಬಾಂಬೆಯ ವಿಧಾನಸಬೆಯ ಅಧ್ಯಕ್ಷರಾಗಿದ್ದರು. ನನ್ನನ್ನು "ಧರ್ಮಯೋದ' (158ರೇಗ) 
ನೆಂದು ಕೆಲವರು ಕರೆಯುತ್ತಾರೆ. ನಾನು ಧರ್ಮಯೋಧನಾಗಿರಲು ಇಷ್ಟಪಡುತ್ತೇನೆ. ಅದು 
ನನಗೆ ಸಂತಸದ ವಿಷಯ. ಆದರೆ ನಾನು ಸ್ಕೂಲ್‌ ಮಾಸ್ಟರನಾಗಿರಲು ಇಷ್ಟಪಡುವುದಿಲ್ಲ. 
ಒಂದು ವೇಳೆ ನಾನು ಶಾಲಾ ಮಾಸ್ತರನಾಗಿದ್ದರೆ ಅಥವಾ ಶಾಲಾ ಮಾಸ್ತರನಾಗಿ 
ಮುಂದುವರೆದಿದ್ದರೆ ಅದು ನನ್ನ ಸ್ವಂತ ಇಚ್ಛೆಯಿಂದಲ್ಲ ಎಂದು ಹೇಳಬಯಸುತ್ತೇನೆ; ನಾನು 
ನನ್ನ ಕರ್ತವ್ಯ ಮಾಡಬೇಕಿತ್ತು, ಆದುದರಿಂದ ನಾನು ಶಾಲಾ ಮಾಸ್ತರನಾಗಿ ಮತ್ತು 
ಧರ್ಮಯೋದಧನಾಗಿ ಎರಡೂ ಭೂಮಿಕೆಯನ್ನು, ನಿಭಾಯಿಸುತ್ತಿದ್ದೇನೆ. 
ಸಭೆಯ ಹೆಚ್ಚಿನ ಸದಸ್ಯರು ನಮನ್ನು ಬಿಟ್ಟುಹೋಗುತ್ತಿದ್ದಾರೆ. ಇದು ನನಗೆ 
ವ್ಯಥೆಯುಂಟು ಮಾಡಿದೆ. ಸನಾನ್ಯ ಮಿತ್ರರಾದ ಶ್ರೀಯುತ ಇಮಾಮ್‌, ಶ್ರೀಯುತ 
ಪಟ್ಟಾಭಿರಾಮನ್‌, ಶ್ರೀಯುತ ಶ್ರೀನಿವಾಸ ಅಯ್ಯಂಗಾರ, ಶ್ರೀಯುತ ಹುಚ್ಚೇಗೌಡರು, 
ಶ್ರೀಯುತ ರಾಮರಾಯರು, ಶ್ರೀಯುತ ಚಂದ್ರಕಿ ಮತ್ತು ಹಿರಿಯ ಮಂತ್ರಿಗಳಾದ ಶ್ರೀಯುತ - 


ಪ್ರತಿಭಾವಂತ ಸಂಸದೀಯ ಹಟು 93 


ಎ.ಬಿ.ಶೆಟ್ಟಿ ಇವರೆಲ್ಲರೂ ನನ್ನನ್ನು ಬಿಟ್ಟು ಹೋಗುತ್ತಿರುವುದು ನನಗೆ ಹೆಚ್ಚಿನ 
ದುಃಖವನ್ನುಂಟುಮಾಡಿದೆ. ಈ ಅಗಲಿಕೆಯ ನೋವನ್ನು ನಾವ ಭರಿಸಬೇಕಾದುದು ಅನಿವಾರ್ಯ. 
ಮುಂದೇನಾಗುವುದೆಂದು ನನಗೆ ಗೊತ್ತಿಲ್ಲ. ಆದರೆ, ಮುಂಬರುವ ತಂಡದವರೂ ಆದಷ್ಟೂ 
ಹೊಣೆಗಾರಿಕೆಯಿಂದ ತಮ್ಮಕರ್ತವ್ಯ ಮಾಡಬಲ್ಲವರೆಂಬ ವಿಶ್ವಾಸ ನನಗಿದೆ. 


ಬಂದು ಸಲ ಹಿಂತಿರುಗಿ ನಾನೇನು ಮಾಡಿದ್ದೇನೆ ಎಂದು ವೀಕ್ಷಿಸಿದರೆ, ನಾನು 
ಚಿನ್ನಾಗಿ ಕೆಲಸ ನಿರ್ವಹಿಸಿದ್ದೇನೆ ಎಂದು ನನಗೆನಿಸುತ್ತದೆ. ಮಾನ್ಯ ಸದಸ್ಯರುಗಳಾದ ನಿಮ್ಮೆಲ್ಲರ 
ಸಹಾಯ ಸಹಕಾರಗಳಿಲ್ಲದಿದ್ದರೆ ಇದು ಖಂಡಿತ ನನ್ನಿಂದ ಸಾಧ್ಯವಾಗುತ್ತಿರಲಿಲ್ಲ. ಈ ಸಹಾಯ 
ಸಹಕಾರಕ್ಕಾಗಿ ನಾನು ಮಾನ್ಯ ಸದಸ್ಯರೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. 


ಬೊಂಬಾಯಿಯ ವಿಧಾನಸಭೆಯಲ್ಲಿ ಅನೇಕ ಭಾಷಣಗಳನ್ನು ಆಲಿಸಿದ ಅನುಭವ 
ನನಗಿದೆ. ಈ ಸದನದಲ್ಲೂ ಅನೇಕ ಭಾಷಣಗಳನ್ನು ಆಲಿಸುವ ಅವಕಾಶ ನನಗೆ ಸಿಕ್ಕಿದೆ. ಈ 
ಸದನದಲ್ಲಿ ನಡೆದ ಭಾಷಣಗಳು ಮತ್ತು ಚರ್ಚಿಗಳು ಸಾಮಾನ್ಯವಾಗಿ ಉತ್ತಮಮಟ್ಟದ್ದಾಗಿದ್ದು. 
ಸಭೆಯ ಗೌರವ ಘನತೆಗಳಿಗೆ ತಕ್ಕುದಾಗಿದ್ದು ಚರ್ಚಿಯ ವ್ಯಾಪ್ತಿಯಲ್ಲಿ ನಡೆದಿರುವುದು 
ಮಾನ್ಯ ಸದಸ್ಯರಿಗೆ ಗೌರವ ತರುವ ವಿಷಯ. ಈ ದಿಸೆಯಲ್ಲಿ ಮಾನ್ಯ ಸದಸ್ಯ ಪಟ್ಟಾಭಿರಾಮನ್‌ 
ಅವರ ಹೆಸರನ್ನು ವಿಶೇಷವಾಗಿ ಹೇಳಬಯಸುತ್ತೇನೆ. ಅವರ ಭಾಷಣ ಕಲೆ ಅದ್ಭುತವಾದದ್ದು. 
ಆಡಂಬರದ ಮಾತುಗಳಿಂದ ದೂರವಿದ್ದು, ತಮಗನಿಸಿದ್ದನ್ನು ಸ್ಪಷ್ಟವಾಗಿ ಹೃದಯ ಬಿಚ್ಚಿ 
ಮಾತಸಾಡುವ ಇಂತಹ ಇನ್ನೊಬ್ಬ ವ್ಯಕ್ತಿಯನ್ನು ನಾನು ನೋಡಿಲ್ಲ, ತಮ್ಮವಿಚಾರಗಳನ್ನು 
ಪ್ರಾಮಾಣಿಕವಾಗಿ: ಅವರು ಸದನದ ಮುಂದೆ ಇಡುತಿದ್ದರು. ನಾನು ಅವರ ಭಾಷಣಗಳನ್ನು 
ಗಮನವಿಟ್ಟು ಕೇಳಿದ್ದೇನೆ. ಈ ಸಭೆಯಲ್ಲಿ ಅವರು ಮಾಡಿದ ಉತ್ತರ ಭಾಷಣಗಳಿಗೆ ನಾನು 
ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂತಹ ಒಬ್ಬ ಒಳ್ಳೆಯ ವಾಗ್ಮಿ ನಮನ್ನು 
ಬಿಟ್ಟುಹೋಗುತ್ತಿರುವುದು ನಿಜವಾಗಿಯೂ ದುರದೃಷ್ಟಕರ. 


ನಮನ್ನು ಬಿಟ್ಟು ಹೋಗುತ್ತಿರುವ ಇನ್ನೊಬ್ಬ ಮಿತ್ರ ಶ್ರೀ ಇಮಾಮ್‌ ಅವರು ಒಬ್ಬ 
ವಿಶಿಷ್ಟ ವ್ಯಕ್ತಿ. ಅವರು ಯಾವಾಗಲೂ ಭಾವೋದ್ರೆಕಕ್ಕೊಳಗಾಗದೆ ಸಹನೆಯಿಂದ 
ಮಾತನಾಡುವವರು. ಯಾವಾಗಲೂ ತಕಬದ್ದವಾಗಿ, ಮಿತಿಮೀರದೆ ಮಾತನಾಡುವ 
ಸ್ವಭಾವದವರು. 

ನನ್ನ ಮಿತ್ರ ಶ್ರೀ ಶ್ರೀನಿವಾಸ ಅಯ್ಯಂಗಾರರ ಹೆಸರನ್ನೂ ನಾನು ಇಲ್ಲಿ ನೆನಸಬೇಕು. 
ಅವರು ಮಾತನಾಡಲು ಪ್ರಾರಂಭಿಸಿದಾಗ ನನ್ನನ್ನು ನಿದ್ದೆಯಿಂದ ಬಡಿದೆಬ್ಬಿಸದಂತಾಗುತ್ತಿತ್ತು. 
ಕಾರಣ ಅಷ್ಟೊಂದು ಅಂಕಿ ಅಂಶಗಳನ್ನು ಅವರು ನೀಡುತ್ತಿದ್ದರು. ನಾನೂ ಅಂಕಿಅಂಶಗಳನ್ನು 
ಕೈಯಾಡಿಸಿರುವನಾಗಿರುವುದರಿಂದ ಅವರ ಭಾಷಣಗಳು ನನಗೆ ಪ್ರಿಯವೆನಿಸುತ್ತಿದ್ದವ. ಆದರೆ 
ಅಂಕಿ ಅಂಶಗಳಿಂದ ಕೂಡಿದ್ದರೂ ಅವರ ಭಾಷಣಗಳಲ್ಲಿ ಮಾನವೀಯತೆಯೂ 
ಮೈದುಂಭಿರುತ್ತಿದ್ದುದು ನನಗೆ ಮೆಚ್ಚುಗೆಯೆನಿಸಿದೆ. 


04 ಎಸ್‌.ಆರ್‌. ಕಂಠಿ 


ಪನ್ನ ಮಿತ್ರರಾದ ಮಾನ್ಯ ಹುಚ್ಚೇಗೌಡರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. 
ಧರ್ಮಯೋಧನ ಕೆಚ್ಚುಳ್ಳ ವ್ಯಕ್ತಿತ್ವ ಅವರದ್ದು. ನ್ಯಾಯವೆಂದು ತಮಗೆ ತೋಚಿದ ವಿಷಯವನ್ನು 
ಅವರು ಎಂದಿಗೂ ಬಿಡುತ್ತಿರಲಿಲ್ಲ. ಅವರು ಕೆಲವು ವಿಷಯಗಳ ಬಗ್ಗೆ ಗಂಭೀರವಾಗಿ 
ಮಾತನಾಡಿದ್ದನ್ನು ವಿಶೇಷವಾಗಿ ಡಿಸಿಟ್ರಿಕ್ಟ್‌ ಬೋರ್ಡ್‌ ಶಾಲೆಯ ಬಗ್ಗೆ ಆಕಾಶದಿಂದ ಏನೋ 
ಉದುರಿ ಬೀಳುತ್ತಿದೆ ಎನ್ನು ರೀತಿಯಲ್ಲಿ ತೀರ ಗಂಭೀರವಾಗಿ ಅವರು ಮಾತನಾಡಿದ್ದನ್ನು 
ನಾನು ಕೇಳಿದ್ದೇನೆ. ಇಂತಹ ಮನೋಭಾವವನ್ನು ನಾನು ಇಷ್ಟಪಡುತ್ತೇನೆ. ಕಾರಣ ಒಬ್ಬ 
ವ್ಯಕ್ತಿಗೆ ಒಂದು ವಿಷಯದಲ್ಲಿ ನಂಬಿಕೆ ಇದ್ದರೆ ಅವರು ಅದರ ಬಗ್ಗೆ ಪ್ರಾಮಾಣಿಕರಾಗಿರಬೇಕು. 


ಮತ್ತೊಬ್ಬ ಕಿರಿಯ ಸ್ನೇಹಿತ ಶ್ರೀ ಗೋಪಾಲಗೌಡರ ಬಗ್ಗೆಯೂ ಹೇಳಬೇಕು. 
ಅವರಲ್ಲಿ ಮಾತನಾಡುವ ಉತ್ಸಾಹವಿದೆ. ಅವರು ಸಬೆಯಲ್ಲಿ ಮಾಡುತ್ತಿದ್ದ ಭಾಷಣಗಳು 
ವಿನೋದವಾಗಿದ್ದರೂ ಅವುಗಳು ತೀಷ್ಠವಾಗಿ ಹೆಚ್ಚು ವೃಂಗಗಳಿಂದ ಕೂಡಿರುತ್ತಿದ್ದವ. ಚರ್ಚೆಯ 
ಚೌಕಟ್ಟನ್ನು ಮೀರದೆ ಸಭೆಯ ಘನತೆ ಗೌರವಗಳಿಗೆ ಕುಂದು ಬರದಂತೆ ಅವರು 
ಮಾತನಾಡುತ್ತಿದ್ದರು. 


ಮುಂದಿನ ಸಲ ಸರ್ಕಾರದಲ್ಲಿ ಮೂರು ಮಾನ್ಯ ಮಂತ್ರಿಗಳು ಸ್ಥಾನ ತೆರವು 
ಮಾಡಲಿದ್ದಾರೆ ಎಂಬ ಅಂಶವನ್ನೂ ಇಲ್ಲಿ ನಾನು ಹೇಳಬಯಸುತ್ತೇನೆ. ಅವರಲ್ಲಿ ಒಬ್ಬರು 
ಶ್ರೀ ಎಂ.ವಿ. ರಾಮರಾಯರು ಅವರು ಮುಂದಿನ ಸಲ ನಮ್ಮ ಜತೆಯಲ್ಲಿರುವುದಿಲ್ಲ. 
ಶ್ರೀ ರಾಮರಾಯರು ಶುದ್ಧ ಚರಿತ್ರರು. ಬೊಂಬಾಯಿಯಲ್ಲೂ ಒಬ್ಬ ಶುದ್ಧಚರಿತ್ರರಿದ್ದರು. 
ಅವರು ಶ್ರೀ ಮೊರಾರ್ಜಿ ದೇಸಾಯಿ ಶ್ರೀ ರಾಮರಾಯರನ್ನು ನೋಡಿದಾಗಲೆಲ್ಲ ನನಗೆ 
ಅವರ ನೆನಪಾಗುತ್ತಿತ್ತು. ಅವರು ಮಂತ್ರಿಗಳಲ್ಲ, ಅವರಿನ್ನೂ ಮೈಸೂರು ಪ್ರದೇಶ ಕಾಂಗ್ರೆಸ್‌ 
ಸಮಿತಿಯ ಕಾರ್ಯದರ್ಶಿಗಳೆಂದೇ ನನಗೆ ಕೆಲವೊಮ್ಮೆಅನಿಸುತ್ತಿತ್ತು. ಕಾರಣ ಮೊಟ್ಟಮೊದಲು 
ನಾನು ಅವರನ್ನು ನೋಡಿದ್ದು, ಅವರು ಮೈಸೂರು ಪ್ರದೇಶ ಕಾಂಗ್ರೆಸ್‌ ಸಮಿತಿಯ 
ಕಾರ್ಯದರ್ಶಿ'ಗಳಾಗಿದ್ದಾಗ. ಅವರ ವೇಷ ಭೂಷಣಗಳಲ್ಲಾಗಲೀ, ನಡೆನುಡಿಗಳಲ್ಲಾಗಲೀ ಏನೂ 
ಬದಲಾವಣೆಯಾಗಿಲ್ಲ. ಭವ್ಯವಾದ ಬಂಗಲೆಯಲ್ಲಿ ವಾಸಿಸಬೇಕೆಂದಾಗಲಿ, ಕಾರು 
ಬೇಕೆಂದಾಗಲೀ ಅವರೆಂದೂ ಬಯಸಿದವರಲ್ಲ. ಇಂತಹ ಸರಳ ಸಜ್ಮನರನ್ನು 
ಕಳೆದುಕೊಳ್ಳುತಿರುವುದು ನಮಗೆ ದುಃಖದ ಸಂಗತಿ. 


ಇನ್ನೊಬ್ಬರು ಶ್ರೀ ಜಗನ್ನಾಥ್‌ರಾವ ಚಂದ್ರಿಕಿಯವರು. ಕಳೆದ ಹದಿನೈದು 
ವರುಷಗಳಿಂದ ಅವರು ನನಗೆ ಪರಿಚಿತರು. ಕ್ಪುಲ್ಲಕ ವಿಷಯಗಳು ಮತ್ತು ಕೋಮು 
ಭಾವನೆಗಳಿಂದ ಮುಕ್ತರಾದ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ಇವರೂ ಒಬ್ಬರು. ನಾನು ಅವರನ್ನು 
ತೀರ ಸನಿಹದಿಂದ ನೋಡಿದ್ದೇನೆ ಮತ್ತು ನನಗೆ ಅವರ ಮೇಲೆ ಹೆಚ್ಚಿನ ಗೌರವವಿದೆ. ನನ್ನ 
ಹಾಗೆ ಅವರೂ ಕೂಡ ಕಾರ್ಮಿಕ ಆಂದೋಲನದಲ್ಲಿ ಭಾಗವಹಿಸಿದ್ದವರು. ಕಾರ್ಮಿಕ 
ಆಂದೋಲನ ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಕಾರ್ಯಕಲಾಪಗಳನ್ನು ನಡೆಸುವಲ್ಲಿ ಅವರುಸಿದ್ಧ 


ಪ್ರತಿಭಾವಂತ ನಂಸದೀಯ ಪಟು 95 


ಹಸ್ತರು. ವಾಸ್ತವವಾಗಿ ಹೇಳಬೇಕಿಂದರೆ ನಮ್ಮಅನೇಕ ಶೈಕ್ಷಣಿಕ ಸಂಸ್ಥೆಯ ಜೊತೆ ಅವರು 
ಸಂಪರ್ಕವಿಟ್ಟುಕೊಂಡಿದ್ದು ನಮಗೆಲ್ಲ ಪ್ರಿಯರೆನಿಸಿದ್ದಾರೆ. 


ಮತ್ತೊಬ್ಬ ಹಿರಿಯ ವ್ಯಕ್ತಿ ಶ್ರೀ ಎ.ಬಿ. ಶೆಟ್ಟರ್‌ ಬಗ್ಗೆ ಹೇಳುವುದಾದರೆ ಅವರೂ 
ನಮನ್ನು ಬಿಟ್ಟುಹೋಗಿದ್ದಾರೆ. ಆದರೆ ಅವರ ಸ್ವಂತ ಇಚ್ಛೆಯಿಂದ. ಇಂತಹ ನುರಿತ 
ಧುರೀಣರು ಮುಂದೆಯೂ ನಮಗೆ ಅಗತ್ಯವಾದ ಮಾರ್ಗದರ್ಶನ ನೀಡುತ್ತಾರೆ ಎಂದು ನನ್ನ 
ನಂಬಿಕೆ. 


ನನ್ನ ಕಾರ್ಕದರ್ಶಿಗಳಿಗೂ ನನ್ನ ಕೃತಜ್ಞತೆ ಸಲ್ಲಬೇಕು. ಅವರು ಒಂದು ಥರಹ 
ಟಾಸ್ಕ್‌ ಮಾಸ್ಟರ್‌ ಮತ್ತು ಸ್ಕೂಲ್‌ ಮಾಸ್ಟರ್‌ ಇದ್ದಹಾಗೆ. ಕೆಲವೊಮ್ಮೆಯಾವುದಾದರೂ 
ಪ್ರಶ್ನೆ ಅಥವಾ ಠರಾವಿಗೆ ನಾನು ಅನುಮತಿ ನೀಡಿದರೆ “ಸರ್‌. ಇದಕ್ಕೆ ಹೇಗೆ ನೀವು 
ಅನುಮತಿ ನೀಡುತ್ತೀರಿ?” “ಸರ್‌. ಅದಕ್ಕೆ ಹೇಗೆ ನೀವು ಅವಕಾಶ ನೀಡುತ್ತೀರಿ?” ಎಂದು 
ಅವರು ನನ್ನನ್ನು ಪ್ರಶ್ಲಿಸುತ್ತಿದ್ದರು. ಅವರ ಯೋಚನೆಯ ಧಾಟಿ ಯಾವಾಗಲೂ 
ತರ್ಕಬದ್ಧವಾಗಿರುತ್ತಿತ್ತು. ಅನೇಕ ವಿಷಯಗಳಲ್ಲಿ ನನಗೆ ಸರಿಯಾದ ಮಾರ್ಗದರ್ಶನದ 
ಮಾಡಿದ್ದಾರೆ ಎಂದರೆ ತಪ್ಪಾಗಲಾರದು. ಯಾವುದೇ ಸಮಸ್ಯೆಯನ್ನಾಗಲೀ ನಿಷ್ಟಕ್ಷಪಾತದಿಂದ, 
ಮುಕ್ತ ಮನಸ್ಸಿನಿಂದ ಅವರು ನೋಡುತಿದ್ದರು. ಸಂವಿಧಾನದ ಕಟ್ಟಳೆ ಕಾನೂನುಗಳು ಮತ್ತು 
ಕಾರ್ಯ ವಿಧಾನಗಳನ್ನು ಕುರಿತು ಅವರೊಂದು ವಿಶ್ವಕೋಶವಿದ್ದ ಹಾಗೆ. ನನಗೆ ಸರಿಯಾದ 
ಮಾರ್ಗದರ್ಶನ ನೀಡಿದ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ನನಗೆ ಸಹಾಯ 
ಸಹಕಾರ ನೀಡಿದ ಉಳಿದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನು ನನ್ನ ವಂದನೆಗಳನ್ನು 
ಸಲ್ಲಿಸುತ್ತೇನೆ. 


ಕೊನೆಯಲ್ಲಿ, ವಿಧಾನಸಭೆಯ ನಾಯಕರಿಗೆ ನನ್ನ ವಂದನೆಗಳು. ವಿಧಾನಸಭೆಯ 
ನಾಯಕರಾದ ಶ್ರೀ ನಿಜಲಿಂಗಪ್ಪನವರು ನನ್ನ ಮಿತ್ರರು. ಕರ್ನಾಟಕ ಏಕೀಕರಣ ಆಂದೋಲನಕ್ಕೆ 
ನನ್ನನ್ನು ಎಳೆತಂದವರು ಅವರೇ. ಈ ಬಗ್ಗೆ ಅಂಕಿಅಂಶಗಳನ್ನು ಸಂಗ್ರಹಿಸಿ, ಕರ್ನಾಟಕದ 
ಏಕೀಕರಣದ ಬಗ್ಗೆ ಲೇಖನಗಳನ್ನು ಬರೆಯುವ ಕೆಲಸ ನನ್ನ ಹೆಗಲಿಗೆ ಹೊರೆಸಿದ್ದೂ ಅವರೇ. 
ಈ ಕಾರ್ಯದಿಂದ ನನಗೆ ಉಪಯುಕ್ತ ಮಾಹಿತಿ ದೊರೆತು ಮುಂದೆ ನನಗೆ ಅದರಿಂದ 
ಅನುಕೂಲವಾಯಿತು. ಆದುದರಿಂದ ನಾನೇನಾದರೂ ಸಾಧಿಸಿದ್ದರೆ ಅದರ ಶ್ರೇಯಸ್ಸು ಅವರಿಗೆ 
ಸಲ್ಲಬೇಕು. ಈ ಸದನದಲ್ಲಿ ನಾನು ಮಾಡಿದ ಕೆಲಸದ ಬಗ್ಗೆ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. 
ಅಗತ್ಮೆಬಿದ್ದಾಗಲೆಲ್ಲ ಅವರ ಬಳಿ ನಾನು ಹೋದಾಗ ಅವರು ಸಹನೆಯಿಂದ ವರ್ತಿಸಿ ನನಗೆ 
ಸಹಕಾರ ನೀಡಿದ್ದಾರೆ. ನಾನು ಕೇಳಿದ್ದು “ಆಗೋಲ್ಲ” ಎಂದು ಒಮ್ಮೆಯೂ ಅವರು ಹೇಳಿದ 
ಸಂದರ್ಭಗಳಿಲ್ಲ. ಕೆಲವು ಸನ್ನಿವೇಶಗಳಲ್ಲಿ ನಾನು ತೀರ ಉದಾರವಾಗಿ ವರ್ತಿಸಲು 
ಸಾಧ್ಯವಾದುದು ಅವರ ಸಹಕಾರ ಮತ್ತು ವಿಧಾನಸಭಾ ನಾಯಕರಾಗಿ ಅವರು ನೀಡಿದ 
ವಿನಾಯಿತಿಗಳಿಂದ ಮಾತ್ರ ಎಂದು ಹೇಳಬಹುದು. 


96 : ಎಸ್‌.ಆರ್‌. ಕಂಠಿ 


ಎಲ್ಲ ಪತ್ರಕರ್ತರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಾರಂಭದಿಂದಲೂ 
ನಾನು ಪತ್ರ ಕರ್ತರ ಜತೆ ಸ್ನೇಹದಿಂದ ಇದ್ದೇನೆ. ಬೊಂಬಾಯಿಯಲ್ಲಿ ಕೆಲವು ಪತ್ರಕರ್ತರು 
ನನ್ನ ನಿಕಟ ಸ್ನೇಹಿತರಾಗಿದ್ದಾರೆ. ನನ್ನ ಈ ಅಲ್ಪ ಕಾಲಾವಧಿಯಲ್ಲಿ ಹಲವು ಜನ ಪತ್ರ ಕರ್ತರ 
ಸ್ನೇಹ ನನಗೆ ದೊರತಶಿದ್ದು ನನ್ನ ಸೌಭಾಗ್ಯ. ಅವರೆಲ್ಲರೂ ಸಹಾನುಭೂತಿಯಿಂದ ನಡೆದು 
ಕೊಂಡಿದ್ದಾರೆ. ಈ ಸದನದ ಕಾರ್ಯಕಲಾಪ ಕುರಿತು ಒಳ್ಳೆಯ ವರದಿ ಪ್ರಚಾರ ಕೊಟ್ಟಿದ್ದಾರೆ. 
ನನ್ನ ಕೆಲಸದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವುದು ಸಂತಸದ ವಿಷಯ. 


ಈ ಕೆಲ ಮಾತುಗಳೊಂದಿಗೆ, ಸ್ನೇಹಿತರೆ, ನಾನು ಸಭಾಧ್ಯಕ್ಷನಾಗಿ ಕಾರ್ಯ ನಿರ್ವಹಿಸಲು 
ಸಹಕಾರ ಸಹಾಯ ನೀಡಿದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತೇನೆ. 


ಪ್ರತಿಭಾವಂತ ಸಂಸದೀಯ ಪಟು 97 


ನವ ಮೈಸೂರು ರಾಜದ ಮುಖ್ಯಮಂತ್ರಿಯಾಗಿ 
ಆಯವ್ಯಯ ಅಂದಾಜು 1962-63 


22.3.1962 


ಶ್ರೀ ಎಸ್‌. ಆರ್‌. ಕಂಠಿ (ಮುಖ್ಯಮಂತ್ರಿಗಳು) : ಸ್ಥಾಮೀ, ಮೂರನೇ 
ಮಹಾಚುನಾವಣೆಯ ನಂತರ ನಾವು ಇಲ್ಲಿ ಸೇರಿದ್ದೇವೆ. ಮೈಸೂರು ರಾಜ್ಯದ 1962- 
63ನೇ ಸಾಲಿನ ಮುಂಗಡ ಪತ್ರವನ್ನು ಮಂಡಿಸುವ ವಿಶೇಷಾಧಿಕಾರಕ್ಕೆ ನಾನು ಭಾಗಿಯಾಗಿದ್ದೇನೆ. 
ಕಠಿಣ ಮತ್ತು ಕಿರಿಕಿರಿ ಉಂಟುಮಾಡುವ ಆರ್ಥಿಕ ಮಂತ್ರಿಯ ಕೆಲಸವನ್ನೂ ನಾನು 
ನಿರ್ವಹಿಸಬೇಕಾಗಿದೆ. ನನ್ನ ಪಾರ್ವದಲ್ಲಿನವರು ತಮ್ಮಮುಂಗಡ ಪತ್ರದ ಭಾಷಣದಲ್ಲಿ 
ರಾಜ್ಯದ ಹಣಕಾಸು ಪರಿಸ್ತಿತಿ ಕಷ್ಟಕರವಾಗಿರುವುದೆಂದು ಈಗಾಗಲೇ ತಿಳಿಸಿದ್ದಾರೆ. ಪ್ರಗತಿ 
ಪರ ರಾಷ್ಟ್ರಗಳ ಆರ್ಥಿಕ ವ್ಯವಸ್ಥೆಯ ಭಾರಿ ಬಂಡವಾಳ ಹೊಡಿಕೆಯ ಪ್ರಾರಂಭಿಕ ಹಂತಗಳಲ್ಲೂ 
ಇದು ಸಹಜವಾದ ಬೆಳವಣಿಗೆ, ಸದನವು ನಮ್ಮ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು 
ನಮ್ಮಆರ್ಥಿಕ ವ್ಯವಸ್ಥೆಯನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಲು ಬೇಕಾಗುವ ಸಂಪನ್ಮೂಲಗಳ 
ಶೇಖರಣೆಗೆ ತಮ್ಮ ಅಮೂಲ್ಯ ಸಲಹೆಗಳನ್ನು ಕೊಡುವರೆಂಬ ನಂಬಿಕೆ ನನಗಿದೆ. ಬೇರೆ 
ಬೇರೆ ಇಲಾಖೆಗಳ ಕಾರ್ಯವೈಖರಿಗಳ ಬಗ್ಗೆ ಮಾತನಾಡದೆ ನಾನು ಕೇವಲ ಆರ್ಥಿಕ 
ಅಂಶಗಳ ಬಗ್ಗೆ ಮಾತ್ರ ಸೀಮಿತನಾಗಿರಲು ಬಯಸುತ್ತೇನೆ. ವಿವಿಧ ಇಲಾಖೆಗಳ ಸಂಕ್ಷಿಪ್ತ 
ವಿವರಣೆಯನ್ನು ಭಾಷಣದ ಎರಡನೆ ಭಾಗದಲ್ಲಿ ಮಾನ್ಯ ಸದಸ್ಯರ ತಿಳುವಳಿಕೆಗಾಗಿ 
ಕೊಡಲಾಗಿದೆ. 


2. ಲೆಕ್ಕಪತ್ರ 1960-61: 1960-61 ನೇ ವರ್ಷವೂ ರೂ. 142.9 ಲಕ್ಷಗಳ ಶಿಲ್ಪಿನಿಂದ 
ಪ್ರಾರಂಭವಾಯಿತು. ವಾಸ್ತವದಲ್ಲಿ ಆದಾಯ ರೂ. 9207.35 ಲಕ್ಷಗಳಾಗಿದ್ದು, ಖರ್ಚು 
ರೂ. 8979.53 ಲಕ್ಷಗಳಾಗಿ ರೂ. 227.82 ಲಕ್ಷಗಳ ಹೆಚ್ಚುವರಿಯಲ್ಲಿ ಪರಿಣಮಿಸಿತು, ಈ 
ವರ್ಷದ ಒಟ್ಟು ವಹಿವಾಟು ಇಂತಿದೆ. 


ರೂ. ಲಕ್ಷಗಳಲ್ಲಿ 
ಪ್ರಾರಂಭಿಕ ಶಿಲ್ಕು 142.98 
ಆದಾಯದ ಹೆಚ್ಚುವರಿ 1227.82 
ಸಾರ್ವಜನಿಕ ಖಣ (ವಳ) 1637.56 
ಸಾಲ ಮತ್ತು ಮುಂಗಡ (ವಲ --625.76 
ಮೂಲಧನ ವೆಚ್ಚ --3053.76 


ಅಂತರರಾಜ್ಯ ಸಾಲ ತೀರುವಳಿ --88.23 


98 ಎಸ್‌.ಆರ್‌. ಕಂಠಿ 


ಸಾದಿಲ್ದಾರು ನಿಧಿ -- 638 
ಸಾಲ, ಠೇವಣಿ, (ಅಲ್ಲಾವಧಿ ಹೂಡಿಕೆಯ ವಸೂಲಾತಿ ಸೇರಿ) 1907.61 
ಮುಕ್ತಾಯದ ಶಿಲ್ಕು +4184 


3. ಅನಿರೀಕ್ಷಿತ ಭಾರಿ ಮಳೆ ಮತ್ತು ಪ್ರವಾಹಕ್ಕೊಳಗಾದ ಸಂತ್ರಸ್ತರ ಪರಿಹಾರ. ಈ 
ರಾಜ್ಯದ ಆರ್ಥಿಕ ವ್ಯವಸ್ಥೆ ಕಾಲಕಾಲದ ಹವಾಮಾನವನ್ನು ಹೊಂದಿಕೊಂಡಿದೆ. ಕಾಲಕ್ಕೆ ತಕ್ಕ 
ಉತ್ತಮ ಹವಾಮಾನವಿದ್ದಲ್ಲಿ ರಾಜ್ಯದ ಆರ್ಥಿಕ ಪರಿಸ್ಲಿಶಿಯನ್ನು ಅಭಿವೃದ್ಧಿ ಪಡಿಸುವ ನಮ್ಮೆಲ್ಲ 
ಪ್ರಯತ್ನಗಳು ಫಲಿತಾಂಶ ನೀಡುವುವು. ಈ ವರ್ಷ ಅಸ್ಹಾಭಾವಿಕವಾಗಿ ಬಂದ ಭಾರಿ ಮಳೆ 
ಮತ್ತು ಅದರಿಂದ ಉಂಟಾದ ಪ್ರವಾಹ ಬೆಳೆದು ನಿಂತ ಬೆಳೆಗಳಿಗೆ, ಭೂಮಿಗೆ ಮತ್ತಿತರ 
ಆಸ್ತಿಗೆ ಅಪಾರ ನಷ್ಟ ಉಂಟು ಮಾಡಿದುದು ದುರದೃಷ್ಟಕರ. ದೇವರ ದಯೆಯಿಂದ 
ಹೆಚ್ಚಿನ ಸಂಖ್ಯೆಯ ಜೀವಹಾನಿಯಾಗಲಿಲ್ಲ. ಹತ್ತೊಂಭತ್ತು ಜಿಲ್ಲೆಗಳ ಪೈಕಿ ಹದಿಮೂರು 
ಜಿಲ್ಲೆಗಳು ಈ ಅತಿವೃಷ್ಟಿಯಿಂದ ಹಾನಿಗೊಳೆಗಾದವು. ಮತ್ತು ಹಲವ ಜನ ನಿರಾಶ್ರಿತರಾದರು. 
ಬೇಕಾದ ಪರಿಹಾರವನ್ನು ಒದಗಿಸಲು ಸರಕಾರ ಸಮಯ ವ್ಯಯಿಸಲಿಲ್ಲ. ಸುಮಾರು 1.50 
ಕೋಟಿಯಷ್ಟು ಹಣ ಸಾಲ ಮತ್ತು ಸಹಾಯಧನದ ರೂಪದಲ್ಲಿ ಮಂಜೂರು ಮಾಡಲಾಯಿತು 
ಮತ್ತು ಪರಿಹಾರ ಧನ ಮಂಜೂರು ಮಾಡುವ ನಿಯಮಗಳನ್ನು ಸಡಿಲಗೊಳಿಸಲಾಯಿತು. 
ಈ ಖರ್ಚಿನ ಸ್ವರೂಪ ಕೇಂದ್ರದ ಸಹಾಯದ ವ್ಯಾಪ್ತಿಯಲ್ಲಿ ಬರದಿದ್ದರೂ, ಖರ್ಚಿನ ವೆಚ್ಚವನ್ನು 
ಭರಿಸಿಕೊಳ್ಳಲು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳಲಾಗಿದೆ. ವ್ಯಕ್ತಿಗಳ ಸಹಾಯದ 
ಹೊರತು ಪ್ರವಾಹದಿಂದುಂಟಾದ ದುರಸ್ತಿಯನ್ನು ಸರಿಪಡಿಸಲು ಸರ್ಕಾರ ಸುಮಾರು ಮೂರು 
ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗಿ ಬಂತು. ಈ ಖರ್ಚನ್ನು ಭರಿಸಲು ಸಾಲ 
ಸಹಾಯ ಮಾಡುವಂತೆ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕೇಳಿಕೊಂಡಿದೆ. 


4. ಪ್ರವಾಹ ಪರಿಹಾರದ ಕೆಲಸ ಇನ್ನೇನು ಮುಗಿಯುತ್ತ ಬಂತು ಎನ್ನುವಷ್ಟರಲ್ಲಿ 
ಬಿಜಾಪುರ, ಧಾರವಾಡ, ಬೆಳಗಾವಿ, ಕೋಲಾರ, ಬಳ್ಳಾರಿ, ಚಿತ್ರದುರ್ಗ ಜಿಲ್ಲೆಯ ಕೆಲವು 
ಭಾಗಗಳಲ್ಲಿ ಬರದ ಸ್ಥಿತಿ ಉಂಟಾಯಿತು, ಅದಕ್ಕೋಸ್ಕರ 27.5 ಲಕ್ಷ ರೂ.ಗಳನ್ನು ಬರ 
ಪರಿಹಾರದ ರಾಜ್ಯಗಳನ್ದೆತ್ರಿಕೊಳ್ಳಲು ಹೆಚ್ಚುವರಿ ಮಂಜೂರು ಮಾಡಲಾಯಿತು. 


5, ಮರುಕಳಿಸುವ ಇಂತಹ ಬರಗಳ ವಿರುದ್ಧ ಖಾಯಂ ಮುನ್ನೆಚ್ಚರಿಕಾ ಕ್ರಮವಾಗಿ 
ಸುಮಾರು 150.00 ನೀರಾವರಿ ಬಾವಿಗಳನ್ನು ಮಾಡುವ ವಿಶೇಷ ಕಾರ್ಯಕ್ರಮವೊಂದನ್ನು 
ಸರ್ಕಾರ 1960 -61ರಲ್ಲಿ ಹಮಿಕ್ಷೊಂಡಿತು ಮತ್ತು ಇಂತಹ ಪರಿಸ್ಥಿತಿಯಲ್ಲಿ ಮಂಜೂರು 
ಮಾಡುವ ಪರಿಹಾರಧನದ ನಿಯಮಗಳನ್ನು ಸಡಿಲಿಸಲಾಯಿತು. ಕೇಂದ್ರ ಸರ್ಕಾರದ 
ನೆರವಿನಿಂದ 4 ಕೋಟಿಗೂ ಹೆಚ್ಚು ಖರ್ಚಿನಲ್ಲಿ ಸುಮಾರು 16700 ಇಂತಹ ಬಾವಿಗಳನ್ನು 
ತೆಗೆಯುವ ಕೆಲಸ ಈ ಕಾರ್ಯಕ್ರಮದಡಿಯಲ್ಲಿ ಕಳೆದ ಎರಡು ವರ್ಷಗಳಿಂದ ಸರ್ಕಾರ 
ಮಾಡಿಸಿದೆ. 


ಪ್ರತಿಭಾವಂತ ಸಂಸದೀಯ ಪಟು 99 


6. ವಾಣಿಜ್ಯ ತೆರಿಗೆಗಳು: ಆದಾಯದ ಸೋರಿಕೆಯನ್ನು ತಡೆಗಟ್ಟಲು ಮತ್ತು ಮೈಸೂರು 
ವಾಣಿಜ್ಯ ತೆರಿಗೆ ಕಾಯಿದೆ 1957ರ ಅಡಿಯಲ್ಲಿ ಆದಾಯವನ್ನು ಹೆಚ್ಚಿಸಲು ಹಲವಾರು 
ಕ್ರಮಗಳನ್ನು ತಿಳಿದುಕೊಂದಿದ್ದೇವೆ. ಅದರಲ್ಲಿ ಮುಖ್ಯವಾಗಿ, ಬೆಂಗಳೂರು ನಗರದಲ್ಲಿ 
ಗುಪ್ತವಾರ್ತಾ ವಿಭಾಗದ ಸ್ಥಾಪನೆ, ತೆರಿಗೆಗಳ್ಳತನವನ್ನು ತಡೆಯಲು ಪ್ರಮುಖ ಸ್ಥಳಗಳಲ್ಲಿ 
ನಾಕಾಬಂಧಿಗಳ ಅಥವಾ ತಡೆಗಳ ಸ್ಥಾಪನೆ ಮತ್ತು ತೆರಿಗೆ ನಿರ್ಧಾರ ಮತ್ತು ವಸೂಲಿ 
ಕಾರ್ಯಗಳಿಗೆ ಹೆಚ್ಚಿನ ಒತ್ತು ಕೊಡುವುದು ಮುಂತಾದವುಗಳನ್ನು ಉದಹರಿಸಬಹುದು. 
ಈಗಾಗಲೇ ಈ ಕ್ರಮಗಳಿಂದ ಈ ವರ್ಷದ ತೆರಿಗೆಯ ವಸೂಲಾತಿಯು ಕಳೆದ ವರುಷ 
ಇದೇ ಸಮಯದಲ್ಲಿ ಆದ ವಸೂಲಾತಿಗಿಂತ ಹೆಚ್ಚಿಗೆ ಎಂದು ಶಿಳಿಸಬಯಸುತ್ತೇನೆ. 


7. ಪ್ರಯಾಣಿಕರು ಮತ್ತು ಸರಕಿನ ಮೇಲೆ ತೆರಿಗೆಗಳು : ಮೈಸೂರು ಮೋಟಾರ್‌ 
ವಾಹನಗಳ (ಪ್ರಯಾಣಿಕರು ಮತ್ತು ಸರಕಿನ ಮೇಲಿನ ತೆರಿಗೆ) ಕಾಯಿದೆ 1961 ಅಕ್ಟೋಬರ್‌ 
1,1961 ರಿಂದ ಜಾರಿಗೆ ಬಂದಿದ್ದು ಅದರಡಿಯಲ್ಲಿ ನಿರೀಕ್ಷಿಸಲಾದ ಆದಾಯ ಕೈಗೂಡಿದೆ. 
ಈ ವರ್ಷದ ಮೊದಲ ಆರು ತಿಂಗಳಲ್ಲಿ ಸುಮಾರು 50 ಲಕ್ಷ ರೂ. ಆದಾಯ ಸಂದಾಯವಾಗುವ 
ಹಾಗೂ ಮುಂದಿನ ವರ್ಷದ ವಸೂಲಿ ಸುಮಾರು 110 ಲಕ್ಷ ರೂ. ಮುಟ್ಟುವ ನಿರೀಕ್ಷೆ ಇದೆ. 
ಇದು ಈ ಕಾನೂನನ್ನು ಜಾರಿಗೆ ತರುವಾಗ ನಿರೀಕ್ಷಿಸಿದ್ದ ರೂ. 90 ಲಕ್ಷದ ಗುರಿಯನ್ನು 
ದಾಟಿದೆ ಎಂದು ಬೇರೆ ಹೇಳಬೇಕಿಲ್ಲ. 


8. ಪಾನ ನಿಷೇಧ: 1961 ರಲ್ಲಿ ಪಾನ ನಿಷೇಧವನ್ನು ಮಂಡ್ಯ ಜಿಲ್ಲೆ, ಮೈಸೂರು 
ನಗರ ಮತ್ತು ತಾಲ್ಲೂಕುಗಳಿಗೆ ವಿಸ್ತರಿಸಲಾಯಿತು. ಇದರಿಂದಾಗಿ ಸರ್ಕಾರಕ್ಕೆ ವರ್ಷಕ್ಕೆ ರೂ. 
50 ಲಕ್ಷದ ಆದಾಯ ಕಡಿಮೆಯಾಯಿತು. ಈಗ ಸದ್ಯದಲ್ಲಿ ರಾಜ್ಯದ 19 ಜಿಲ್ಲೆಗಳ ಪೈಕಿ 16 
ಜಿಲ್ಲೆಗಳಲ್ಲಿ ಪಾನ ನಿಷೇಧ ಜಾರಿಯಲ್ಲಿದೆ. ಪಾನನಿಷೇಧ ಜಾರಿಯಲ್ಲಿರದ ಜಿಲ್ಲೆಗಳೆಂದರೆ 
ಬೆಂಗಳೂರು (ಚನ್ನಪಟ್ಟಣ ಮತ್ತು ರಾಮನಗರ ತಾಲ್ಲೂಕು ಹೊರತುಪಡಿಸಿ) ಗುಲ್ಬರ್ಗ 
ಮತ್ತುರಾಯಚೂರು. 


9. ಮೂರನೆಯ ವಿತ್ತ ಆಯೋಗದ ತೀರ್ಪಿನ ಹಿನ್ನೆಲೆಯಲ್ಲಿ ಮತ್ತು ನಮ್ಮಆರ್ಥಿಕ 
ಪರಿಸ್ಥಿಶಿಯನ್ನು ಗಮನದಲ್ಲಿಟ್ಟುಕೊಂಡು ಪಾನನಿಷೇಧವನ್ನು ಇನ್ನೂ ವಿಸ್ತರಿಸುವುದನ್ನು 
ತಡೆಹಿಡಿಯಬೇಕಾಗಿದೆ. 


10. ಪಂಚಾಯಿತಿ ರಾಜ್ಯ: ಮೈಸೂರು ವಿಲೇಜ್‌ ಪಂಚಾಯ್ತಿ ಮತ್ತು ಲೋಕಲ್‌ 
ಬೋರ್ಡ್‌ ಕಾನೂನು 1959ರ ಪ್ರಕಾರ ಮೂರು ಹೆಂತದ ಪಂಚಾಯ್ತಿ ರಾಜ್ಯವನ್ನು ಚಾಲನೆಗೆ 
ತಂದಿದೆ. ಹಳ್ಳಿಗಳು, ತಾಲ್ಲೂಕು ಮತ್ತು ಜಿಲ್ಲೆಗಳು ಇದೇ ಆ ಮೂರು ಹಂತಗಳು 7450 
ಗ್ರಾಮ ಪಂಚಾಯಿತಿಗಳು 172 ತಾಲ್ಲೂಕು ಬೋರ್ಡ್‌ಗಳು ಮತ್ತು 19 ಅಭಿವೃದ್ಧಿ 
ಪರಿಷತ್ತುಗಳು ಈಗ ಕೆಲಸ ನಿರ್ವಹಿಸುತ್ತಿವೆ. ಈ ಮಸೂದೆಯನ್ನು ಸದನದ ಮುಂದಿಡುವಾಗ 
ಭೂಕಂದಾಯದ ಕೆಲಭಾಗವನ್ನು ವರ್ಗಾವಣೆ ಮಾಡಲಿರುವುದರಿಂದ, ಕಡ್ಡಾಯದ 


100 ವಿಸ್‌.ಆರ್‌. ಕಂಠಿ 


ಕೆಲಸಗಳಾದಂತಹ ಆಸ್ಪತ್ರೆಗಳ ನಿರ್ವಹಣೆ ಗ್ರಾಮಾಂತರ ಸಂಪರ್ಕ, ಕುಡಿಯುವ ನೀರಿನ 
ಬಾವಿಗಳು, ಸಣ್ಣ ನೀರಾವರಿ ಮುಂತಾದವುಗಳನ್ನು ತಾಲ್ಲೂಕು ಬೋರ್ಡ್‌ಗಳಿಗೆ ಮತ್ತು 
ಗ್ರಾಮಪಂಚಾಯಿಗಳಿಗೆ ವರ್ಗಾಯಿಸಲಾಗುವುದೆಂಬುದನ್ನು ಸ್ಪಷ್ಟಪಡಿಸಲಾಗಿತ್ತು. 
ಪರಿಣಾಮವಾಗಿ ರಾಜ್ಯದ ಆಯವ್ಯಯದಿಂದ ಈ ಮೊತ್ತ ಮುಕ್ತವಾಗಿರುವುದು. ರಾಜ್ಯದ 
ಹಣಕಾಸಿನ ದೃಷ್ಟಿಯಿಂದ ಮತ್ತು ಪಂಚಾಯಿತಿ ರಾಜ್ಯವನ್ನು ಬಲಪಡಿಸುವ ದೃಷ್ಟಿಯಿಂದ 
ಇಂತಹ ಹಲವಾರು ಕಾರ್ಯಗಳನ್ನು ಅವಶ್ಯಕವಿದ್ದಲ್ಲಿ ಸೂಕ್ತವಾದ ಅನುದಾನದೊಂದಿಗೆ 
ವರ್ಗಾವಣೆ ಮಾಡುವ ಅಗತ್ಯವಿದೆ. ಈ ಸಂಬಂಧ ಪ್ರಸ್ತುತ ವರ್ಷದಲ್ಲಿ ಕ್ರಮ 
ಕೈಗೊಳ್ಳಲಾಗುವುದು. ಕಡ್ಡಾಯವಲ್ಲದ ಇನ್ನೂ ಕೆಲವು ಕಾರ್ಯಕ್ರಮಗಳಿವೆ. ಉದಾಹರಣೆಗೆ 
ಪ್ರಾಥಮಿಕ ಶಿಕ್ಷಣದ ನಿರ್ವಹಣೆ. ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಹೊಸದಾಗಿ ರೂಪುಗೊಂಡ 
ಲೋಕಲ್‌ ಬಾಡೀಸ್‌ಗೆ ಈ ನಿರ್ವಹಣೆಯನ್ನು ವರ್ಗಾಯಿಸಲಾಗಿದೆ. ಪ್ರಜಾತಾಂತ್ರಿಕ 
ವಿಕೇಂದ್ರಿಕರಣ ಒಪ್ಪಿಕೊಂಡ ನಂತರ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಪದ್ಧತಿಯನ್ನು 
ಜಾರಿಗೆ ತಂದ ನಂತರ ಪ್ರಾಥಮಿಕ ಶಾಲೆಗಳ ದಿನನಿತ್ಮದ ನಿರ್ವಹಣೆಯ ಹೊಣೆಯನ್ನು 
ಶಿಕ್ಷಣ ಇಲಾಖೆಯು ನೇರವಾಗಿ ವಹಿಸಿಕೊಳ್ಳುವುದು ಸಾಧ್ಯವಿಲ್ಲ ಎಂಬುದು ವಿಧಿತ. 
ಪ್ರಾಥಮಿಕ ಶಿಕ್ಷಣದ ಜವಾಬ್ದಾರಿಯನ್ನು ಕೆಲವು ರಕ್ಷಣಾ ಕ್ರಮಗಳೊಂದಿಗೆ ತಾಲ್ಲೂಕು 
ಬೋರ್ಡ್‌ಗಳಿಗೆ ವರ್ಗಾಯಿಸುವ ವಿಚಾರ ನಮ್ಮ ಮುಂದಿದೆ. ಈ ಸಂಬಂಧ ಒಂದು 
ಸಮಗ್ರ ಮಸೂದೆಯನ್ನು ಸದನದ ಮುಂದೆ ಮಂಡಿಸಲಾಗುವುದು. ಹೊಸದಾಗಿ ರೂಪಗೊಂಡ 
ಗ್ರಾಮ ಪಂಚಾಯ್ತಿಗಳು ಮತ್ತು ತಾಲ್ಲೂಕು ಬೋರ್ಡ್‌ಗಳ ದಕ್ಷ ಆಡಳಿತವನ್ನು ಬೆಳೆಸಲು, 
ಯೋಜನಾ ಅವಧಿಯಲ್ಲಿ 49.5 ಲಕ್ಷ ರೂಪಾಯಿಗಳನ್ನು ಈ ಕೆಳಕಂಡ ಕಾರ್ಯಕ್ರಮಗಳನ್ನು 
ಜಾರಿಗೆ ತರುವ ಸಲುವಾಗಿ ಕಾದಿರಿಸಲಾಗಿದೆ. 


1. ಪಂಚಾಯ್ತಿ ಮತ್ತು ತಾಲ್ಲೂಕು ಬೋರ್ಡ್‌ ಸದಸ್ಯರಿಗೆ ವಿಚಾರಗೋಷ್ಠಿಗಳು 

2. ಪಂಚಾಯ್ತಿಗಳ ಲೆಕ್ಕಪತ್ರ ಪರಿಶೀಲನೆ 

3. ಲಾಭ ಪರದ ಸಾಂಸ್ಥಿಕ ಆಸ್ಪಿಪಾಸ್ತಿಯನ್ನು ಅಭಿವೃದ್ದಿ ಪಡಿಸಲು ಪಂಚಾಯ್ತಿಗಳಿಗೆ 
ನೆರವು. 

11. ಪ್ರಜಾತಾಂತ್ರಿಕ ವಿಕೇಂದ್ರಿಕರಣದ ಕನಸನ್ನು ರಾಜ್ಯದ ಎಲ್ಲೆಡೆ ಯಶಸ್ವಿಗೊಳಿಸಲು 
ನಿರಂತರ ಪ್ರಯತ್ನಗಳನ್ನು ನಡೆಸಲು ಈ ಸರ್ಕಾರ ಬದ್ಧವಾಗಿದೆ. 

12. ಪರಿಷ್ಯತ ಕಂದಾಯ ವ್ಯವಸ್ಥೆ: ಪರಿಷತ ಕಂದಾಯ ವ್ಯವಸ್ಥೆಯು ದಕ್ಷಿಣ ಕನ್ನಡ 
ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆಯ ಮೂರು ತಾಲ್ಲೂಕುಗಳನ್ನು ಹೊರತು ಪಡಿಸಿ ರಾಜ್ಯದ 
ಉಳಿದೆಡೆ ಕಾಲಾವಧಿ ಪೂರ್ಣಗೊಂಡಿದ್ದು, ಈಗ 14 ವಲಯಗಳಲ್ಲಿ ಪೂರ್ತಿಯಾಗಿದೆ. 
10 ವಲಯಗಳು ಬೆಳಗಾವಿ ವಿಭಾಗದಲ್ಲೂ ಗುಲ್ಬರ್ಗಾ ಜಿಲ್ಲೆ ಮತ್ತು ಹಳೆ ಮೈಸೂರು 


ಪ್ರತಿಭಾವಂತ ಸೆಂಸದೀಯ ಪಟು 101 


ಪ್ರದೇಶಗಳಲ್ಲೂ ತಲಾ ಎರಡರಂತೆ ಈ ಕಾರ್ಯ ಪೂರ್ಣಗೊಂಡಿದೆ. ಉಳಿದ ವಲಯಗಳಲ್ಲಿ 
ಕೆಲಸ ಪ್ರಗತಿಯಲ್ಲಿದೆ. ಪರಿಷ್ಕರಣೆಯನ್ನು ಜಾರಿಗೊಳಿಸಿದ ನಂತರ ಗಮನಾರ್ಹವಾಗಿ ಭೂ 
ಕಂದಾಯದ ಹೆಚ್ಚಳವಾಗುವುದೆಂಬುದು ಈಗಿನ ನಮ್ಮಲಅಿಂದಾಜು. 


13. ಸರ್ಕಾರಿ ನೌಕರರಿಗೆ ಹೆಚ್ಚಿನ ಪರಿಹಾರ, ತಮ್ಮ ಸೇವಾ ಷರತ್ತುಗಳಲ್ಲಿ ಇನ್ನೂ 
ಹೆಚ್ಚಿನ ಸುಧಾರಣೆಯಾಗಬೇಕೆಂದು ರಾಜ್ಯದ ನಾನ್‌ ಗೆಜೆಟೆಡ್‌ ನೌಕರರು ಪ್ರತ್ಯಕ್ಷವಾಗಿಯೂ, 
ಪರೋಕ್ಷವಾಗಿ ತಮ್ಮಅನೇಕ ಸಂಸ್ಥೆಗಳ ಮುಖಾಂತರವೂ ಹಲವು ಸಲ ವಿನಂತಿಸಿಕೊಂಡಿದ್ದಾರೆ. 


14. ಸದನಕ್ಕೆ ತಿಳಿದಿರುವಂತೆ 1957ರ ವೇತನ ಶ್ರೇಣಿಯ ಪರಿಷ್ಕರಣೆ ಮತ್ತು 1961ರ 
ವೇತನ ನಿಯಮಗಳ ಅಡಿಯಲ್ಲಿ ಕೊಡಲಾದ ಪರಿಹಾರ ಭಾರಿಯಾಗಿದ್ದು, ಸುಮಾರು 10 
ಕೋಟಿ ರೂಪಾಯಿಯಷ್ಟು ಆವರ್ತಕ ಖರ್ಚು ರಾಜ್ಯ ಭರಿಸಬೇಕಾಗಿದೆ. ರೂ. 300 
ರವರೆಗೆ ಮಾಸಿಕ ವೇತನ ಪಡೆಯುವ ನಾನ್‌ಗೆಜೆಟೆಡ್‌ ನೌಕರರಿಗೆ ವೈದ್ಯಕೀಯ ವೆಚ್ಚದ 
ತುಂಬಿಕರಣದಿಂದಾಗಿ ಮತ್ತು ತುಟ್ಟಿಭತ್ಮೆಯನ್ನು ಮೂಲವೇತನಕ್ಕೆ ಸೇರಿಸುವುದರಿಂದ 
ಉಂಟಾದ ಪಿಂಚಣಿಯಲ್ಲಿ ಹೆಚ್ಚಳದಿಂದಾಗಿ ಅವರಿಗೆ ಗಮನಾರ್ಹ ಲಾಭವಾಗಿದೆ. 


15. ಮೂರನೆಯ ಪಂಚವಾರ್ಷಿಕ ಯೋಜನೆಯ ವೆಚ್ಚವನ್ನು ಭರಿಸುವ ಬದ್ಧತೆ ರಾಜ್ಯದ 
ಆದ್ಯತೆಯಾಗಿರುವುದರಿಂದ ಸರಕಾರಿ ನೌಕರರಿಗೆ ಇನ್ನೂ ಹೆಚ್ಚಿನ ಪರಿಹಾರ ಕೊಡುವುದು 
ಅವಶ್ಯಕವಾಗಿ ಹೆಚ್ಚಿನ ಸಂಪನ್ಮೂಲಗಳ ಶೇಖರಣೆಯನ್ನು ಅವಲಂಬಿಸಿದೆ. 


16. ಸರಕಾರಿ ನೌಕರರು ವಿಶೇಷತಃ ಕಡಿಮೆ ವೇತನದ ನೌಕರರು ಹಿಂದೆ ಕೊಡಲಾದ 
ಹೆಚ್ಚನ ಪರಿಹಾರದ ಹೊರತಾಗಿಯೂ ಪಡುತ್ತಿರುವ ಕಷ್ಟದ ಅರಿವು ಸರಕ್ಕಾರಕ್ಕಿದೆ. ಇನ್ನೂ 
ಹೆಚ್ಚಿನ ಪರಿಹಾರ ಕೊಡುವ ಪ್ರಶ್ನೆಯನ್ನು ಆರ್ಥಿಕ ಸಂಪನ್ಮೂಲಗಳನ್ನು ಹೊಂದಿಕೊಂಡು 
ಸರಿಯಾದ ಸಮಯದಲ್ಲಿ ಕೈಗೊಳ್ಳಲಾಗುವುದು. 


17. ಲೋಕಲ್‌ ಬಾಡೀಸ್‌ ಮತ್ತು ಬೋರ್ಡ್‌ಗಳು ನಡೆಸುತ್ತಿರುವ ಶಾಲೆಗಳೂ 
ಸೇರಿದಂತೆ ಅನುದಾನಿತ ಶಾಲೆಗಳ ಶಿಕ್ಷಕರಿಗೆ ಪಿಂಚಣಿಯ ಸೌಲಭ್ಯವನ್ನು ವಿಸರಿಸಬೇಕೆಂಬ 
ಹಲವು ನಿವೇದನೆಗಳು ಬಂದಿವೆ. ಮದರಾಸು ರಾಜ್ಯದಲ್ಲಿದ್ದಂತೆ ಅವರಿಗೆ ತ್ರಿವಿಧ ಲಾಭದ 
ವ್ಯವಸ್ಥೆಯನ್ನು ಜಾರಿಗೊಳಿಸಿದ ಉದ್ದೇಶಿಸಲಾಗಿದ್ದು ಈ ದಿಸೆಯಲ್ಲಿ ಕೂಲಂಕುಷವಾದ 
ಯೋಜನೆಯೊಂದನ್ನು ಸಿದ್ಧಗೊಳಿಸಲು ವಿಶೇಷಾಧೀಕಾರಿಯೊಬ್ಬರನ್ನು ನಿಯಮಿಸಲು ಕ್ರಮ 
ಕೈಗೊಳ್ಳಲಾಗಿದೆ. ಯೋಜನೆಯಲ್ಲಿ ಲೆಕ್ಕಪತ್ರಗಳ ವ್ಯವಸ್ಥೆಯನ್ನು ನೋಡಿಕೊಳ್ಳುವ ಸಂಸ್ಥೆಯೂ 
ಸೇರಿಕೊಂಡಿರುತ್ತದೆ. 


18. ಮೈಸೂರಿನಲ್ಲಿ ಪ್ರಾದೇಶಿಕ ಶಿಕ್ಷಕರ ತರಬೇತಿ ಕಾಲೇಜಿನ ಸ್ಥಾಪನೆ: ಇನ್ನೊಂದು 
ನಮ್ಮ ಪರಿಶಿಲನೆಯಲ್ಲಿರುವ ವಿಚಾರವೆಂದರೆ ಹೈಯರ್‌ ಸೆಕೆಂಡರಿ ಶಾಲೆಗಳ ಮತ್ತು 
ವಿವಿದ್ದೋದ್ದೇಶ ಹೈಸ್ಕೂಲ್‌ಗಳ ಶಿಕ್ಷಕರಿಗೆ ತರಬೇತಿ ನೀಡಲು ಮೈಸೂರಿನಲ್ಲಿ ಪ್ರಾದೇಶಿಕ 


102 ಎಸ್‌.ಆರ್‌. ಕಂಠಿ 


ಶಿಕ್ಷಕರ ತರಬೇತಿ ಕಾಲೇಜೊಂದನ್ನು ಸ್ಥಾಪಿಸುವುದು. ದೇಶದಲ್ಲಿ ಸ್ಥಾಪಿಸಲಾಗುವ ನಾಲ್ಕು 
ಕಾಲೇಜುಗಳಲ್ಲಿ ಇದು ಒಂದಾಗಿರುತ್ತದೆ ಮತ್ತು ಇದಕ್ಕೆ ತಗಲುವ ನಿಶ್ಲಿತ ಖರ್ಚು ಮತ್ತು 
ಪುನರಾವರ್ತಿಯ ಪೂರ್ಣ ಖರ್ಚನ್ನು ಭಾರತ ಸರ್ಕಾರ ವಹಿಸಿಕೊಳ್ಳಲಿದೆ. ಇದರ ಮೊತ್ತ 
ರೂ. 1.52 ಕೋಟಿಗಳು. ರಾಜ್ಯ ಸರ್ಕಾರ ನೂರು ಎಕರೆಗಳಷ್ಟು ಜಮೀನನ್ನು ಉಚಿತವಾಗಿ 
ಕೊಡಬೇಕು. ಕೇಂದ್ರ ಸರ್ಕಾರ ಈ ಷರತ್ತನ್ನು ಒಪ್ಪಿಕೊಂಡಿದೆ. ಬಹಳ ಬೇಗ ಮೈಸೂರಿನಲ್ಲೂ 
ಈ ಕಾಲೇಜು ಕೆಲಸ ಪ್ರಾರಂಭಿಸಬಹುದೆಂಬ ಭರವಸೆಯಿದೆ. ಇದು ನಿವಾಸ 
ವಿದ್ಯಾಮಂದಿರವಾಗಿದ್ದು ವರ್ಷಕ್ಕೆ 400 ಶಿಕ್ಷಕರನ್ನು ತರಬೇತಿ ಕೊಡುವ ಸಾಮರ್ಥ್ಯ 
ಹೊಂದಿರುತ್ತದೆ. 


19. ಡಾ: ಎಂ. ವಿಶ್ವೇಶ್ವರಯ್ಯನವರ ಶತಮಾನೋತ್ಸವದ ಆಚರಣೆ; 1960ರಲ್ಲಿ ನಮ್ಮ 
ರಾಜ್ಯದ ತಾಂತ್ರಿಕ ರಾಜಕೀಯ ಮುತ್ನದ್ದಿಗಳಾದ ಡಾ. ಎಂ. ವಿಶ್ವೇಶ್ವರಯ್ಯನವರ 
ಶತಮಾನೋತ್ಸವವನ್ನು ರಾಜ್ಯದ ಜನತೆ ಅತಿ ವಿಜೃಂಭಣೆಯಿಂದ ಆಚಿರಿಸಿರುವುದನ್ನು ಇಲ್ಲಿ 
ನೆನಪಿಸಿಕೊಳ್ಳಬಹುದು. ಈ ಆಚರಣೆಯ ಅಂಗವಾಗಿ ಮೈಸೂರು ವಿಶ್ವವಏದ್ಮಾಲಯವು 
ಡಾ. ಎಂ. ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿ ಒಂದು ಪೀಠ ಸ್ಥಾಪಿಸಲು ಉದ್ದೇಶಿಸಿದೆ. ಈ 
ಉದ್ದೇಶಕ್ಕಾಗಿ ಮೈಸೂರು ವಿಶ್ವವಿದ್ಯಾಲಯವು 5 ಲಕ್ಷ ರೂ.ಗಳ ದತ್ತಿ ನಿಧಿಯೊಂದನ್ನು 
ನಿರ್ಮಿಸಲು ಯೋಜಿಸಿದೆ. ವಿಶ್ವವಿದ್ಯಾಲಯ ಅನುದಾನ ಆಯೋಗವು ಈ ಮೂರು ಲಕ್ಷ 
ದೇಣಿಗೆಯನ್ನು ಕೊಡಲು ಒಪ್ಪಿಕೊಂಡಿದೆ ಮತ್ತು ವಿಶ್ವವಿದಾಲಯವು ರೂ. 8000 ವಂತಿಗೆ 
ರೂಪದಲ್ಲಿ ಸಂಗ್ರಹಿಸಿದೆ. ಉಳಿದ ಮೊಬಲಗು ರೂ. 1.29 ಲಕ್ಷ ರಾಜ್ಯಸರ್ಕಾರ ಕೊಡಲು 
ಒಪ್ಪಿಕೊಂಡಿದೆ. 


20. ಈಗ ನಾನು ರಾಜ್ಯದ ಪ್ರಸ್ತುತ ವರ್ಷದ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತು ಮುಂಬರುವ 
ವರ್ಷದ ಸಂಭಾವೃತೆಯ ಬಗ್ಗೆ ತಿಳಿಸಬಯಸುತ್ತೇನೆ. 

21. ಪರಿಷ್ಕೃತ 1961 62: ರೂ. 9738.31 ಲಕ್ಷ ಒಟ್ಟು ಆದಾಯವನ್ನು, ರೂ. 
10169.83 ಲಕ್ಷ ಒಟ್ಟು ಖರ್ಚನ್ನು ನಾವು ಮುಂಗಡಪತ್ರದಲ್ಲಿ ಅಂದಾಜು ಮಾಡಿದ್ದೆವು. 
ವಾಸ್ತವ ಅಂಶಗಳ ಆಧಾರದ ಮೇಲೆ ಆದಾಯವು ರೂ. 9547.26 ಲಕ್ಷ ಮತ್ತು ಖರ್ಚು 
ರೂ. 9958.34 ಲಕ್ಷಗಳಾಗಬಹುದೆಂದು ನಿರೀಕ್ಷೆ ಇದೆ. ಹೀಗಾಗಿ ಅಂದಾಜು ಮಾಡಿದ 
ಕೊರತೆ ಹಣ ರೂ. 431.52 ಲಕ್ಷಗಳಾದ ರೂ. 411.08 ಲಕ್ಷಗಳಿಗೆ ಇಳಿಯುತ್ತದೆ. 


22. ಆದಾಯದಲ್ಲಿ ರೂ. 191.05 ಲಕ್ಷಗಳ ಇಳಿಕೆಗೆ ಮುಖ್ಯ ಕಾರಣ ರಸ್ತೆ ಸಾರಿಗೆ 
ಇಲಾಖೆಯ ಒಟ್ಟು ಜಮೆಯನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಇರುವುದು. ಈ ಇಲಾಖೆಯನ್ನು 
ನಿಗಮವಾಗಿ ಪರಿವರ್ತಿಸಿರುವುದರಿಂದ ಆದಾಯ ತೆರಿಗೆ, ವಾಹನ ತೆರಿಗೆಗಳ ವಾಣಿಜ್ಯ 
ತೆರಿಗೆ, ಬಡ್ಡಿ, ಅರಣ್ಯ ಆದಾಯದಲ್ಲಿ ಹೆಚ್ಚಳವಾಗಿ ಭಾಗಶಃ ಮನದಟ್ಟಾಗಿರುತ್ತದೆ. ಎಲ್ಲ 
ಇಲಾಖೆಗಳಲ್ಲೂ ವಿಶೇಷವಾಗಿ ಲೋಕೋಪಯೋಗಿ ಇಲಾಖೆ ಮತ್ತು ಅರಣ್ಯ ಇಲಾಖೆಯಲ್ಲಿನ 


ಪ್ರತಿಭಾವಂತ ಸೆಂಸದೀಯ ಪಟು 103 


ಖರ್ಚಿನಲ್ಲಿ ಹೆಚ್ಚಳವಾಗಿದೆ. ಪ್ರವಾಹ ಮತ್ತು ಬರಪೀಡಿತರಿಗೆ ಪರಿಹಾರ ಕಾರ್ಯ ಕ್ರಮಗಳೂ 
ಖರ್ಚಿನಲ್ಲಿ ಹೆಚ್ಚಳಕ್ಕೆ ಕಾರಣವಾಗಿದೆ. ಖರ್ಚಿನಲ್ಲಾದ ಹೆಚ್ಚಳದ ಪರಿಣಾಮ 
ಭಯಂಕರವಾದುದಾದರೂ ರಾಜ್ಯದ ನಗದು ಶಿಲ್ಕಿನ ಉತ್ತಮ ಸ್ಥಿತಿ ಮತ್ತು ಅಲ್ಲಾವಧಿ 
ಹೂಡಿಕೆಯ ಸ್ಥಿತಿಯಿಂದಾಗಿ ನಾವು ಪರಿಸ್ಥಿತಿಯನ್ನು ನಿರ್ವಹಿಸಲು ಶಕ್ತರಾಗಿದ್ದೇವೆ. 


23. ಬಂಡವಾಳ: ಮುಂಗಡಪತ್ರದಲ್ಲಿ ರೂ. 2891.93 ಲಕ್ಷ ಬಂಡವಾಳ ಹೂಡಿಕೆಗೆಂದು 
ಕಾದಿರಿಸಲಾಗಿತ್ತು. ಈಗಾಗಲೇ ಆಗಿರುವ ಖರ್ಚನ್ನು ಗಮನಿಸಿದರೆ ಈ ಮೊತ್ತ ರೂ. 950 
ಲಕ್ಷಗಳಿಂದ ಹೆಚ್ಚಬಹುದು. ಹೆಚ್ಚಳಕ್ಕೆ ಕಾರಣ ವಿದ್ಯುತ್‌ ಯೋಜನೆ ಮತ್ತು ನಾಗರೀಕರಿಗೆ 
ಸಂಬಂಧಪಟ್ಟ ಕೆಲಸಗಳ ಖರ್ಚಿನಲ್ಲಿ ಹೆಚ್ಚಳವಾಗಿರುವದು. ಶರಾವತಿ ವಿದ್ಧುತ್‌ ಯೋಜನೆಗೆ 
ಭಾರತ ಸರ್ಕಾರವು 437.67 ಲಕ್ಷ ರೂ.ಗಳ ಹೆಚ್ಚಿನ ಸಾಲ ಸಹಾಯವನ್ನು ಪ್ರಸ್ತುತ ವರ್ಷದಲ್ಲಿ 
ಒದಗಿಸುವ ಭರವಸೆ ಕೊಟ್ಟಿದೆ. ಗ್ರಾಮಾಂತರ ರಸ್ತೆಗಳು ಸೇರಿದಂತೆ ಸಂಪರ್ಕ ವ್ಯವಸ್ಥೆಗೆ 
ಸರ್ಕಾರ ರೂ. 300 ಲಕ್ಷಗಳ ಹೆಚ್ಚಿನ ಮಂಜೂರಾತಿಯನ್ನು ಪ್ರಸ್ತುತ ಸಾಲಿನಲ್ಲಿ ಸರ್ಕಾರ 
ಒದಗಿಸಬೇಕಾಗಿದೆ. ಇದು ರಾಜಸ್ವ ಲೆಕ್ಕದಲ್ಲಿ ಭಾಗಷಃ ಪ್ರತಿಫಲಿತವಾಗಿದೆ. 


24. ಸಾಲ ಮತ್ತು ಮುಂಡಗಳು: ಮುಂಗಡ ಪತ್ರದಲ್ಲಿ ಅಂದಾಜು ಮಾಡಿದ ರೂ. 
823.26 ಲಕ್ಷದ ಬದಲಾಗಿ ಪ್ರಸ್ತುತ ಸಾಲಿನಲ್ಲಿ ರಾಜ್ಯ ಸರ್ಕಾರ ಮಾಡಬೇಕಾದ ಸಾಲ 
ಮತ್ತು ಮುಂಗಡಗಳ ಬಟವಾಡೆ ರೂ. 1257.97 ಲಕ್ಷ ಮುಟ್ಟುವ ನಿರೀಕ್ಷೆ ಇದೆ. ಈ 
ಹೆಚ್ಚಳಕ್ಕೆ ಕಾರಣ 15000 ನೀರಾವರಿ ಬಾವಿಗಳು ನಿರ್ಮಾಣ ಹಿಂದಿನ ವರ್ಷ ಕೈಗೊಂಡಿದ್ದು, 
ಇದಕ್ಕೆ ಎರಡನೆ ಕಂತಿನ ಸಾಲವನ್ನು ಒದಗಿಸಲು ವ್ಯವಸ್ಥೆ ಮತ್ತು ಪ್ರವಾಹೆ ಪರಿಹಾರ 
ಮತ್ತಿತರ ಯೋಜನೆಗಳಡಿಯಲ್ಲಿ ಭರಿಸಬೇಕಾದ ವೆಚ್ಚ. ನೀರಾವರಿ ಬಾವಿಗಳ ಯೋಜನೆಗೆ 
ಮತ್ತು ಪ್ರವಾಹ ಪರಿಹಾರ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಾಲ ಸಹಾಯ ಒದಗಿಸುವಂತೆ ಕೇಂದ್ರ 
ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮನವಿ ಮಾಡಿಕೊಂಡಿದೆ. 


25. ಸಾರ್ವಜನಿಕ ಯಣಃ ಕಳೆದ ವರ್ಷ ಆಗಸ್ಟ್‌ನಲ್ಲಿ ಏಳು ಕೋಟಿ ಮೊತ್ತದ ಶೇ. 
4.25 ಬಡ್ಡಿಯ ಮೈಸೂರು ರಾಜ್ಯ ಅಭಿವೃದ್ದಿ ಸಾಲ 1972 ನ್ನು ನಾವ ಎತ್ತಿದ್ದೆವ. ಮೈಸೂರು 
ರಾಜ್ಯದ ಶೇ. 3ರ 195661 ರ ಸಾಲವನ್ನು ಹಿಂತಿರುಗಿಸಲಾಯಿತು. ಮತ್ತು ರೂ. 599.73 
ಲಕ್ಷದ ಮುಖಬೆಲೆಯುಳ್ಳ ಈ ಪತ್ರದ ಧಾರಕರಿಗೆ ಹೊಸೆ ಸಾಲದ ಪತ್ರಕ್ಕೆ ಪರಿವರ್ತಿಸಿ 
ಆಯ್ಕೆಯ ಅವಕಾಶವನ್ನು ನೀಡಲಾಯಿತು. ಈ ಅಭಿವೃದ್ದಿ ಸಾಲವು ಪರಿವರ್ತನೆಯ ಹಣವೂ 
ಸೇರಿದಂತೆ ಹೆಚ್ಚನ ಮಟ್ಟದಲ್ಲಿ ಜನರು ಕೊಂಡುಕೊಂಡಿದ್ದು ಸಾಳದ ಮೊತ್ತ ರೂ. 753.71 
ಲಕ್ಷಕ್ಕೆ ಮುಟ್ಟಿತು. 


26. ಮುಂಗಡ ಪತ್ರ: 196263: ಸದನದ ಮುಂದಿಡಲಾದ ಮುಂಗಡ ಪತ್ರವು 
ರೂ. 9970.86 ಲಕ್ಷಗಳ ಆದಾಯವನ್ನೂ, ರೂ. 10293.48 ಲಕ್ಷಗಳ ವೆಚ್ಚವನ್ನೂ 
ಪರಿಣಾಮವಾಗಿ ರೂ. 322.63 ಲಕ್ಷಗಳ ಕೊರತೆಯನ್ನು ನಿರೀಕ್ಷಿಸುತ್ತದೆ. ಮೂರನೆ ವಿತ್ತ 


104 ಎಸ್‌.ಆರ್‌. ಕಂಠಿ 


ಆಯೋಗದ ಅನುದಾನವನ್ನು ಇದು ಲಕ್ಷಕ್ಕೆ ತೆಗೆದುಕೊಂಡಿರುತ್ತದೆ. ಕೆಳಗಿನ ಪಟ್ಟಿ 1960 
61 ವಾಸ್ತವ ಅಂಶಗಳನ್ನು 196162 ರ ಪರಿಷ್ಕೃತ ಅಂಕಿ ಅಂಶಗಳ ತುಲನೆಯ ಜೊತೆಗೆ 
196263 ರ ಮುಂಗಡ ಅಂದಾಜಿನ ಪರಿಸ್ತಿತಿಯನ್ನು ತಿಳಿಸುತ್ತದೆ. 


ವಿವರ ವಾಸ್ಕವ ರೂ. ಲಕ್ಷಗಳಲ್ಲಿ ಮುಂಗಡ 

1960.61 ಪರಿಷ್ಕೃತ 1962.63 
ಆದಾಯ 9207.35 9547.26 9970.86 
ವೆಚ್ಚ 8979.53 9958.34 10239.49 
ಹೆಚ್ಚುವರಿ 227.82 } ) 
ಕೊರತೆ . , 411.08 322.63 


ಕೊರತೆ ಹಣದ ವಿವರಗಳು: 


ರೂ. ಲಕ್ಷಗಳಲ್ಲಿ 
ರಾಜಸ್ವ ಆದಾಯ 8205.74 


ಯೋಜನೆ ಮತ್ತಿತರ ಸ್ಕೀಮ್‌ ಗಳಿಗೆ ಭಾರತ ಸರ್ಕಾರದ ಅನುದಾನ1086.61 


ಸಂವಿಧಾನದ ಅನುಚ್ಛೇದ 273(1) ರ ಅನ್ವಯ ಅನುದಾನ 678.51 
ಒಟ್ಟು ಆದಾಯ 9970.86 
ಯೋಜನೇತರ ವೆಚ್ಚ 8966.87 


ಕೇಂದ್ರದಿಂದ ಅನುಮೋದಿತ ಸ್ಕೀಮ್‌ಗಳು ಸೇರಿದಂತೆ ಯೋಜನೆಯ 


ವೆಚ್ಚ 1326.62 
ಒಟ್ಟು ವೆಚ್ಚ 10293.49 
ಕೊರತೆ 322.63 


ಈಗಿನ ದರದಲ್ಲಿ ಕರ ವಸೂಲಾಶಿಯಿಂದ ಆಗಬಹುದಾದ ಆದಾಯವನ್ನು 
ಅಂದಾಜಿನಲ್ಲಿ ಗಣನೆಗೆ ತೆಗೆದುಕೊಳ್ಳಲಾಗಿದೆ. ವೆಚ್ಚದ ಬಗ್ಗೆ ಹೇಳುವುದಾದರೆ ಎಲ್ಲ 
ಇಲಾಖೆಗಳಲ್ಲಿ ಆಗಬಹುದಾದ ಕನಿಷ್ಠ ವೆಚ್ಚವನ್ನು ಗಣನೆಗೆ ತೆಗೆದುಕೊಳ್ಳಲಾಗಿದೆ, ಸದನದ 
ಸರ್ಕಾರದಿಂದ ಸಂಪನ್ನೂಲ ಮತ್ತು ಆರ್ಥಿಕ ಸಮಿತಿಯ ಶಿಫಾರಸುಗಳ ಸಂದರ್ಭಾನುಸಾರ 
ನಾವು ಇನ್ನೂ ಹೆಚ್ಚಿನ ಉಳಿತಾಯ ಸಾಧಿಸಬಹುದೆಂಬ ಭರವಸೆ ನಮಗಿದೆ. ಮುಂಗಡ 
ಪತ್ರವನ್ನು ಜಾಗರೂಕತೆಯಿಂದ ಪರೀಕ್ಷಿಸಿದರೆ ಕೊರತೆಗೆ ಯೋಜನೆಯಡಿಯಲ್ಲಿ ಸ್ಕೀಮುಗಳಿಗೆ, 
ಯಣ ಸೇವಾ ಶುಲ್ಕಗಳಿಗೆ, ದ್ವಿತೀಯ ಯೋಜನೆಯ ಸ್ಥೀಮುಗಳಡಿಯಲ್ಲಿ ಡೆವಲಪ್‌ಮೆಂಟ್‌ 


ಪ್ರತಿಭಾವಂತ ಸಂಸದೀಯ ಪಟು 105 


ಇಲಾಖೆಗಳ ಖರ್ಚಿನಲ್ಲಿ ಹೆಚ್ಚಳ ಮತ್ತು ವೇತನದಲ್ಲಿ 1.1.1961 ರಿಂದ ಆದ ಹೆಚ್ಚಳ 
ಕಾರಣ ಎಂಬ ಅಂಶ ತಿಳಿದುಬರುತ್ತದೆ. ನಿರೀಕ್ಷಿತ ಕೊರತೆಯಾದ ರೂ. 322.63 ಲಕ್ಷ 
ಪ್ರಸ್ತುತ ವರ್ಷದ ಕೊರತೆಗಿಂತ ಕಡಿಮೆಯಾದರೂ ಭರ್ತಿ ಮಾಡಬೇಕಾಗಿದೆ. ತೆರಿಗೆ 
ಸುಧಾರಣೆಗಳನ್ನು ಜಾರಿಗೊಳಿಸುವ ತನಕ ಕೊರತೆ ಮುಂದುವರೆಯುವುದೆಂಬುದನ್ನು ಒಪ್ಪತ್ತದೆ 
ಎಂದು ತಿಳಿದ್ದಿದ್ದೇನೆ. ( 


27. ಪ್ರತಿಯೊಂದು ಇಲಾಖೆಯ ಪಕ್ಷಿನೋಟವನ್ನು ಭಾಷಣದ ಎರಡನೆಯ ಭಾಗದಲ್ಲಿನ 
ಪಟ್ಟಿಯಲ್ಲಿ ಕೊಡಲಾಗಿದೆ. ಅಭಿವೃದ್ಧಿ ರಾಜ್ಯಗಳಿಗೆ ಮಾಡಲಾಗಿರುವ ಅವಕಾಶವನ್ನು 
ಸೂಕ್ಷ್ಮ ವಾಗಿ ತಿಳಿಸಬಹುದು. ಆದಾಯದ ಮುಂಗಡವು ರೂ. 747.64 ಲಕ್ಷ ಅಭಿವೃದ್ಧಿ 
ಇಲಾಖೆಗಳಿಗೆ ಒದಗಿಸಲು ತೀರ್ಮಾನಿಸಿದೆ. 


ರೂ. ಲಕ್ಷಗಳಲ್ಲಿ 
ಅರಣ್ಯ 398.42 
ವಿದ್ಯಾಭ್ಯಾಸ 1775.03 
ವೈದ್ಯಕೀಯ ಮತ್ತು ಸಾರ್ವಜನಿಕರ ಆರೋಗ್ಯ 667.79 
ವೈಜ್ಞಾನಿಕ ಇಲಾಖೆಗಳು 17.30 
ಸಾರ್ವಜನಿಕ ಕಾಮಗಾರಿ ಮತ್ತು ನೀರಾವರಿ 1545.23 
ವ್ಯವಸಾಯ 250.35 
ಸಮಾಜ ಕಲ್ಯಾಣ 155.63 
ಪಶುವೈದ್ಯ | 118.38 
ಸಹಕಾರ್‌ 70.41 
ಕೈಗಾರಿಕೆಗಳು 2072.79 
ಎಸ್‌.ಇ.ಎಸ್‌. 303.03 
ಕಾರ್ಮಿಕ 29.28 
ಸಾಮಾಜಿಕ ಮತ್ತು ಅಭಿವೃದ್ಧಿ ಮತ್ತಿತರ 37.00 
ಒಟ್ಟು 7470.61 


ಮೇಲ್ಕಾಣಿಸಿದ ಅಂಕಿಅಂಶಗಳು ಒಟ್ಟು ಆದಾಯದ ಶೇಖಡಾ 75 ರಷ್ಟು ಮತ್ತು 
ಒಟ್ಟು ವೆಚ್ಚದ ಶೇಖಡಾ 72.7 ರಷ್ಟು ಆಗಿರುತ್ತದೆ. ಪರಿಶಿಷ್ಟ ಎ ಮತ್ತು ಬಿ ಯಲ್ಲಿ ಕೊಟ್ಟ 


106 ಎಸ್‌.ಆರ್‌. ಕಂಠಿ 


ವಿವರಣೆಗಳಿಂದ ಅಭಿವೃದ್ಧಿ ಇಲಾಖೆಗಳಲ್ಲಿ ಆಗುತ್ತಿರುವ ವೆಚ್ಚವನ್ನು ಆದಾಯಕ್ಕೆ ಹೋಲಿಸಿದರೆ 
ತ್ವರಿತವಾಗಿ ಹೆಚ್ಚುತ್ತಿರುವ ಅಂಶವನ್ನು ಸದಸ್ಯರು ಗಮನಿಸಬಹುದು. ರಾಜಸ್ವ ಆದಾಯವನ್ನು 
ಹೆಚ್ಚಿಸುವವರೆಗೆ ಈಗಾಗಲೇ ಸಾಧಿಸಿದ ಭೌತಿಕ ಗುರಿಯನ್ನು ಉಳಿಸಿಕೊಳ್ಳುವುದು ಮತ್ತು 
ಮುಂಬರುವ ವರ್ಷಗಳಲ್ಲಿ ಯೋಜಿಸಲಾದ ಗುರಿಯನ್ನು ಮುಟ್ಟುವುದು ಕಷ್ಟಕರವಾಗುತ್ತದೆ. 

28. ಬಂಡವಾಳ: ಪರಿಶಿಷ್ಟ ಸಿ ವರುಷದಿಂದ ವರುಷಕ್ಕಾದ ಬೃಹತ್‌ ಕಾಮಗಾರಿಗಳು 
ಕ್ರಮಿತ ವೆಚ್ಚವನ್ನು ಸೂಚಿಸುತ್ತದೆ. 

29. ಮೂಲ ಆಸ್ತಿಯ ಆಯವ್ಯಯಪಟ್ಟೆ ಕೆಳಕಾಣಿಸಿದಂತೆ ರೂ. 4323.43 ಲಕ್ಷಗಳ 
ಅನುದಾವಕ್ಕೆ 196263 ಸಾಲಿನಲ್ಲಿ ಅವಕಾಶ ಒದಗಿಸಿದೆ. 

ರೂ. ಲಕ್ಷಗಳಲ್ಲಿ 


ಸಾರ್ವಜನಿಕ ಕಾಮಗಾರಿ, ಸಂಪರ್ಕ ಮತ್ತು ಕಟ್ಟಡಗಳು 806.00 


ನೀರಾವರಿ 840.21 
ವಿದ್ಯುತ್‌ 1907.00 
ಕೈಗಾರಿಕಾಭಿವೃದ್ಧಿ 565.05 
ನೀರಿನ ಸರಬರಾಜು 71.50 
ರಸ್ತೆ ಸಾರಿಗೆ, ಬಂದರು ಮತ್ತಿತರ ಕೆಲಸ 133.67 

4323.43 


ಸಾರ್ವಜನಿಕ ಕಾಮಗಾರಿಗಳಲ್ಲಿ ವೈದ್ಯಕೀಯ ಮತ್ತು ಆರೋಗ್ಯ ಕಟ್ಟಡಗಳು (ರೂ. 
73.40 ಲಕ್ಷ) ರಸ್ತೆ ನಿರ್ಮಾಣ ಮತ್ತು ಡಾಂಬರೀಕರಣ (ರೂ. 194.44 ಲಕ್ಷ) ಗ್ರಾಮಾಂತರ 
ಸಂಪರ್ಕ ಮತ್ತು ಡಿ.ಎಲ್‌.ಬಿ ರಸ್ತೆಗಳು (ರೂ. 60.07) ಉಲ್ಲೇಖನಾರ್ಹ. ನೀರಾವರಿ 
ಮತ್ತು ವಿದ್ಯುತ್‌ ಯೋಜನೆಗಳ ವೆಚ್ಚ ರೂ. 2747.21 ಲಕ್ಷಗಳಷ್ಟಾಗಿದ್ದು ಅವುಗಳಲ್ಲಿ 
ಮುಖ್ಯವಾದವು ಕೆಳಕಂಡಂತಿವೆ: 


ನೀರಾವರಿ ರೂ. ಲಕ್ಷಗಳಲ್ಲಿ 
ಭದ್ರಾ | 210.00 
ತುಂಗಭದ್ರಾ (ಎರಡೂ ದಂಡೆಗಳು) 118.42 
ಘಟಪ್ರಭಾ (1 ಮತ್ತು 2ನೇ ಹಂತ) 76.00 
ಕಬಿನಿ 35.00 


ಟಿ.ಟಿ.ಎಸ್‌.ಎಲ್‌. ಕಾಲುವೆ 31.90 


ಪ್ರತಿಭಾವಂತ ಸಂಸದೀಯ ಪಟು 107 


ಕೃಷ್ಣರಾಜಸಾಗರ ಮತ್ತಿತರೆ 40.68 
ಮಲಪ್ರಭಾ 35.10 
ಕೃಷ್ಣ ಮೇಲ್ದಂಡೆ 20.00 
ವಿದ್ಯುತ್‌ h ರೂ. ಲಕ್ಷಗಳಲ್ಲಿ 
ಶರಾವತಿ ಜಲವಿದ್ಯುತ್‌ 1ನೇ ಹಂತ 1152.00 
ಶರಾವತಿ ಜಲವಿದ್ಮುತ್‌ 2ನೇ ಹಂತ 350.00 
ಭದ್ರಾ 80.00 
ತುಂಗಭದ್ರಾ 147.00 


ವಿವರಗಳನ್ನು ಡಿ ಅನುಬಂಧದಲ್ಲಿ ನೋಡಬಹುದು. ಕೈಗಾರಿಕೆಯ ಅಡಿಯಲ್ಲಿ 
ಕಬ್ಬಿಣದ ಕೈಗಾರಿಕೆ ಮತ್ತು ವಿದ್ಧುತ್‌ ಕೈಗಾರಿಕೆಯ ವಿಸ್ತರಣಿಕೆ ಮತ್ತು ನೆರವ ಪಡೆದ ಉದ್ಯಮಗಳ 
ವಿಸ್ತರಣೆಗೆ ನಾವು ಅವಕಾಶ ಕಲ್ಪಿಸಿದ್ದೇವೆ. ರಾಜ್ಯದ ಆರ್ಥಿಕ ಅಭಿವೃದ್ದಿ ಈ ಯೋಜನೆಗಳನ್ನು 
ಪೂರ್ಣಗೊಳಿಸುವುದರ ಮೇಲೆ ಅವಲಂಬಿತವಾಗಿರುವುದರಿಂದ, ಒಟ್ಟು ಕೊರತೆಯ 
ಹೊರತಾಗಿಯೂ, ಈ ದಿಸೆಯಲ್ಲಿ ನಾವು ಅವೆಕಾಶ ಮಾಡಲೇಬೇಕಾಗಿದೆ. ಸಂಪರ್ಕ ಮತ್ತು 
ನೀರು ಸರಬರಾಜು ಮುಂತಾದ ಪ್ರಕರಣಗಳಲ್ಲಿ ವಾರ್ಷಿಕ ಯೋಜನೆಯಡಿಯಲ್ಲಿನ ಗರಿಷ್ಠ 
ಮಿತಿಯನ್ನು ಮೀರಿ ಅವಕಾಶ ಕಲ್ಲಿಸಬೇಕಾಗಿದೆ. ಕೆಲಸಗಳ ಅಭಿವೃದ್ಧಿಯನ್ನು 
ಗಮನದಲ್ಲಿಟ್ಟುಕೊಂಡು ಈ ಅವಕಾಶ ಮಾಡಲಾಗಿದೆ ಮತ್ತು ಇದನ್ನು ಒಟ್ಟು ಯೋಜನಾ 
ವೆಚ್ಚವಾದ ರೂ. 250.00 ಕೋಟಿಯಲ್ಲಿ ಸರಿಯಾಗಿ ಮರುಹೊಂದಿಸಬೇಕಾಗಿದೆ. ಆದರೂ 
ಈ ಹೊಸ ಯೋಜನೆಗಳ ಸಂಪನ್ಮೂಲಗಳು ಲಭ್ಯವಾದಾಗ ಮಾತ್ರ ಕೈಗೆತ್ತಿಕೊಳ್ಳಲಾಗುವುದು. 


30. ಸಾಲ ಮತ್ತು ಮುಂಗಡ: ಮುಂಗಡ ಪತ್ರವು ಬರುವ ವರ್ಷದಲ್ಲಿ ಬಟವಾಡೆ 
ಮಾಡಲಿರುವ ರೂ.935.79 ಲಕ್ಷಗಳನ್ನು ಗಣನೆಗೆ ತೆಗೆದುಕೊಂಡಿದೆ. ಇನ್ನೂ ಹೆಚ್ಚಿನ 
ವಿವರಗಳನ್ನು ಇ ಅನುಬಂಧದಲ್ಲಿ ನೋಡಬಹುದು. ಈ ವಿಭಾಗದಲ್ಲಿ ಹೊರಹೋಗುತ್ತಿರುವ 
ಹಣ ಹೆಚ್ಚುತ್ತಿದೆಯಾದರೂ ವಸೂಲಿ ಮಾತ್ರ ನಿರಾಶಾದಾಯಕವಾಗಿದೆ. 196061 ಸಾಲಿನಲ್ಲಿ 
ಬಾಕಿ ಇರುವ ಸಾಲದ ವಸೂಲಾತಿ ಮೊತ್ತದ ರೂ. 3212.45 ಲಕ್ಷಗಳ ಪೈಕಿ ರೂ. 
3110.84 ಲಕ್ಷದಷ್ಟು ಹಣ ಲೋಕಲ್‌ ಫಂಡ್ಸ್‌, ವ್ಯವಸಾಯಗಾರರಿಂದ ಬಾಕಿ ಇರುತ್ತದೆ. 
ಸರಕಾರಿ ಸಾಲವಾದುದುರಿಂದ ಸಾಲ ತೆಗೆದುಕೊಂಡವರಲ್ಲಿ ಒಂದು ಬಗೆಯ ಸಮಾಧಾನ 
ಭಾವವಿದ್ದು ಹಿಂತಿರುಗಿಸುವ ಯೋಜನೆ ಇರುವುದಿಲ್ಲ. ಸರ್ಕಾರವೂ ಕೂಡ ತಾನು ಪಡೆದ 
ಸಾರ್ವಜನಿಕ ಯಣವನ್ನು ನಿಗದಿತ ದಿನಾಂಕದಂದು ಮರುಕಳಿಸಬೇಕೆಂಬ ಹೊಣೆಗಾರಿಕೆ 
ಹೊಂದಿದೆ ಎಂಬುದನ್ನು ಇವರು ಅರಿತಿರುವುದಿಲ್ಲ. ಸಾಲದ ಸಕಾಲದ ವಸೂಲಾತಿಗಾಗಿ 
ಸರ್ಕಾರವು ವಿಶೇಷ ಕ್ರಮಗಳನ್ನು ತೆಗೆದುಕೊಳ್ಳಲಿದೆ. ಸಾಲಗಾರರು ತಮ್ಮ ಹೊಣೆಗಾರಿಕೆಯನ್ನು 


108 ಎಸ್‌.ಆರ್‌. ಕಂಠಿ 


ಅರಿತುಕೊಂಡು ಸರ್ಕಾರದೊಂದಿಗೆ ಸಹಕರಿಸಿ, ಸಾಲ ವಸೂಲಾತಿ ಹೆಚ್ಚುವಂತೆ 
ನೋಡಿಕೊಳ್ಳುವರೆಂಬ ನಂಬಿಕೆ ನನಗಿದೆ. ಎಲ್ಲ ರೀತಿಯ ಸಾಲ ಸೌಲಭ್ಯವನ್ನು ಸಹಕಾರಿ 
ಸಂಘಗಳ ಮುಖಾಂತರ ವಿವರಿಸಬೇಕೆಂಬುದು ಸರ್ಕಾರ ಒಪ್ಪಿಕೊಂಡ 
ಭಧೋರಣೆಯಾದುದರಿಂದ ತಕಾಲಿ ಸಾಲ, ಭೂ ಅಭಿವೃದ್ಧಿಸಾಲ ಮತ್ತಿತರ ಸೌಲಭ್ಯಗಳನ್ನೂ 
ಕೂಡ ಈ ರೀತಿಯ ಸಂಘ ಸಂಸ್ಥೆಗಳಿಂದ ವಿತರಿಸುವ ವಿಚಾರ ಪರಿಶೀಲನೆಯಲ್ಲಿದೆ. 
ಇದರಿಂದಾಗಿ ಏಕರೂಪ ಪದ್ಧತಿ, ಬಡ್ಡಿದರ ಮತ್ತು ಸಕಾಲದಲ್ಲಿ ಸಾಲ ವಸೂಲಾತಿಯನ್ನು 
ನಿಶ್ಲಿತಗೊಳಿಸುತ್ತದೆ ಎಂದು ಬೇರೆ ಹೇಳಬೇಕಿಲ್ಲ. 


31. ಸಾರ್ವಜನಿಕ ಯಣಃ ಯೋಜನಾ ವೆಚ್ಚವನ್ನು ನಿರ್ವಹಿಸುವ ಸಂಪನ್ಮೂಲಗಳಲ್ಲಿ 
ಸಾರ್ವಜನಿಕ ಯುಣವೂ ಒಂದು. 196263 ರ ಸಾಲಿನಲ್ಲಿ ಮಾಡಬೇಕೆಂದಿರುವ ಮೂಲಧನ 
ವೆಚ್ಚವನ್ನು ಸರಿದೂಗಿಸಲು ರಿಸರ್ವ್‌ ಬ್ಯಾಂಕಿನೊಡನೆ ಸಮಾಲೋಚಿಸಿ 6 ಕೋಟಿಗೂ 
ಮೊತ್ತದ ಸಾರ್ವಜನಿಕ ಸಾಲವನ್ನು ಎತ್ತಲು ಸರ್ಕಾರ ನಿರ್ಧರಿಸಿದೆ. ಹಿಂದಿನ ವರ್ಷಗಳಂತೆ 
ಈ ವರ್ಷವೂ ಸಾರ್ವಜನಿಕರ ಪ್ರಶಿಕ್ರಿಯೆ ಅನುಕೂಲಕರವಾಗಿರುವದೆಂದು ನಾನು ತಿಳಿದಿದ್ದೇನೆ. 


32. ಸಾಧನಸಲಕರಣಿಗಳು: ಸದನದ ಮುಂದಿಡಲಾದ ಮುಂಗಡ ಪತ್ರವು (1) ರೂ. 
4323.43 ಲಕ್ಷಗಳನ್ನು ನಿವ್ವಳ ಮೂಲಧನ ವೆಚ್ಚದ ಅವಕಾಶವನ್ನು ಮಾಡಿರುತದೆ. (2) 
ರೂ. 551.51 ಲಕ್ಷಗಳನ್ನು ಸಾಲ ಮತ್ತು ಮುಂಗಡಗಳಲ್ಲಿ ಬಟವಾಡೆಗಾಗಿ ಅವಕಾಶ 
ಸಲ್ಲಿಸಿದೆ.(3) ರೂ. ೪2.14 ಲಕ್ಷಗಳನ್ನು ಭಾರತ ಸರ್ಕಾರದ ಮತ್ತಿತರ ಸಾಲಗಳನ್ನು 
ಮರುಪಾವತಿಸಲು ಅವಕಾಶ ಹೊಂದಿರುತ್ತದೆ. 


ರಾಜಸ್ವ ಕೊರತೆಯನ್ನೂ ಸೇರಿಸಿದರೆ ಸರ್ಕಾರದ ಒಟ್ಟು ಬದ್ಧತೆ ರೂ. 6099.71 
ಲಕ್ಷಗಳಷ್ಟಾಗುತ್ತದೆ. ಈ ಬದ್ಧತೆಯನ್ನು ಪೂರೈಸಲು ಕೆಳಕಂಡ ಸಂಪನ್ಮೂಲಗಳನ್ನು ಮುಂಗಡ 
ಪತ್ರ ಗಣನೆಗೆ ತೆಗೆದುಕೊಂಡಿದೆ. 


ರೂ. ಲಕ್ಷಗಳಲ್ಲಿ 
ಸಾರ್ವಜನಿಕ ಸಾಲ 600.00 
ನೆರವಿಲ್ಲದ ಸಾಲ 133.27 
ಕೇಂದ್ರದ ಸಹಾಯ (ಪಶ್ಚಿಮ ಘಟ್ಟದ ರಸ್ತೆಗಳು, ನೀರಾವರಿ 

ಸೌಲಭ್ಯಗಳಿಗೆ ಹೆಚ್ಚುವರಿ ಸಹಾಯ ಸೇರಿದಂತೆ) 3121.52 
ಇತರೆ ಹೊರಸಂಸ್ಥೆಗಳಿಂದ ಸಾಲ 181.21 


ಠೇವಣಿಯಿಂದ ಬರುವ ಆದಾಯ (ಹಣ ಹೂಡಿಕೆಯ ವಗದು ಶಿಲ್ಕು1674.62 
ರೂ. 1197.22 ಲಕ್ಷಗಳನ್ನು ಸೇರಿದಂತೆ) 


ಒಟ್ಟು . 5710.69 


ಪ್ರತಿಭಾವಂತ ಸಂಸದೀಯ ಪಟು 109 


ಈ ಆಧಾರದ ಮೇಲೆ ಪ್ರಸ್ತುತ ವರ್ಷವು ರೂ. 688.52 ಲಕ್ಷಗಳ ನಗದು 
ಕೊರತೆಯಿಂದ ಮುಕ್ತಾಯಗೊಳ್ಳುವಂತಿದ್ದು ಈ ಕೊರತೆಯನ್ನು ತಾತ್ಕಾಲಿಕವಾಗಿ ಸಾಧನ 
ಸಲಕರಣೆ ಸಾಲದಿಂದ ಭರ್ತಿ ಮಾಡಿಕೊಳ್ಳಬೇಕಿದೆ. ಇದನ್ನು ಮುಂದೆ ಹೆಚ್ಚಿನ ಕರಭಾರ 
ಕ್ರಮಗಳಿಂದ ಹೊಂದಿಸಿಕೊಳ್ಳಬೇಕಾಗಿದೆ. 


. 33. ಕರಕ್ರಮಗಳು: ಪ್ರಸ್ತುತ ವರ್ಷ ಈ ಕೆಳಕಂಡ ಎರಡು ಕರಕ್ರಮಗಳನ್ನು 
ಜಾರಿಗೊಳಿಸಲಾದ ಸಂಗತಿ ಸದನಕ್ಕೆ ತಿಳಿದಿದೆ: 


(1) ಪ್ರಯಾಣಿಕರ ಮತ್ತು ವಸ್ತು ಸಾಗಣಿಯ ಮೇಲೆ ಕರ (2) ಭೂಕಂದಾಯದ 
ಮೇಲೆ ಸರ್‌ ಭಾರ್ಜ್‌ 


ಮೊದಲನೇ ಕರಭಾರ ಅಕ್ಟೋಬರ್‌ 1961ರಿಂದ ಜಾರಿಗೆ ಬಂದಿದ್ದರೆ, 
ಎರಡನೆಯದನ್ನು ವರ್ಷದ ಕೊನೆಯಲ್ಲಿ ಜಾರಿಗೊಳಿಸಲಾಯಿತಾದುದರಿಮದ ಆ ಮೂಲಕ 
ಏನೊ ಆದಾಯ ವರ್ಷ ದೊರಕಲಿಲ್ಲ. ಗೃಹಬಳಕೆಯ ಮತ್ತು ಕೃಷಿಕ್ಟೇತ್ರದ ವಿದ್ಯುತ್‌ನ್ನು 
ಹೊರತು ಪಡಿಸಿ ಇತರ ವಿದ್ಯುತ್‌ ಬಳಕೆಯ ಮೇಲಿನ ಕರವನ್ನು ಕೂಡ ರಾಜ್ಯಸರ್ಕಾರವು 
ಹೆಚ್ಚಿಸಿತು. ಈ ಎರಡೂ ಕ್ರಮಗಳಿಂದ ಒಂದು ಕೋಟಿಗಿಂತ ಮೇಲೆ ಆದಾಯ ಹೆಚ್ಚಲಿಲ್ಲ. 
ಸದನದ ಅರಿವಿಗಿರುವಂತೆ ಯೋಜನೆ ವೆಚ್ಚದ ರೂ. 250 ಕೋಟಿಯಲ್ಲಿ ರಾಜ್ಯದ ಪಾಲು 
ರೂ. 110 ಕೋಟಿಯಾಗಿದ್ದು ಇದರಲ್ಲಿ ರೂ. 42 ಕೋಟಿ ಹೆಚ್ಚುವರಿ ಕರಗಳ ಮೂಲಕ 
ಬರಬೇಕಾಗಿದೆ. ಇಂತಹ ಅಗಾಧ ಯೋಜನೆ ಕೈಗೂಡಬೇಕಾದರೆ ನಾವು ಅತಿರಿಕ್ತ 
ಸಂಪನೂಲಗಳನ್ನು ಜೋಡಿಸದೆ ಬೇರೆ ವಿಧಿಯಿಲ್ಲ. ನಾನು ಈಗಾಗಲೇ ಹೇಳಿದಂತೆ 
ಆರ್ಥಿಕ ಮತ್ತು ಸಂಪನೂಲ ಸಮಿತಿಯು ಅಮೂಲ್ಯ ಸಲಹೆಗಳನ್ನು ಮತ್ತು ಶಿಫಾರಸುಗಳನ್ನು 
ಮಾಡಿದೆ. ಸರ್ಕಾರವ ಸಂಪನ್ಮೂಲಗಳನ್ನು ಹೆಚ್ಚಿಸಲು ಕೈಗೊಳ್ಳುವ ಕ್ರಮಗಳನ್ನು ಕಾಲಕ್ರಮದಲ್ಲಿ 
ಸದನದ ಮುಂದಿಡಲಿದೆ. 


34. ಸಮಿತಿಯು ಕರಸುಧಾರಣೆಗಾಗಿ ಮಾಡಿದ ಸಲಹೆಗಳಲ್ಲಾ ಪ್ರಮುಖ 
ವಾದುವುಗಳೆಂದರೆ: 


(1) ಎಲ್ಲ ತರಹದ ಭೂಮಿಯ ಮೇಲಿನ ಭೂಕಂದಾಯ ಮತ್ತು ನೀರಿನ ದರಗಳ 
ಮೇಲೆ ಸಾಮಾನ್ಯ ಮತ್ತು ವಿಶೇಷ ರೂಪದ ಸರ್‌ ಚಾರ್ಜ್‌ 


(೧) ಕ್ರೋಢೀಕೃತ ಉಪಕರ 50 ನ. ಪೈಸೆಯಂತೆ ವಸೂಲಿ ಮಾಡುವುದು 

(3) ನೀರಿನ ದರದಲ್ಲಿ ಹೆಚ್ಚಳ 

4) ಹೊಸ ಕಟ್ಟಡಗಳ ಮೇಲೆ ತೆರಿಗೆ 

(6) ವಾಣಿಜ್ಯ ತೆರಿಗೆ ಕಾಯಿದೆಗೆ ತಿದ್ದುಪಡಿ ಮತ್ತು ರಿಯಾಯಿತಿಗಳನ್ನು ರದ್ದುಪಡಿಸಿ 


110 ಎಸ್‌.ಆರ್‌. ಕಂಠಿ 


ಕೆಲವು ಸಾಮಗ್ರಿಗಳ ಮೇಲಿನ ಕರಗಳ ದರ ಬದಲಾಯಿಸುವುದು. 


(6) ಕೃಷಿ ಆದಾಯ ತೆರಿಗೆ ಕಾನೂನನ್ನು ತಿದ್ದುಪಡಿ ಮಾಡುವುದುಕರಗಳನ್ನು ಹೆಚ್ಚಿಸುವುದು 
ವಿಶೇಷ ಕರವನ್ನು ಹೇರುವುದು. 


(1) ಮನರಂಜನಾ ತೆರಿಗೆಯನ್ನು ಹೆಚ್ಚಿಸುವುದು. 


ಈ ಸಲಹೆಗಳು ಮತ್ತು ಆದಾಯ ಸೋರಿಕೆ ತಡೆಗಟ್ಟುವುದನ್ನು ಕುರಿತು ಕ್ರಮಗಳು 
ಪರಿಶೀಲನೆಯಲ್ಲಿದೆ. ಸದನವು ಈ ಕುರಿತು ಸಕಾಲದಲ್ಲಿ ಚರ್ಚೆ ನಡೆಸಲು ಅವಕಾಶವಿರುತ್ತದೆ. 


35. ಖಣಭಾರ : ಮುಂಗಡ ಪತ್ರದ ಕರಡು ರಾಜ್ಯದ ಯಣಭಾರ ಹೆಚ್ಚುತ್ತಿರುವದನ್ನು 
ಸೂಚಿಸುತ್ತದೆ. 196061ರ ಸಾಲಿನ ಅಂತ್ಕದಲ್ಲಿ ರಾಜ್ಯದ ಸಾಲದ ಹೊಣೆ ಕೆಳಕಂಡಂತಿದೆ. 


(ರೂ, ಕೋಟಿಗಳಲ್ಲಿ) 
ಸಾರ್ವಜನಿಕ ಯಣ 38.68 
ಭಾರತ ಸರ್ಕಾರ ಒದಗಿಸಿದ ಸಾಲ 90.61 
ಇನ್ನಿತರ ಸಾಲಗಳು 8.64 
ಒಟ್ಟು 137.93 


ರಾಜ್ಯಗಳ ಪುನರ್ವಿಂಗಡೆಯಿಂದ ನಾವು ಬೇರೆ ರಾಜ್ಯಗಳಿಗೆ ತೀರಿಸಬೇಕಾದ 
ಸಾಲದ ಅಂಶವನ್ನು ಇದರಲ್ಲಿ ಸೇರಿಸಲಾಗಿಲ್ಲ. 196263ರ ಸಾಲಿನ ಅಂತ್ಯದ ವೇಳೆಗೆ 
ಮೇಲ್ಕಾಣಿಸಿದ ಸಾಲದ ಭಾರವು ರೂ. 190.86 ಕೋಟಿಯವರೆಗೆ ಹೋಗಬಹುದೆಂದು 
ಅಂದಾಜು ಮಾಡಲಾಗಿದೆ. ಈ ಮೊತ್ತವನ್ನು ನಾವ ಭಾರಿ ಯೋಜನೆಗಳಲ್ಲಿ ಅಣೆಕಟ್ಟುಗಳಲ್ಲಿ 
ಕಟ್ಟಡ, ಕೈಗಾರಿಕೆ ಇತ್ಯಾದಿಗಳಲ್ಲೂ ಹೂಡಿರುವುದೇನೋ ನಿಜ. ಈ ಹೊಡಿಕೆಯ ಬಹುಪಾಲು 
ಏನೂ ಉತ್ಪಾದನೆ ತರಲಾರದು. ನೀರಾವರಿ ಮತ್ತು ಸಂಪರ್ಕ ಸಾಧನಗಳ ಮೇಲಿನ ಹೂಡಿಕೆ 
ಅಲ್ಲಸಲ್ಪ ಉತ್ಪಾದನೆಗೆ ಪರೋಕ್ಷವಾಗಿ ಕಾಣಿಕೆ ನೀಡಬಹುದು. ಇಬೇ ವೇಳೆಗೆ ಕೈಗಾರಿಕೆ 
ಮತ್ತು ಭಾರಿ ಪ್ರಮಾಣದ ಕೈಗಾರಿಕೆಗಳ ಮೇಲೆ ಹೂಡಲಾದ ಹಣಕ್ಕೆ ಆದಾಯ ಬರಬೇಕಾದರೆ 
ದೀರ್ವಕಾಲ ಕಾಯಬೇಕಾಗುತ್ತದೆ. ಇದುವರೆವಿಗೂ ವಾವು ನಿಗದಿತ ವೇಳೆಗೆ ಸರಿಯಾಗಿ 
ನಮ್ಮಸಾಲವನ್ನು ಹಿಂತಿರುಗಿಸುತ್ತ ಬಂದಿದ್ದೇವೆ. ಎಲ್ಲರಾಜ್ಯಗಳ ಯಣ ಪರಿಸ್ಥಿತಿಯನ್ನು 
ಸರಿಯಾಗಿ ಮೌಲ್ಕಮಾಡುವ ಸಮಯ ಈಗ ಭಾರತ ಸರ್ಕಾರಕ್ಕೆ ಒದಗಿದೆ. ಈ ಸಮಸ್ಥೆಯು 
ಮೂರನೆ ವಿತ್ತ ಆಯೋಗದ ವ್ಯಾಪ್ತಿಯ ಹೊರಗಿದ್ದುದರಿಂದ ಅದನ್ನು ಅವರು 
ಪರಿಶೀಲಿಸಲಾಗದಿದ್ದುದು ದುರದೃಷ್ಟಕರ. ಪರಿಸ್ಥಿಶಿಯನ್ನು ಕೇಂದ್ರ ಸರ್ಕಾರವು ವಾಸ್ತವ 
ದೃಷ್ಟಿಯಿಂದ ನೋಡದಿದ್ದರೆ ಭಾರತ ಸರ್ಕಾರದ ಸಾಲವನ್ನು ಕ್ಲುಪ್ತ ಸಮಯಕ್ಕೆ ಪಾವತಿ 
ಮಾಡುವದು ಕಷ್ಟವಾಗಬಹುದು. ಸಾಲ ಮರುಪಾವತಿಯ ನಿಯಮಗಳನ್ನು ಸಡಿಲಿಸಬೇಕು 
ಮತ್ತು ಹಣ ಹೂಡಿಕೆಯ ಸ್ವರೂಪವನ್ನು ಹೊಂದಿಕೊಂಡು ಸಾಲದ ಕಂತು ಮತ್ತು ಬಡ್ಡಿ 


, ಪ್ರತಿಭಾವಂತ ಸಂಸದೀಯ ಪಟು 111 


ಪಾವತಿಯನ್ನು ಸ್ಥಗಿತಗೊಳಿಸಬೇಕು. ಭಾರತ ಸರ್ಕಾರವು ನಮ್ಮ ತೊಂದರೆಗಳನ್ನು 
ಅರ್ಥಮಾಡಿಕೊಂಡು ಅವಶ್ಯವಾದ ಪರಿಹಾರವನ್ನು ನೀಡುವುದೆಂದು ನಾನು ನಂಬಿದ್ದೇನೆ. 


36. ವಿತ್ತೀಯ ಆಯೋಗ: ಕೇಂದ್ರ ತೆರಿಗೆಯ ಪಾಲನ್ನು ಮತ್ತು ಸಹಾಯಧನವನ್ನು 
ಹೆಚ್ಚಿಸಬೇಕೆಂದು ವಿತ್ತ ಆಯೋಗದ ಮುಂದೆ ರಾಜ್ಯ ಸರ್ಕಾರ ಇಟ್ಟ ಬೇಡಿಕೆಯು ಸದನದ 
ಸದಸ್ಯರಿಗೆ ಗೊತಿದೆ. ಅದರ ಫಲಿತಾಂಶ ಕೆಳಕಂಡ ಪಟ್ಟಿ ಸೂಚಿಸುತ್ತದೆ. 

ರೂ. ಲಕ್ಷಗಳಲ್ಲಿ 
196162 196263 
ಮುಂಗಡಪತ್ರ ಮುಂಗಡಪತ್ರ 


ಆದಾಯ ತೆರಿಗೆಯ ಪಾಲು 515.26 460.00 
ಕೇಂದ್ರ ಅಬ್ಕಾರಿ ಸುಂಕ ಮೂಲ 236.28 426.00 
ಹೆಚ್ಚುವರಿ ಅಬ್ಕಾರಿ ಸುಂಕ 137.10 141.00 
ಸಂಪದ ಸುಂಕಗಳು 16.92 23.00 
ರೈಲ್ಲೆ ದರದ ಮೇಲಿನ ಕರಗಳು 55.63 56.00 
ಸಂವಿಧಾನದ ಪರಿಚ್ಛೇದ 275/15 ಅಡಿಯಲ್ಲಿನ 600.00 675.00 
ಸಹಾಯಧನವ 

ಕಂಪೆನಿಕರಗಳಲ್ಲಿ ಬದಲಾವಣೆಯ ಸಹಾಯಧನ 138.32 

ಒಟ್ಟೂ 1599.51 1781.00 


ನಮಗೆ ಆಯೋಗವು ಒದಗಿಸಿದ ಪಾಲು ನಮ್ಮನಿರೀಕ್ಷೆಯನ್ನು ಮುಟ್ಟಿಲ್ಲ ಎಂದು 
ಬೇರೆ ಹೇಳಬೇಕಿಲ್ಲ. ಆದರೆ ಅದು ಪೂರ್ತಿ ನಿರಾಶಾದಾಯಕವೆಂತಲೂ ನಾವ ಹೇಳುವಂತಿಲ್ಲ. 
ರಾಜ್ಯ ಸರ್ಕಾರವು ಯೋಜನೆಯನ್ನು ಅನುಷ್ಠಾನಗೊಳಿಸಲು ಬೇಕಾದ ತೆರಿಗೆಯನ್ನು ಹೇರುವ 
ಭರವಸೆಯನ್ನು ವಿತ್ತೀಯ ಆಯೋಗ ಗಣನೆಗೆ ತೆಗೆದುಕೊಂಡಿದೆ. ನಾವು ವಚನವಿತ್ತಂತೆ 
ನಮ್ಮಸಂಪನ್ಮೂಲಗಳನ್ನು ಹೆಚ್ಚಿಸಿದರೆ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಸಂಪನ್ಮೂಲಗಳು 
ಕಡಿಮೆ ಬೀಳುವ ಸಂದರ್ಭದಲ್ಲಿ ಖಂಡಿತವಾಗಿ ಕೇಂದ್ರ ಸರ್ಕಾರದ ನೆರವನ್ನು 
ನಿರೀಕ್ಷಿಸಬಹುದು. ಸಂಪನ್ಮೂಲಗಳ ಕೊರತೆ ಉಂಟಾದರೆ ಎಲ್ಲ ದಿಕ್ಕಿನಲ್ಲೂ ಪ್ರಗತಿ 
ಕುಂಠಿತವಾಗುವುದರಿಂದ ಸೆದನವು ಸಂಪನ್ಮೂಲಗಳನ್ನು ಹೆಚ್ಚಿಸುವ ಗುರಿಯನ್ನು ಸಾಧಿಸಲು 
ಎಲ್ಲ ರೀತಿಯ ಸಹಕಾರವನ್ನು ಕೊಡುವುದಾಗಿ ನಾವು ವಿಶ್ವಾಸ ಹೊಂದಿದ್ದೇನೆ. 


37. ಯೋಜನಾ ಚಟುವಟಿಕೆ: ಎರಡನೆ ಯೋಜನೆಯಲ್ಲಿನ ನಮ್ಮ ಪ್ರಗತಿ ನಾವು 
ನಿರೀಕ್ಷಿಸಿದಂತೆ ಆಗಿದೆ. ರೂ. 145.00 ಕೋಟಿಯ ಅಂದಾಜಿನ ಪೈಕಿ, ವಾಸ್ತವವಾಗಿ 


112 ಎಸ್‌.ಆರ್‌. ಕಂಠಿ 


ವೆಚ್ಚವಾದ ಮೊತ್ತ ರೂ. 142.29 ಕೋಟಿಗಳು. ಇದಲ್ಲದೆ ಕೇಂದ್ರದಿಂದ ಪುರಸೃತವಾದ 
ಯೋಜನೆಗಳಿಗೆ ರೂ. 7.81 ಕೋಟಿಗಳಷ್ಟು ವೆಚ್ಚವಾಗಿದೆ. ವಿವಿಧ ಕ್ಷೇತ್ರಗಳಲ್ಲಿ ಉಂಟಾದ 
ವೆಚ್ಚವನ್ನು ಈ ಕೆಳಕಂಡ ಪಟ್ಟಿಯಲ್ಲಿ ನೋಡಬಹುದು. 
(ರೂ. ಲಕ್ಷಗಳಲ್ಲಿ) 
ಕೇಂದ್ರ ಪುರಸ್ಕೃತ ರಾಜ್ಯ ಸರ್ಕಾರದ 
ಯೋಜನೆಗಳು ಯೋಜನೆಗಳ ವೆಚ್ಚ 


ಕೃಷಿ, ಸಣ್ಣ ನೀರಾವರಿ ಮತ್ತು ಸಂಬಂಧಪಟ್ಟ 0.01 15.74 
ಕ್ಷೇತ್ರಗಳು 
ಸಮುದಾಯ ಅಭಿವೃದ್ಧಿ ಸಹಕಾರಿ 0.50 13.67 
ಭಾರಿ ಮತ್ತು ಮಧ್ಯಮ ನೀರಾವರಿ ಯೋಜನೆಗಳು S 27.10 
ವಿದ್ಯುತ್‌ ; 26.61 
ಸಣ್ಣ ಮತ್ತು ಗ್ರಾಮ ಕೈಗಾರಿಕೆಗಳು ) 6.53 
ಕೈಗಾರಿಕೆ ಮತ್ತು ಖನಿಜ 1.05 5.57 
ಸಾರಿಗೆ ಮತ್ತು ಸಂಪರ್ಕ 2.02 14.87 
ಸಮಾಜ ಸೇವೆ 4.23 29.62 
ಇತರ್‌ , 0.58 
7.81 140.29 


01.04.56 ರಿಂದ 31.10.56 ರವರೆಗೆ ಸಂಯೋಜಿತ 
ಪ್ರದೇಶಗಳಲ್ಲಿ ಮಾಡಲಾದ ವೆಚ್ಚ ಅಂದರೆ ಸಂಯೋಜನೆಯ 
2.00 f 


ಪೂರ್ವದಲ್ಲಾದ ಪಟ್ಟಿ 
142.29 


ವೆಚ್ಚದ ಜೊತೆಗೆ ಆಯಾ ಕ್ಷೇತ್ರಗಳಲ್ಲಿನ ಭೌತಿಕ ಗುರಿಗಳನ್ನೂ ನಾವು ಮುಟ್ಟಲು 
ಸಫಲರಾಗಿದ್ದೇವೆ. ಅಲ್ಲಿ ಇಲ್ಲಿ ಸ್ವಲ್ಪ ಕುಂದುಕೊರತೆಗಳಿರಬಹುದು. ಆದರೆ ಈ ಭಾರೀ 
ಗಾತ್ರದ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕಾದರೆ ಇದು ಅನಿವಾರ್ಯ. 


38. ಮೂರನೆಯ ಯೋಜನೆಯ ಮೊದಲ ವರ್ಷದ ಕೊನೆಗೆ ನಾವು ಬಂದಿದ್ದೇವೆ. 
ಮೊದಲಿನೆರಡು ಯೋಜನೆಗಳ ಅನುಭವದ ಆಧಾರದ ಮೇಲೆ ಮೂರನೆಯ ಯೋಜನೆಯನ್ನು 
ವ್ಯಾಪಕವಾದ ಪ್ರಗತಿ ಸಾಧಿಸಲು ನೆರವಾಗುವಂತೆ ರೂಪಿಸಲಾಗಿದೆ. ಮೂರನೆಯ 


ಪ್ರತಿಭಾವಂತ ಸೆಂಸದೀಯ ಪಟು 113 


ಯೋಜನೆಯ ಸಾರ್ವಜನಿಕ ಕ್ಷೇತ್ರಗಳಲ್ಲಿನ ಹಣದ ಹೂಡಿಕೆ ರೂ. 7500 ಕೋಟಿಗಳಾಗಿದ್ದು 
ಎರಡನೆಯ ಯೋಜನೆಯ ಒಂದೂವರೆಯಷ್ಟಾಗಿರುತ್ತದೆ. ಮೂರನೆಯ ಯೋಜನೆಯ 
ಮುಖ್ಯ ಲಕ್ಷ್ಮ್ಯಗಳೆಂದರೆ: 


1. ರಾಷ್ಟ್ರೀಯ ಆದಾಯವನ್ನು ವಾರ್ಷಿಕ ಶೇ. 5 ರಷ್ಟು ಹೆಚ್ಚಿಸುವುದು. 

ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಯಂಪೂರ್ಣತೆಯನ್ನು ಸಾಧಿಸುವುದು. 
ಮೂಲಭೂತ ಕೈಗಾರಿಕೆಗಳ ವಿಸ್ತರಣ 

ಮಾನವ ಸಂಪನ್ಮೂಲಗಳ ಪೂರ್ಣ ಪ್ರಮಾಣದ ಬಳಕೆ 

ಎಲ್ಲರಿಗೂ ಸಮಾನ ಅವಕಾಶಗಳು ಮತ್ತು ಆದಾಯ ಮತ್ತು ಸಂಪತ್ತಿನ ಅಂತರವನ್ನು 
ಕ್ರಮವಾಗಿ ಕಡಿಮೆಗೊಳಿಸುವುದು. 

ರಾಜ್ಯದ ಯೋಜನೆಯು ದೇಶದ ಯೋಜನೆಯ ಒಂದು ಭಾಗವಾಗಿರುವದರಿಂದ 
"ಇದೇ ಗುರಿಗಳನ್ನು ಹೊಂದಿದೆ. ಯೋಜನೆಯು ಐದು ವರ್ಷಗಳಲ್ಲಿ ಹೆಚ್ಚಿರುವುದರಿಂದ 


ನಮ್ಮವಾಗಿರುತ್ತದೆ. ಪ್ರತಿ ವರುಷದ ವಿವರವಾದ ಯೋಜನೆಗಳನ್ನು ಆಯಾ ವರ್ಷದ 
ಸಂಪನ್ಮೂಲಗಳ ಲಭ್ಯತೆಯನ್ನು ಹೊಂದಿಕೊಂಡು ರೂಪಿಸೆಲಾಗುತ್ತದೆ. 


39. ಮುಕ್ತಾಯ: ಎಷ್ಟು ಸಾಧ್ಯವೋ ಅಷ್ಟು ನಿಖರವಾಗಿ ನಾನು ರಾಜ್ಯದ ಆರ್ಥಿಕ 
ಪರಿಸ್ಥಿತಿಯನ್ನು ಸದನದ ಮುಂದಿಟ್ಟಿದ್ದೇವೆ. ವಿವಿಧ ಇಲಾಖೆಗಳ ಕಾರ್ಯವೈಖರಿಯ ಬಗ್ಗೆಯೂ 
ಚಿತ್ರಣ ಕೊಟ್ಟಿದ್ದೇನೆ. ಮುಂಗಡ ಪತ್ರದ ದಸವೇಜಿನಲ್ಲಿ ಪೂರ್ಣ ವಿವರಗಳನ್ನು 
ನೋಡಬಹುದು. ನಾವು ಮುಂಬರುವ ವರ್ಷಗಳಲ್ಲಿ ಕಠಿಣ ಪರಿಸ್ಥಿತಿಯನ್ನು 
ಎದುರಿಸಬೇಕಾಗಿರುವುದು ನಿಶ್ಚಿತ. ಯೋಜನೆಯ ಫಲಸ್ವರೂಪವಾದ ಈ ತೊಂದರೆಗಳನ್ನು 
ನಾವ ಸದನದ ಸಹಕಾರದಿಂದ ಎದುರಿಸಿ ಭವ್ಯ ಭವಿಷ್ಯದ ಕಡೆಗೆ ಮುನ್ನಡೆ ಸಾಧಿಸುತ್ತೇವೆ 
ಎಂಬುದರ ಬಗ್ಗೆ ನನಗೆ ಸಂದೇಹವಿಲ್ಲ. 


NN 


ಜೈ ಹಿಂದ್‌ 


24.3.1968 


Sri S.R. Kanthi.- The debate has to be concluded today, I 


have to reply and I learn some of the Ministers want to reply to the 
debate. Today we will sit till 12-30 P.M. and we require one and a half 
hours for our reply. So, I request the Chair to call us to reply. 


Mr. SPEAKER.- Yes. The Hon'ble Minister may reply. 


114 ಎಸ್‌.ಆರ್‌. ಕಂಠಿ 


ಶ್ರೀ ಎಸ್‌.ಆರ್‌. ಕಂಠಿ.- ಈಗ ತಮ್ಮ ಮುಂದೆ ಬಂದಂಥ ಈ ಪೂರಕ 
ಅಂದಾಜು ಪತ್ರಿಕೆಯ ಮೇಲೆ ಈಗಾಗಲೇ ಅನೇಕ ಸದಸ್ಯರು ಭಾಗವಹಿಸಿದ್ದಾರೆ. 


(Some members stood up to speak.) 


Mr. SPEAKER.- I was trying to catch the eye of so many 
members instead of their rying to catch my eye, but they did not get up. 
So, 1am sorry I have called upon the Chief Minister to reply. Anyway, 
1 will have their request in mind and give them a chance on another 
occasion. 


ಶ್ರೀ ಎಸ್‌.ಆರ್‌. ಕಂಠಿ.- ಈ ಪೂರಕ ಅಂದಾಜು ಪತ್ರಿಕೆಯ ಮೇಲೆ ಬೇಕಾದಷ್ಟು, 
ಮಾನ್ಯ ಸದಸ್ಯರು ಮಾತನಾಡಿದ್ದಾರೆ. ಒಂದು ಕಡೆಯಲ್ಲಿ ಕೆಲವರು ಇದು ಏಕೆ; ಆಗಕೂಡದು; 
ಬೆಂಬಲ ಸಿಕ್ಕಕೂಡದು ಎಂದು ಮಾತನಾಡಿದ್ದಾರೆ. ಮಾತನಾಡುವ ಕಾಲಕ್ಕೆ ಕೆಲವು ಮಾತುಗಳು, 
ಯಾವುದು ಈ ಪೂರಕ ಅಂದಾಜು ಪತ್ರಿಕೆಗೆ ಸಂಬಂಧ ಹಟ್ಟೆಲ್ಲವೋ ಅಂತಹ ವಿಷಯಗಳು 
ಇಲ್ಲಿ ಬಂದುವು. ಆದ್ದರಿಂದ ಅಂಥ ವಿಷಯಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ 
ಪೂರಕ ಅಂದಾಜು ಪತ್ರಿಕೆಯ ಮೇಲೆ ಮಾಡಿದಂಥಾ ಟೀಕೆಗೆ ನನಗೆ ಸಂಬಂಧಪಟ್ಟ ಮಟ್ಟಿಗೆ 
ಉತ್ತರ ಕೊಡುತ್ತಾ ಇದ್ದೇನೆ. 


ಮೊಟ್ಟ ಮೊದಲನೆಯದಾಗಿ, ಮಾನ್ಯ ವಿರೋಧ ಪಕ್ಷದ ನಾಯಕರು 
ಮಂತ್ರಿಮಂಡಲದ ವಿಚಾರವಾಗಿ ನಾಲ್ಕು ಮಾತುಗಳನ್ನು ಹೇಳಿದ್ದಾರೆ. ಮಂತ್ರಿ ಮಂಡಲದ 
ಅಪೂರ್ಣ ಎಂದು ಅವರು ಭಾವಿಸಿದ್ದಾರೆ. ನನ್ನ ಮಟ್ಟಿಗೆ ಮಂತ್ರಿ ಮಂಡಲ ಅಪೂರ್ಣ 
ಎಂದು ನಾನು ತಿಳಿದುಕೊಂಡಿಲ್ಲ, ನಾನು ಈಗ ಅದು ಪೂರ್ಣ ಎಂದೂ ಹೇಳುವುದಿಲ್ಲ. 
ಈ ಮಂತ್ರಿಮಂಡಲ ಪೂರ್ಣ ಎಂದು ಹೇಳಿದರೂ ತಪ್ಪಾಗುವುದಿಲ್ಲ. ಅಪೂರ್ಣ ಎಂದು 
ಯಾರಾದರೂ ಭಾವಿಸಿದರೆ ಅವರ ಜೊತೆಯಲ್ಲಿ ತಂಟೆ ಮಾಡುವುದಕ್ಕೆ ಹೋಗುವುದಿಲ್ಲ. 
ಆದ್ದರಿಂದ ಈ ವಿಚಾರವನ್ನು ನಾನು ಕೆಲವು ದಿವಸಗಳಲ್ಲಿ ಇತ್ಯರ್ಥ ಮಾಡುತ್ತೇನೆ ಎಂದು 
ತಿಳಿದುಕೊಂಡಿದ್ದೇನೆ. ಅಲ್ಲಿಯವರೆಗೂ ಮಾನ್ಯ ಸದಸ್ಕರು ಕಾಯಬೇಕೆಂದು ಅವರಲ್ಲಿ ವಿಜ್ಞಾಪನೆ 
ಮಾಡಿಕೊಳ್ಳುತ್ತೇನೆ. ಎಷ್ಟು ದಿವಸೆ ಬೇಕಾಗುತ್ತದೆ ಎಂಬುದನ್ನು ಹೇಳುವುದಕ್ಕಾಗುವುದಿಲ್ಲ. 
ಸರ್ಕಾರ ನಡೆದಿದೆ, ಸರ್ಕಾರ ನಿಂತಿಲ್ಲ. ಸರ್ಕಾರ ಚೆನ್ನಾಗಿ ನಡೆದಿದೆ ಎಂದು ಹೇಳುತ್ತೇನೆ. 
ಮಂತ್ರಿಗಳು ಚೆನ್ನಾಗಿ ಕೆಲಸ ಮಾಡುತ್ತಾ ಇದ್ದಾರೆ ಮತ್ತು ತಮ್ಮ ಜವಾಬ್ದಾರಿಯನ್ನು ಅರಿತು 
ಕೆಲಸ ಮಾಡುತ್ತಾ ಇದ್ದಾರೆ. ಕಾರಣ ಸರ್ಕಾರದ ಕೆಲಸಕ್ಕೆ ಯಾವ ರೀತಿಯಲ್ಲೂ 
ತೊಂದರೆಯಾಗುವುದಿಲ್ಲ ಎಂದು ನಾನು ವಿದಿತ ಪಡಿಸುತ್ತೇನೆ. ಯಾವಾಗಲೂ ಈ 
ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಒಂದು ಮಾತಿಗೂ ಕೊನೆ ಇರುವುದಿಲ್ಲ. ಏಕೆಂದರೆ ನಮ್ಮ 
ವಿಚಾರದಲ್ಲಿ ಬದಲಾವಣೆಯಾಗುತ್ತದೆ. ನಾವು ಹಿಂದೆ ಮಾಡಿದ್ದನ್ನು ಸ್ವಲ್ಪ ವ್ಯತ್ಯಾಸ 


ಎ'ಕ ದಬ 


ಪಡಿಸಬೇಕಾದೀತು. ಅಥವಾ ಅದಕ್ಕೆ ಪಾರಕವಾಗಿ ಮತ್ತೇನಾದರೂ ಮಾಡಬೇಕಾದೀತು. 


ಪ್ರತಿಭಾವಂತ ಸಂಸದೀಯ ಪಟು 115 


ಕಾರಣ ಏನಾದರೂ ಖರ್ಚು ಮಾಡಿದರೆ ಅದು ತಪ್ಪೇನೂ ಆಗುವುದಿಲ್ಲ. ಮತ್ತೆ ಅದು 
ಹಿಂದಿನವರ ತಪ್ಪು ಎಂದು ಅರ್ಥ ಮಾಡಿಕೊಳ್ಳುವುದಕ್ಕಾಗುವುದಿಲ್ಲ. 


ಇನ್ನು ಅನೇಕ ಮಾನ್ಯ ಸದಸ್ಯರು ಈ ಪೂರಕ ಬೇಡಿಕೆಯನ್ನು ಏಕೆ ತಂದಿದ್ದೀರಿ 
ಎಂದು ಕೇಳಿದ್ದಾರೆ. ತಮಗೆ ಗೊತ್ತಿದೆ. ಮೊದಲು ಅಂದಾಜು ಪತ್ರಿಕೆ ಈ ಸಭೆಯ ಮುಂದೆ 
ಬರುತ್ತದೆ. ಆ ಅಂದಾಜು ಪತ್ರಿಕೆ, ಅದು ಅಂದಾಜು ಪತ್ರಿಕೆಯೇ ವಿನಾ ಯಾವುದೇ ಒಂದು 
ಐಟಿಂಗೂ ಇಂತಿಷ್ಟೋ ದುಡ್ಡು ಖರ್ಚಾಗುತ್ತದೆ ಎಂದು ನಿಶ್ಚಿತವಾಗಿ ಹೇಳುವುದಕ್ಕಾಗುವುದಿಲ್ಲ. 
ಆದ್ದರಿಂದ ಕೆಲವು ಸಂದರ್ಭದಲ್ಲಿ ಕೆಲ ಕೆಲವು ಅಂಶಗಳಿಗೆ ಹೆಚ್ಚಿನ ಹಣ ಖರ್ಚು 
ಮಾಡಬೇಕಾಗುತ್ತದೆ. ಆ ಕಾಲಕ್ಕೆ ಈ ಪೂರಕ ಅಂದಾಜು ಪತ್ರಿಕೆಯ ಅವಶ್ಯಕತೆ ಬೀಳುತ್ತದೆ 
ಎಂದು ಹೇಳಬಹುದು. 


ಆಮೇಲೆ ಕೆಲವು ಭಾಗಗಳಲ್ಲಿ ನಾವು ತಿಳಿದುಕೊಂಡಂಥ ಸರ್ದಿಸಸ್‌ ಹೊರತಾಗಿ 
ಸ ಸಧ್ಬೀಸಸ್‌ ಬರುತ್ತವೆ. ಅಂಥಾ ಕಾಲಕ್ಕೆ ಹೊಸ ಸಧ್ಯೀಸ್‌ಗೆ ನಾವು ಪೂರಕ ಅಂದಾಜು 
ಪತ್ರಿಕೆಯಲ್ಲೇ ಹಾಕಬೇಕಾಗುತ್ತದೆ. ತಮಗೆ ಹೇಳಬೇಕಾದರೆ ಈ ವರ್ಷದ ಅಂದಾಜು 
ಪತ್ರಿಕೆಯನ್ನು ಮಾಡಿದಾಗ ನಮ್ಮದೇಶದಲ್ಲಿನೆರೆ ಹಾವಳಿ ಇರಲಿಲ್ಲ. ಕ್ಷಾಮದ ವಿಚಾರವಾಗಿ 
ಗೊತ್ತಿರಲಿಲ್ಲ, ಅಂಥಾ ಪ್ರಸಂಗದಲ್ಲಿ ನೆರೆ ಹಾವಳಿ ಆಯಿತು. ಮತ್ತು ಕ್ಷಾಮ ಬಂದ ಕಾಲಕ್ಕೆ 
ನಾವು ಒಂದು ಪೂರಕ ಅಂದಾಜು ಪತ್ರಿಕೆಯನ್ನು ತಂದು ತಮ್ಮ ಮುಂದೆ ಇಡದಿದ್ದರೆ 
ಖರ್ಚು ಮಾಡುವುದಕ್ಕಾಗುವುದಿಲ್ಲ. ಮತ್ತೆ ಮಂಜೂರಾತಿ ಇಲ್ಲದೇ ಇದ್ದರೆ ಸರ್ಯಾರ 
ನಡೆಯುವುದಿಲ್ಲ. ಇಂಥ ಅನೇಕ ಪ್ರಸಂಗಗಳು ಬರುತ್ತಿರುವುದರಿಂದ ಹೀಗಾಗುತ್ತದೆ. ಕೆಲವು 
ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರದವರು "ಇಂಥ ಕೆಲಸವನ್ನು ನೀವು ಕೈಗೊಂಡರೆ ನಾವು 
ಹಣಕೊಡುತ್ತೇವೆ ಎಂದು ಹೇಳುತ್ತಾರೆ. ಅಂಥ ಸಂದರ್ಭದಲ್ಲಿ ಅದಕ್ಕೆ ಒಪ್ಪಿಕೊಂಡು ಆ 
ಕೆಲಸವನ್ನು ಕೈಗೊಂಡರೆ, ಅನುಪೂರಕ ಅಂದಾಜು ಪತ್ರಿಕೆಯನ್ನು ಸಭೆಯ ಮುಂದೆ 
ತರಬೇಕಾಗುತ್ತದೆ. ಹೀಗಿರುವಾಗ ಇಂಥ ಅನುಪೂರಕ ಅಂದಾಜು ಪತ್ರಿಕೆಯನ್ನು ತಮ್ಮ 
ಅವಗಾಹನೆಗೆ, ಸಭೆಯ ಒಪ್ಪಿಗೆಗೆ ಇಡಬೇಕಾಗುತ್ತದೆ. 


py 


11 ಎ.ಎಂ. (ಟೆಳೆಗಿನ 11.00 ಗಂಟೆ) 


ಇನ್ನೊಂದು ವಿಷಯವೆಂದರೆ, 20 ಕೋಟಿ ರೂಪಾಯಿಗಳಷ್ಟು, 
ಹಣವನ್ನೊಳೆಗೊಂಡ ಇಂಥ ಅಂದಾಜು ಪತ್ರಿಕೆಯನ್ನು ಇಡಬಹುದೆ ಎಂಬ ಟೀಕೆಯನ್ನು 
ಕೇಳುತ್ತಿದ್ದೇವೆ. ಮಾನ್ಯ ಸದಸ್ಯರ ಗಮನಕ್ಕೆ ಒಂದು ಅಂಶವನ್ನು ತರಲಿಚ್ಛಿಸುತ್ತೇನೆ ಅದೇನೆಂದರೆ, 
ಈ ಅಂದಾಜು ಪತ್ರಿಕೆಯ ಮೊದಲನೆಯ ಪುಟವನ್ನು ನೋಡುವುದಾದರೆ, ಏಕೆ ಈ 20 
ಕೋಟಿ ರೂಪಾಯಿ ಆಯಿತು, ಇದರಲ್ಲಿ ಪ್ರಯೋಜನವೇನಿದೆ ಎಂಬುದು ಗೊತ್ತಾಗುತ್ತದೆ. 
ಇದನ್ನು ಗಮನಕ್ಕೆ ತೆಗೆದುಕೊಳ್ಳಬೇಕು. ಕಂಟಿಂಜೆನ್ಸಿ, ಫಂಡಿನಲ್ಲಿ ಎರಡು ಕೋಟಿ ರೂಪಾಯಿ 
ಇರುವುದು. ಆದರೆ 20 ಕೋಟಿ ಹೇಗೆ ಇದರಲ್ಲಿ ಮಾಡಿದಿರಿ ಎಂದು ಕೇಳಿದರು. 


116 ಎಸ್‌.ಆರ್‌. ಕಂಠಿ 


ಮೊದಲನೆಯದಾಗಿ, ಈ ವರ್ಷದ ಮಾರ್ಚ ಕೊನೆಯವರೆಗಿರುವ ಕಂಟೆಂಜೆನ್ನಿ ಫಂಡು 
ಎರಡು ಕೋಟಿಯಲ್ಲ, ನಾಲ್ಕು ಕೋಟಿ ರೂಪಾಯಿ ಎನ್ನುವದನ್ನು ತಮ್ಮಗಮನಕ್ಕೆ ತರುತ್ತೇನೆ. 

It may be clarified that the Contingency Fund has been enhanced 
to Rs. 4 crores temporarily by the Legislature to the end of March 
1962. ಆದುದರಿಂದ ಎರಡು ಕೋಟಿ ರೂಪಾಯಿ ಎಂದು ಯಾರಾದರೂ ಭಾವಿಸಿದ್ದರೆ, 
ಅದು ತಪ್ಪು, ಮುಂದೆ 16 ಕೋಟಿಯಲ್ಲಿ ಏಳೂವರೆಯಿಂದ ಎಂಟು ಕೋಟಿಯವರೆಗೆ 
bಂok adjustment. ಆದುದರಿಂದ ಇನ್ನುಳಿಯುವುದು ಎಂಟು ಕೋಟಿ ಮಾತ್ರ. ಇದನ್ನು 
ಹೇಗೆ ಕೊಡುತ್ತೇವೆಂದರೆ, ಈ ತಿಂಗಳ ಕೊನೆಯಲ್ಲಿ ನಮಗೆ ಂregin payments ಕೆಲವು 
ಬರುತ್ತವೆ. ಅಲ್ಲಿಂದ, ಇಲ್ಲಿಂದ ಹಣಬರುವುದರಲ್ಲಿ ಕೊಡುತ್ತೇವೆ. 885 ಲಕ್ಷ ರೂಪಾಯಿ 
ವಿಚಾರ ಹೇಳುವುದಾದರೆ ಅದೊಂದು ರೀತಿಯಾಗಿದೆ, 3.7 ಕೋಟಿ ರೂಪಾಯಿ ಕೇಂದ್ರದ 
ಸಹಾಯ ಇದರಲ್ಲಿದೆ. ಎರಡನೆಯದಾಗಿ two crores of rupees assistance for 
flood relicf works ಬಂದು ಕೋಟಿ ರೂಪಾಯಿ ಭದ್ರಾವತಿ ಕಾರ್ಯಾನೆಗೆ ಸಹಾಯ 
ಬರುವುದಿದೆ. ಕೊನೆಯಲ್ಲಿ ಉಳಿದುದನ್ನು ೩5h balance ನಿಂದ ಕೊಡುತ್ತೇವೆ. 

ಇನ್ನೊಬ್ಬ ಮಾನ್ಯ ಸದಸ್ಯರು ಅನುಪೂರಕ ಅಂದಾಜು ಪತ್ರಿಕೆಯನ್ನು ತಂದಮೇಲೆ 
ನಮ್ಮ ಈ ವರ್ಷದ ಕೊರತೆಯೆಷ್ಟಾಗುತ್ತದೆಯೆಂದರೆ, ಹತ್ತು ಹನ್ನೊಂದು ಕೋಟಿ 
ರೂಪಾಯಿಯಾಗುತ್ತದೆಂದು ಹೇಳಿದರು. ಇದು ಸರಿಯಾದ ಭಾವನೆಯಲ್ಲ. ಸರಿಯಾಗಿ 
ಲೆಕ್ಕಾಚಾರ ಹಾಕಿದರೆ ನಾಲ್ಕು ಕೋಟಿಗಿಂತ ಹೆಚ್ಚಾಗುವದಿಲ್ಲ, ಇಂಗ್ಲಿಷ್‌ನಲ್ಲಿದುವ ವಿವರಣೆಯನ್ನು 
ಓದುತ್ತೇನೆ. 


One of the members pointed out that the supplementary estimates 
of Rs. 6.23 crores in the revenue account would increase the revenue 
deficit to Rs. 10 to Rs. 11 crores. But the fact is that after taking into 
account the increased revenue, the revised estimates presented to the 
Legislature show only same revenue deficit of Rs. 4 crores and odd as 


in the original estimate. ಆದುದರಿಂದ ಯಾರೂ ಭಯಪಡಲು ಕಾರಣವಿಲ್ಲವೆಂದು 
ಹೇಳುತ್ತೇನೆ. 


ನೂರು ರೂಪಾಯಿ ಂkೀಗ £೩ ಏಕೆ ಹಾಕುತ್ತಿದ್ದೀರಿ, ಲೆಕ್ಕ ಇರುವಾಗ 
ಅಷ್ಟನ್ನೂ ಏಕೆ ಸೇರಿಸುವುದಿಲ್ಲ ಎಂದು ಕೇಳಿದರು. ಈ ಬಗ್ಗೆ ಒಂದು ಮಾತನ್ನು ಹೇಳುತ್ತೇನೆ. 
ಈ ಪ್ರಕಾರ ನಡೆದುಕೊಂಡು ಬಂದಿದೆ. 

Whenever an item falls under new service, we have to seek 


the vote of the Legislature. When we can meet the expenditure by 
reappropriation, we take only Rs. 100 as token vote. 


ಪ್ರತಿಭಾವಂತ ಸಂಸದೀಯ ಪಟು 117 


ಈ ರೀತಿ ನೂರು ರೂಪಾಯಿ ಕೇಳುವುದು ಬಹುದಿನಗಳಿಂದ ಬಂದ ರೂಢಿ, 
ನಮ್ಮ ಸಭೆಯ 173ನೆಯ ನಿಯಮದಲ್ಲಿ ಈ ರೀತಿ ಇದೆ; 


"When funds to meet proposed expenditure on a new service 
can be made available by re-appropriation, a demand for the grant ofa 
token sum may be submitted to the vote of the Assembly and if the 
Assembly assents to the demand, funds may be so made available.” 


Sri S. SIVAPPA.- What exactly is the difficulty in giving the 
exact figures? 


Sri SR. KANTHIL.- That is the procedure. 


ಆದುದರಿಂದ ಈ ರೂಢಿಯಂತೆ ಮಾಡಿದೆ, ಎಷ್ಟು ಇದರಲ್ಲಿ reappropriate 
ಆಗುತ್ತದೆಯೆಂಬ ಬಗ್ಗೆ ಸಂಶಯ ಬರುವುದಕ್ಕೆ ಸಪ್ಪಿಮೆಂಟರಿ ಬಡ್ಗೆಟ್‌ನಿಂದ ಸಾಧ್ಯವಿಲ್ಲ, 


ಕೆಲವ ಸದಸ್ಯರು ಜಿಲ್ಲಾವಾರು ವಿವರ ಇಲ್ಲಿಲ್ಲವೆಂದು ಹೇಳಿದರು. ಎಲ್ಲ ಕಡೆಯೂ 
ಜಿಲ್ಲಾವಾರು ಹೇಳುವುದಕ್ಕೆ ಸಾಧ್ಯವಿಲ್ಲ, ಕೆಲವು ಕಡೆ ಮಾತ್ರ ಸಾಧ್ಯವಾಗುತ್ತದೆ. ಪಬ್ಬಿಕ್‌ 
ವರ್ಕ್ಸ್‌ ಬಗ್ಗೆ ಹೇಳಬಹುದೇ ವಿನಾ ಜಿಲ್ಲಾವಾರು, ಸರ್ಕಲ್‌ವಾರು ಹೇಳುವುದಕ್ಕೆ ಸಾಧ್ಯವಿಲ್ಲ, 
ಈ ಅನುಪೂರಕ ಅಂದಾಜಿನಲ್ಲಿ ಪುಟ 33 ರಿಂದ 41 ನೆಯ ಪುಟದ ವರೆಗೆ ನೋಡಿದರೆ 


ಆ ವಿಚಾರವು ಗೊತ್ತಾಗುತ್ತದೆ. 


Discretionary grantನ ವಿಚಾರ ಬಹಳವಾಗಿ ಬಂತು. ಇದುವರೆಗೆ ಸುಮನದ್ದು 
ಈಗ ಖರ್ಚು ಹಾಕಿದ್ದೀರಿ, ಇದೇಕೆ ಎಂದು ಕೇಳಿದರು. ಹಿಂದಿನ ವರ್ಷದಲ್ಲಿ ಇದಕ್ಕೆ 
ಮಂಜೂರಾತಿ ಸಿಕ್ಕಿದೆ. ಆದರೆ ಅಕೌಂಟೆಂಟ್‌ ಜನರಲ್‌ ಮತ್ತು ಸೆಕ್ರೆಟರಿಯೆಟ್‌ ನಡುವೆ 
ಕೆಲ ದಿವಸ ಪತ್ರವ್ಯವಹಾರ ನಡೆದದ್ದರಿಂದ ಈಗ ಖರ್ಚು ಹಾಕುವ ಪರಿಸ್ಥಿತಿ ಬಂದಿದೆ, 


The House has already voted for this in previous years and 
could not be spent. But the matter was under correspondence between 
the Accountant General and the Governor's Secretariat. It is expected 
that the amount will be paid before 31st March 1962. 


ಅರಮನೆಯ ವಿದ್ಯುಚ್ಛಕ್ತಿಯ ಖರ್ಚಿನ ವಿಚಾರ ಬಂತು. ಸಕಾಲದಲ್ಲಿ ಬಿಲ್‌ 
ಬರಲಿಲ್ಲವಾದುದರಿಂದ ಮುಂಚಿತವಾಗಿ ಕೊಡಲು ಸಾಧ್ಯವಾಗಲಿಲ್ಲ. ಈಗ ಕೊಡಬೇಕಾದ 
ಪ್ರಸಂಗ ಬಂತು, ಹೀಗೆ ಮಾಡಬೇಕಾಗಿದೆ. 

There was delay because Bills of Electricity Board for several 


years had to be scrutinised and the Govemment had to take decision as 
to which has to be met by State Government. 


118 ಎಸ್‌.ಆರ್‌. ಕಂಠಿ 


ಬಹಳ ದಿವಸಗಳಿಂದ ಇದನ್ನು ವಿಚಾರ ಮಾಡಬೇಕಾಯಿತು. ಸರ್ಕಾರ ಎಷ್ಟು 
ಕೊಡಬೇಕು, ಅರಮನೆಯವರು ಎಷ್ಟು ಕೊಡಬೇಕೆಂಬ ಬಗ್ಗೆ ಪತ್ರ ವ್ಯವಹಾರ ನಡೆಯಿತು. 
There are so many installations including street lights and it naturally 
took some time to bifurcate charges between the Palace and the 
Govemment. There are some more Bills amounting to Rs. 18 lakhs 
which are still under consideration. 


ಇನ್ನು 1 ಲಕ್ಷ ರೂಪಾಯಿಯಷ್ಟು ಬಿಲ್ಲುಗಳಿವೆ. ಇದರಲ್ಲಿ ಸರ್ಕಾರದ ಭಾಗವೆಷ್ಟು 
ಅರಮನೆಯ ಭಾಗವೆಷ್ಟು ಎಂಬುದು ಪರಿಶೀಲನೆಯಲ್ಲಿದೆ. 


ಶ್ರೀ ಎಸ್‌. ಶಿವಪ್ಪ- ಹಾಗಿದ್ದರೆ ಇನ್ನೂ ಅಖಯರಾಗಿಲ್ಲ ಅಂದರೆ ಬಾಕಿ 
ಇದೆಯಲ್ಲವೆ? 


ಶ್ರೀ ಎಸ್‌.ಆರ್‌. ಕಂಠಿ.- ಹೌದು, 18 ಲಕ್ಷ ರೂಪಾಯಿ ಇದೆ. 


ಇನ್ನು ಪೋಲೀಸಿನವರ ಬಗ್ಗೆ ಕೆಲವು ಸದಸ್ಯರು ಹೇಳಿದರು. When the 
Police are deputed, expenditure incurred is not recoverable. It does not 
form part of election expenditure. ಚುನಾವಣೆ ಖರ್ಚು ಎಂದಾಗುವುದಿಲ್ಲ. ಇದನ್ನು 
ಪೋಲೀಸ್‌ ಇಲಾಖೆಗೆ ಖರ್ಚು ಹಾಕಬೇಕಾಗುತ್ತದೆ. According to recognised 
classification of expenditure, charges on police for maintaining Jaw and 
order will have to be debited only to Police. ಆದುದರಿಂದ ಪೋಲೀಸ್‌ 
ಇಲಾಖೆಗೆ ಖರ್ಚು ಹಾಕಿದೆ. 


ಪ್ಯಾಸೆಂಜರ್ಸ್‌ ಗುಡ್ಸ್‌ ಟ್ಯಾಕ್ಸಸ್‌ ವಿಚಾರವಾಗಿ ಹೇಳಬೇಕು ಎಂದರೆ, ಈ 
ಹೊಸಕಾಯಿದೆ 1.10.1961 ರಲ್ಲಿ ಪಾಸ್‌ ಆಯಿತು. ಮುಂದೆ ಅದರಿಂದ ಒಂದು ಕೋಟಿ 
10 ಲಕ್ಷ ರೂಪಾಯಿಗಳ ಆದಾಯ ನಮಗೆ ಬರಬಹುದು ಎಂದು ಅಂದಾಜು ಮಾಡಲಾಗಿದೆ. 
ಈಗ ಮಾರ್ಚಿ 31ರ ವೇಳೆಗೆ ಅರ್ಧ ವರ್ಷ ಆಗುತ್ತದೆ. ಆಗ ಅದರಿಮದ ನಮಗೆ 50 ಲಕ್ಷ 
ರೂಪಾಯಿಗಳು ಬರುತ್ತವೆ ಎಂದು ಅಂದಾಜು ಮಾಡಿದೆ. ಇದನ್ನು ವಸೂಲು ಮಾಡುವ 
ಕಾಲಕ್ಕೆ ಹೆಚ್ಚಿನ ಸಿಬ್ಬಂದಿ ಬೇಕಾಗುತ್ತದೆ. ಈ ಸಿಬ್ಬಂದಿಯ ಮೇಲೆ 3 ಪರ್ಸೆಂಟ್‌ 
ಖರ್ಚಾಗುತ್ತದೆ. ಅದಕ್ಕೋಸ್ಕರವಾಗಿ 80 ಸಾವಿರ ರೂಪಾಯಿಗಳನ್ನು ಈಗ ಕೇಳಿದ್ದೇವೆ. ಈ 
ವರ್ಷ ಆ ಟ್ಯಾಕ್ಷಿನಿಂದ 50 ಲಕ್ಷ ರೂಪಾಯಿಗಳು ಬರುವ ನಿರೀಕ್ಷಣೆ ಇದೆ. 
ಸಿಬ್ಬಂದಿಗೋಸ್ಯ್ಕರವಾಗಿ 80 ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡುತ್ತಿದ್ದೇವೆ. ಈ 80 
ಸಾವಿರ ರೂಪಾಯಿಗಳನ್ನು ಲೆಕ್ಕ ಹಾಕಿದರೆ ಐದು ಶೇಕಡಾ 3ಕ್ಕಿಂತ ಕಡಿಮೆಯಾಗುತ್ತದೆ. 
ಆದ್ದರಿಂದ ಈ ಖರ್ಚು ಬಹಳ ಹೆಚ್ಚು ಎಂದು ಹೇಳುವುದಕ್ಕಾಗುವುದಿಲ್ಲ, R 


ಆಮೇಲೆ ಹನುಮನಮಲಟ್ಟಿಯ ವಿಚಾರವಾಗಿ ಪ್ರಶ್ನೆ ಬಂದಿದೆ. ಇದು ಇಂಡಿಯಾ 


ಪ್ರತಿಭಾವಂತ ಸಂಸದೀಯ ಪಟು 119 


ಸರ್ಕಾರದವರ ಸ್ಕೀಮು, ಅವರು ಮೂರು ಯೋಜನೆಗಳನ್ನು ಮಾಡಿದ್ದಾರೆ. ಅದರಲ್ಲಿ 
ನಮಗೆ ಒಂದು ಯೋಜನೆಯನ್ನು ಮಾತ್ರ ಕೊಟ್ಟಿದ್ದಾರೆ. ಇದರಲ್ಲಿ ಏನಾಗಿದೆ ಎಂದರೆ ಈ 
ಯೋಜನೆಗೆ ಬೇಕಾದ ಎಲ್ಲಾ ದುಡ್ಡನ್ನು ಕೇಂದ್ರ ಸರ್ಕಾರದವರು ಕೊಡುವುದಿಲ್ಲ. ಅದರಲ್ಲಿ 
ಕೆಲವು ಅಂಶವನ್ನು ಯಾರು ಸಂಸ್ಥೆಗಳನ್ನು ನಡೆಸುತ್ತಾರೆಯೋ ಅವರು ಕೊಡಬೇಕು. ಕೆಲವ 
ಅಂಶವನ್ನು ಮಾತ್ರ ಇಂಡಿಯಾ ಸರ್ಕಾರದವರು ಕೊಡುತ್ತೇವೆಂದು ಹೇಳಿದ್ದಾರೆ. ಆ ಪ್ರಕಾರವಾಗಿ 
ಅನೇಕ ಸಂಘ ಸಂಸ್ಥೆಗಳವರು ಅರ್ಜಿಗಳನ್ನು ಕಳುಹಿಸಿದ್ದಾರೆ. ಅವು ಯಾವುವೆಂದರೆ ರೂರಲ್‌ 
ಎಜ್ಯುಕೇಷನ್‌ ಸೊಸ್ಸೆಟಿ, ಕೊಣನೂರು, ಟೀನರಸೀಪುರದ, ಒಂದು ಸೊಸೈಟಿಯವರು, 
ಅನಾಥ ಸೇವಾಸಂಘ ಮಲನಾಡ, ಕೊನಕುಂಟ್ಲೆ ವಿದ್ಯಾಸ್ಕೂಲ್‌, ಮಹಿಳೆ ಸೇವಾಸಂಘ, 
ಗ್ರಾಮಸೇವಾ ಮಂಟಪ ಮುಂತಾದ ಸೊಸೈಟಿಯವರು ಅರ್ಜಿಗಳನ್ನು ಕಳುಹಿಸಿದ್ದರು. 
ಆದರೆ ಅದರಲ್ಲಿ ಇಂಡಿಯಾ ಸರ್ಕಾರದವರು ಹಾಕಿದಂಥಾ ಕಂಡೀಷನ್ನಿಗೆ ಎಲ್ಲರೂ ಒಪ್ಪಲಿಲ್ಲ, 
ಗ್ರಾಮ ಸೇವಾ ಮಂಟಪದವರು ಮಾತ್ರ ಆ ಕಂಡೀಷನ್ನಿಗೆ ಒಪ್ಪಿದರು. ಅವರಿಗೆ ಅದನ್ನು 
ಕೊಡಲಾಯಿತು. 


ಅದರ ಬಗ್ಗೆ ನಾನ್‌ ರೆಕರಿಂಗ್‌ ಎಕ್ಸ್‌ಪೆಂಡಿಚರ್‌ 20,77,00 ರೂಪಾಯಿಗಳಾದರೆ 
ಅದರಲ್ಲಿ ಇಂಡಿಯಾ ಸರ್ಕಾರದವರು 75 ಪರ್ಸೆಂಟ್‌ ಕೊಡುತ್ತಾರೆ. 12 1/2 ಪರ್ಸೆಂಟ್‌ 
ರಾಜ್ಯ ಸರ್ಕಾರದವರು ಕೊಡುತ್ತಾರೆ. ಸೊಸೈಟಿಯವರು 121/2 ಪಸೆರಟ್‌ ಕೊಡಬೇಕು. 


ರೆಕರಿಂಗ್‌ ಎಕ್ಸ್‌ಪೆಂಡಿಚರ್‌ 1,93,000 ರೂಪಾಯಿಗಳಾದರೆ ಅದರಲ್ಲಿ ಇಂಡಿಯಾ 
ಸರ್ಕಾರದವರು 50 ಪರ್ಸೆಂಟ್‌ ಕೊಡುತ್ತಾರೆ. ರಾಜ್ಯ ಸರ್ಕಾರದವರು 25 ಪರ್ಸೆಂಟ್‌ 
ಕೊಡುತ್ತಾರೆ. ಸೊಸೈಟಿಯವರು 25 ಪರ್ಸೆಂಟ್‌ ಕೊಡಬೇಕು. ಈ ಕಂಡೀಷನ್ನಿಗೆ ಗ್ರಾಮ 
ಸೇವಾಮಂಟಪದವರು ಮಾತ್ರ ಒಪ್ಪಿದರು. ಅವರಿಗೆ ಅರ್ಪಿಸ್ಟಿಟ್ಕ್ಯೂಷನ್‌ ಕೊಟ್ಟಿದ್ದೇವೆ. 
ಬೇರೆ ಯಾರೂ ಆ ಕಂಡೀಷನ್ನಿಗೆ ಒಪ್ಪಲಿಲ್ಲ. ಅದಕ್ಕೋಸ್ಕರ ಅವರಿಗೆ ಕೊಡಲಿಲ್ಲ. 


ಇನ್ನು ಈ ಸಂಬಂಧವಾಗಿ ರೂರಲ್‌ ಇನ್ನಿಸ್ಟಿಟ್ಯೂರ್ಷನಲ್ಲಿ ಎಜ್ಯುಕೇಷನ್‌ 
ಯಾವರೀತಿ ನಡೆಯುತ್ತದೆ ಎಂಬುದನ್ನು ತಿಳಿಸುತ್ತೇನೆ. 


Diploma Course.- Higher secondary pass, 3 years course. 
Matric pass 4 years course ಇದೆ. ಅಲ್ಲಿ ಹೇಳಿಕೊಡತಕ್ಕ ಸಬ್‌ಜೆಕ್ಟ್ಸ್‌ ಯಾವುವೆಂದರೆ, 
Administration group, Co-operation group, Social Work group, Social 
Education group, Social Science group, Small scale Industries group. 33 
ಪ್ರಕಾರವಾಗಿ ಬೇರೆ ಬೇರೆ ತರಹ ಇದೆ. tis equivalent to a degree of the 


university and has been recognised by almost all Governments in 
consultation with their SCs. and by the Government of India in 


120 ಎಸ್‌.ಆರ್‌. ಕಂಠಿ 


consultation with the PSC. In this course, a student has to study four 
subjects One is, development of community-cum-rural problems and 


€xೀnsion. ಈ ಪ್ರಕಾರವಾಗಿ ಈ ಸ್ಕೀಮು ಇದೆ. ಅದರ ಬಗ್ಗೆ ವಿವರವನ್ನು ತಮ್ಮಮುಂದೆ 
ಇಟ್ಟಿದ್ದೇನೆ. 

ಆಮೇಲೆ ರಾಜ್ಯಪಾಲರು ಮಾಡಿದ ಭಾಷಣಕ್ಕಾಗಿ ಮೊದಲು ವಂದನಾರ್ಪಣೆಯನ್ನು 
ಮಾಡಬೇಕಾಗಿತ್ತು ಆದರೆ ಅದಕ್ಕೆ ಮೊದಲು ಅಂದಾಜು ಪತ್ರಿಕೆಯನ್ನು ಸಭೆಯ ಮುಂದೆ 
ಇಟ್ಟು ಮೋಟಮ್ಮ ತೆಗೆದುಕೊಂಡಿದ್ದಾರೆ. ಈಗ ತಿರುಗು ಮುರುಗು ಮಾಡಿದ್ದಾರೆ ಎಂದು 
ಕೆಲವು ಮಾನ್ಯ ಸದಸ್ಕರು ಹೇಳಿದರು. ರೂಲ್ಸ್‌ನಲ್ಲಿ ಅಧ್ಯಕ್ಷರಿಗೆ ಬಂದು ಅಧಿಕಾರ ಇದೆ. ಆ 
ಅಧಿಕಾರ ಏನೆಂದರೆ ಯಾವ ದಿವಸ ರಾಜ್ಯಪಾಲರ ಭಾಷಣದ ವಿಚಾರವನ್ನು 
ತೆಗೆದುಕೊಳ್ಳಬೇಕೆಂಬುದನ್ನು ಅವರು ನಿರ್ಧಾರ ಮಾಡಬಹುದು. ಆ ಪ್ರಕಾರ ಅಧ್ಯಕ್ಷರು 
ಅದನ್ನು ನಿರ್ಧಾರ ಮಾಡಿದ್ದಾರೆ. ಅದು ತಮಗೆಲ್ಲರಿಗೂ ಗೊತ್ತಿರುವ ಮಾತಾಗಿದೆ. 


ಆ ಮೇಲೆ ಸಪ್ಪಿಮೆಂಟರಿ ಬಡ್ಡೆಟ್ಟಿನ್ನು ಮೊದಲೆ ವಿಚಾರಮಾಡಿ ಏತಕ್ಕೆ ಹಾಕಲಿಲ್ಲ 
ಎಂಬುದಾಗಿ ಕೆಲವು ಮಾನ್ಯ ಸದಸ್ಯರು ಹೇಳಿದ್ದಾರೆ. ಮೈಸೂರು ರಾಜ್ಯದಲ್ಲಿ ಅಂದಾಜು 
ಪತ್ರಿಕೆಯಲ್ಲಿಯೇ ಎಲ್ಲಾ ಬೇಡಿಕೆಗಳನ್ನು ಹಾಕಿ ನಮ್ಮದೇಶವನ್ನು ಮುಂದುವರಿಯುವಂತೆ 
ಮಾಡುವುದಕ್ಕೆ ಸಾಧ್ಯವಿಲ್ಲ. ದೇಶವನ್ನು ಬೆಳವಣಿಗೆ ಮಾಡುತ್ತಾ ಇರುವುದರಿಂದ ಅನೇಕ 
ಸಮಸ್ಯೆಗಳು ಬರುತ್ತವೆ. ನ್ಯೂಸರ್ವಿಸ್‌ ಬರುತ್ತವೆ. ದುಡ್ಡು ಸಾಲುವುದಿಲ್ಲ. ಕೆಲವ 
ಸಂದರ್ಭಗಳಲ್ಲಿ ಇಂಡಿಯಾ ಸರ್ಕಾರದವರು ಯಾವುದಾದರೂ ಒಂದು ಯೋಜನೆಯನ್ನು 
ಸೂಚಿಸಿ, ಒಂದು ಕೆಲಸವನ್ನು ಮಾಡಿ ಎಂದು ಹೇಳುತ್ತಾರೆ. ಆಗ ಅದನ್ನು ನಾವು ತೆಗೆದುಕೊಂಡು 
ಮಾಡಬೇಕಾಗುತ್ತದೆ. ಈಗ ನಾವು ಸಪ್ಪಿಮೆಂಟರಿ ಬಡ್ಡೆಟ್ಟಿನಲ್ಲಿ ಕೇಳಿರತಕ್ಕ 20 ಕೋಟಿ 
ರೂಪಾಯಿಗಳು ಅದು ಬಹಳ ಕಡಿಮೆ ಎಂದು ನಾನು ತಮಗೆ ಹೇಳುತ್ತೇನೆ. 


ಆಮೇಲೆ ಪ್ರವಾಹ ಪೀಡಿತರಿಗೆ ಬಡ್ಡಿ ರಹಿತ ಸಾಲ ಕೊಡಬೇಕೆಂದು ಹೇಳಿದ್ದಾರೆ. 
ಅದು ಬಹಳ ಕಠಿಣವಾದ ವಿಚಾರ. ಕ್ಷಾಮ ಮೇಲಿಂದ ಮೇಲೆ ಬರುತ್ತದೆ. ಈಗ ಬಿಜಾಪುರ 
ಜಿಲ್ಲೆಯಲ್ಲಿ ಮೂರು ನಾಲ್ಕು ವರ್ಷಗಳಿಂದ ಒಂದೇ ಸಮನಾಗಿ ಕ್ಲಾಮ ಬಂದಿದೆ. 
ಇಂಥಾಪರಿಸ್ಸಿಶಿಯಲ್ಲಿ ನಾವ ಬಡ್ಡಿಯಿಲ್ಲದ ಸಾಲವನ್ನು ಕೊಡುವುದು ಕಷ್ಟಕರವಾದದ್ದು ಎಂದು 
ತಮಲ್ಲಿ ಹೇಳಿಕೊಳ್ಳುತ್ತೇನೆ. 


ಆಮೇಲೆ ಪ್ರೆಮರಿ ಸ್ಕೂಲು ಉಪಾಧ್ಯಾಯರಿಗೆ “ಸೈೆಪಂಡ್‌ ಕೊಡುವುದು 
ತಡವಾಗುತ್ತದೆ” ಎಂಬ ವಿಚಾರವನ್ನು ಮಾನ್ಯ ಸದಸ್ಯರು ಹೇಳಿದ್ದಾರೆ. ಎಲೆಕ್ಷನ್‌ ಗಲಾಟೆಯಿಂದ 
ಕೆಲವು ಕಡೆ ತಡವಾಗಿರಬಹುದು. ಎಲ್ಲೆಲ್ಲಿ ತಡವಾಗಿದೆಯೋ ಆ ಕೇಸುಗಳನ್ನು ನನ್ನ ಗಮನಕ್ಕೆ 
ತಂದರೆ ಅದನ್ನು ಸರಿಪಡಿಸುವುದಕ್ಕೆ ಪ್ರಯತ್ನ ಮಾಡುತ್ತೇನೆ. ಮೆರಿಟ್‌ ಸ್ಕಾಲರ್‌ಷಿಪ್‌ 
ವಿಚಾರವನ್ನು ಕೆಲವು ಮಾನ್ಯ ಸದಸ್ಯರು ಹೇಳಿದ್ದಾರೆ. ಯಾವ ಯಾವ ಕೇಸಿನಲ್ಲಿ ಏನೇನು 


ಪ್ರತಿಭಾವಂತ ಸಂಸದೀಯ ಪಟು 121 


ಆಗಿದೆ ಎಂಬುದನ್ನು ತರಿಸಿಕೊಂಡು ನೋಡಿ ಅದನ್ನು ಸರಿಪಡಿಸುವದಕ್ಕೆ ಪ್ರಯತ್ನ ಮಾಡುತ್ತೇನೆ. 
ಟೆಕ್ಸ್‌ ಬುಕ್ಕುಗಳನ್ನು ಒದಗಿಸುವ ಸಂಬಂಧದಲ್ಲಿ ಅನೇಕ ಸಲಹೆಗಳು ಬಂದಿವೆ, ಆ ಬಗ್ಗೆ 
ಸರ್ಕಾರದವರು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುತ್ತಾರೆ ಎಂದು ನಾನು ಹೇಳುತ್ತೇನೆ. 


ಆಮೇಲೆ ಗೋವಾದಲ್ಲಿ ನಮ್ಮ ಆಫೀಸರು ಜನರಿಗೆ ಬೇಸರವಾಗುವಂತೆ 
ನಡೆದುಕೊಂಡಿದ್ದಾರೆಂದು ಕೆಲವರು ಹೇಳಿದರು. ನಮ್ಮಮೈಸೂರಿನ ಪೋಲೀಸು ಅಧಿಕಾರಿಗಳು 
ಜನಗಳಿಗೆ ಬೇಸರವಾಗುವಂತೆ ನಡೆದುಕೊಂಡಿದ್ದಾರೆ ಎಂದು ಹೇಳಿದ್ದು ವಿಚಿತ್ರವಾದ ಸಂಗತಿ 
ಮತ್ತು ಅದು ತಪ್ಪು ಅಭಿಪ್ರಾಯ. ನಮ್ಮ ಭಾಗದಿಂದ ಅನೇಕ ಜನಗಳಿಂದ ಆ ಬಗ್ಗೆ 
ಪತ್ರಗಳು ಬಂದಿವೆ. ಅವುಗಳನ್ನು ಓದಿದರೆ ಮೈಸೂರಿನ ಪೊಲೀಸು ಅಧಿಕಾರಿಗಳು ಎಷ್ಟು 
ದಕ್ಷತೆಯಿಂದ ಕೆಲಸ ಮಾಡಿದ್ದಾರೆ ಎಂಬುದು ಅರ್ಥವಾಗುತ್ತದೆ. 


{Sri N.0, SAMAJ put a question in Marathi] 


ಶ್ರೀ ಎಸ್‌.ಆರ್‌. ಕಂಠಿ,- ಅವು ಯಾರಿಂದ ಬಂದಿವೆ, ಅಧಿಕಾರಿಗಳಿಂದಲೇ 
ಅಥವಾ ಅದಿಕಾರಿಗಳಲ್ಲದವರಿಂದ ಬಂದಿವೆಯೆ ಎಂದು ಅವರು ಪ್ರಶ್ನೆ ಕೇಳುತಿದ್ದಾರೆ. 
ಅವು ಅಧಿಕಾರಿಗಳಿಂದ ಬಂದಿವೆ. ಅವುಗಳನ್ನು ಒದುತ್ತೇನೆ. 


Letter from Sri R.N. Nagu, I.GP., Goa to Sri S\N. Hosali, 1.G.., 
Mysore State. 


"All officers and me from your State are doing well and] am 
extremely grateful for the help that you have given us by sending such 
an excellent lot." 


Letter from Sri R.N. Nagu, I.GP., Goa, to Sri B. Ratnakar Ba, 
S.P., Margao. 


"J write to thank you very much indeed for all the help and co- 
operation that I have received from you. When I visited Margao I was 
pleased to see the work you had done in improving the Police 
administration of your charge. The police-public relations have also 
improved and] greatly appreciate your services." 


Letter from Sri R.N, Nagu, I.GP., Gao, to Sri P.G. Halrankar, 
S.P., Ponda. 


"You have performed your duties with sincerity and devotion 
and have improved the Police administration of your charge." 


122 ಎಸ್‌.ಆರ್‌. ಕಂಠಿ 


Letter from Sri R.P. Noronha, Chief Civil Administration, Goa, 
to Sri B. Ratnakar Rai, S.P., Margao. 


"There has not been a single compalint about the Police in Goa 
and I think this is a rare tribute to the manner in which you worked." 


I assure the House and the hontble members that I am not 
going to hide a single incident of misconduct on the part of the police 
from Mysore deputed to Goa. The following complaints against the 
Mysore police personnel working in Goa were received: 


1. against Sub-Inspector M.B. Mahat that he was addicted to 
alcohol and could not control himself. 


2. against the following 4 Constables that they were addicted to 
drinking and were accustomed to picking up quarrels with other 
men on special duty: 


1. PC 148 Yeshwant Dhakloor 
2. PC 648 Govind Raya 

3. PC 653 Fernandis 

4. PC 1019 S.K. Naik Sairobao 


These officers were immediately withdrawn and sent back to 
their districts. 


These complaints are very minor and it is nothing when 
compared to the complaints which have been levelled against the Army 
and Police personnel drawn from the other areas. 


Sri B.R. SUNTHANKAR (Belgaum city).- You just now 
referred to the Ratnakar Rai. Is it a fact that this Ratnakar Rai has 


been sent back very recently on account of corruption, harassment and 
misbehaviour towards the public? 


SriS.R. KANTHIL.- I have no such information. When charges 
of sucha grave nature are intended to be made, itis better that previous 
notice is given to the Speaker about them. 


ಶ್ರೀ ಸಿ.ಜೆ. ಮುಕ್ಕಣ್ಣಪ್ಪ (೩ಿರಾ).- ಒಂದು ವಿವರಣೆಯನ್ನು ಕೇಳುತ್ತೇನೆ. ಮೈಸೂರು 
ಅಧಿಕಾರಿಗಳ ಮೇಲೆ ಧಾರ್ಜು ಮಾಡಿದ್ದಾರೆ. They are directly under the control 


ಪ್ರತಿಭಾವಂತ ಸಂಸದೀಯ ಪಟು 123 


of the Government of India. ಗೋವಾ ಕೇಂದ್ರ ಸರ್ಕಾರದ ಅಧೀನದಲ್ಲಿದ್ದೂ ಆ 
ಸರ್ಕಾರದ ಆಹಾನುಸಾರ ಅದಿಕಾರಿಗಳು ಅಲ್ಲಿ ಕೆಲಸ ಮಾಡುತಿದ್ದಾರೆ. ಹೀಗಿರುವಾಗ 
ಅಲ್ಲಿನ ಅಧಿಕಾರಿಗಳು ತಪ್ಪ ಮಾಡಿದ್ದಾರೆಂದು ಅವರ ನಡತೆಯ ಬಗ್ಗೆ ಇಂಡಿಯಾ ಸರ್ಕಾರದಿಂದ 
ಮೈಸೂರು ಸರ್ಕಾರಕ್ಕೆ ಕಾಗದ ಬಂದಿದೆಯೇ? 


ಶ್ರೀ ಎಸ್‌.ಆರ್‌. ಕಂಠಿ.- ಇಲ್ಲ. ಈಗ ಆ ವಿಚಾರವನ್ನು ಬಿಡೋಣ. ಮಾನ್ಯ 
ಸದಸ್ಯರು ನಮ್ಮ ಪೋಲೀಸ್‌ ಅಧಿಕಾರಿಗಳ ಮೇಲೆ ಮಾಡಿದ ಆಪಾದನೆಯನ್ನು ಅಲ್ಲ 
ಗಳೆಯಬೇಕೆ, ಬೇಡವೆ ಎಂಬುದು ಈಗಿರುವ ಪ್ರಶ್ನೆ. ಅದನ್ನು ನಾನು ಅಲ್ಲಗಳೆಯುತ್ತಿದ್ದೇವೆ. 


ಮಾನ್ಯ ಸದಸ್ಯರಾದ ಶ್ರೀ ದೇವ್‌ರವರು ಸೋಷಿಯಲಿಸ್ಟಿಕ್‌ ಪ್ಯಾಟ್ರನ್‌ ಮತ್ತು 
ಸೆಕ್ಕೂಲರ್‌ ಸ್ಟೇಟ್‌ ವಿಚಾರವನ್ನು ಹೇಳಿದರು. ಪೂರಕ ಅಂದಾಜು ಪತ್ರಿಕೆಗಳು ಬಂದಾಗ 
ಈ ವಿಚಾರ ಹೇಳುವುದು ಅಷ್ಟು ಸರಿಯಾಗಿ ಕಾಣುವುದಿಲ್ಲ. ಬಡ್ಜೆಟ್‌ ಚರ್ಚೆಯ ಕಾಲದಲ್ಲಿ 
ಇಂಥ ವಿಚಾರ ಹೇಳಬಹುಜೇ ಹೊರತು ಈಗ ಅದು ಇದರ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. 
ಆದರೆ ಒಂದು ವಿಚಾರ ಮಾತ್ರ ನಿಜ. ಏನೆಂದರೆ ನಾವು ಸೋಷಿಯಲಿಸ್ಟಿಕ್‌ ಪ್ಯಾಟ್ರನ್‌ 
ಆಫ್‌ ಸೊಸ್ಸಟಿ ಮಾಡುವ ಸಲುವಾಗಿ ಕಂಕಣಬದ್ಧರಾಗಿರುವುದು. ಅಲ್ಲದೆ ಸೆಕ್ಕೂಲರ್‌ 
ಸ್ಟೇಟ್‌ ಮಾಡುವುದಕ್ಕೆ ಕಂಕಣ ಬದ್ಧಧಾಗಿ ಪ್ರಯತ್ನ ಮಾಡುತ್ತಿದ್ದೇವೆ. ನಮ್ಮದೇಶದಲ್ಲಿ 
ಜಾತಿಯಿಲ್ಲ ಎಂದಲ್ಲ. ಆದರೆ ರಾಜಕೀಯಕ್ಕೆ ಜಾತಿಯಿಲ್ಲ ಎಂದು ಹೇಳಬೇಕಾಗಿದೆ. 


ಬೆಂಗಳೂರು ನೀರು ಸರಬರಾಯಿಯ ವಿಚಾರವಾಗಿ ಒಬ್ಬರು ಹೇಳಿದರು. ಆಗಲೇ 
ಈ ವಿಚಾರವನ್ನು ತಿಳಿಸಿದ್ದೇನೆ. ಹಳ್ಳಿ ಮಾಲಾದಿಂದ ಸರಬರಾಯಿ ಮಾಡಬೇಕೆ ಅಥವಾ 
ಕಾವೇರಿಯಿಂದ ಸರಬರಾಯಿ ಮಾಡಬೇಕೆ ಎಂಬ ಸಂಬಂಧದಲ್ಲಿ ಕಾರ್ಪೊರೇಷನ್ನಿನ 
ಅಭಿಪ್ರಾಯವೇನಿದೆ ಅದನ್ನು ಕೂಲಂಕಷವಾಗಿ ಮತ್ತು ಸಿಂಪೆಥೆಟೆಕ್‌ ಆಗಿ ಸರ್ಕಾರ 
ಪರಿಶೀಲಿಸುವುದಾಗಿ ಈ ಹಿಂದೆಯೇ ಹೇಳಿದ್ದೇನೆ. ಡ್ರೈೆನೇಜಿಗೆ ಒಂದು ಕೋಟಿ 
ರೂಪಾಯಿಗಳನ್ನು ಕೊಟ್ಟಿದೆ. ಹೆಚ್ಚಿನ ಹಣ ಬೇಕಾದರೆ ಅದನ್ನೂ ಕೂಡ ಒಳ್ಳೆಯ ರೀತಿಯಿಂದ 
ಸರ್ಕಾರದವರು ವಿಚಾರ ಮಾಡುತ್ತಾರೆ. 


ರಿಟ್‌ ಪೆಟಿಷನ್ಸ್‌ ವಿಚಾರ ಅನೇಕ ರೀತಿಯಿಂದ ಬಂದಿದೆ. ಇದು ಬಹಳ 
ನಾಚಿಕೆಗೇಡಿನ ಕೆಲಸವೆಂದು ಒಬ್ಬ ಮಾನ್ಯ ಸದಸ್ಯರು ಹೇಳಿದರು. ಅವರಿಗೆ ಹಾಗೆ 
ಕಾಣಬಹುದು. ಆದರೆ ಅದು ಹಾಗಿಲ್ಲ. ಘಟನೆ ಬಂದ ಮೇಲೆ ಅದರಲ್ಲಿರುವಂತೆ ಸರ್ಕಾರ 
ಮತ್ತು ಜನತೆ ನಡೆದುಕೊಳ್ಳಬೇಕು. ಜನರ ಸರ್ಕಾರ ಘಟನೆಯಲ್ಲಿ ಕೊಟ್ಟ ಒಂದು ಅಧಿಕಾರ 
ಕಸಿದುಕೊಳ್ಳುತ್ತಿದೆ ಎಂದು ಕೇಳುವಾಗ ಜನರು ಹೈಕೋರ್ಟಿಗೆ ಹೋಗುವುದಕ್ಕೆ ಯಾವ 
ಅಭ್ಯಂತರವೂ ಇಲ್ಲ, ಆದರೆ ಇಷ್ಟು ಅರ್ಜಿಗಳು ಹೈಕೋರ್ಟಿಗೆ ಹೋಗಿರುವುದರಿಂದ ಸರ್ಕಾರ 
ಕುಸಿದು ಬಿತ್ತು ಎಂದು ಅಭಿಪ್ರಾಯ ತಾಳುವುದು ಸರಿಯಲ್ಲ, ಎಷ್ಟು ರಿಟ್‌ ಅಪ್ಪಿಕ್ಷೇಷನ್‌ಗಳು 
ಹೋಗಿವೆ, ಎಷ್ಟು ಅಲೋ ಆಗಿವೆ, ಎಷ್ಟು ಆಗಿಲ್ಲ ಎಂದು ವಿಚಾರ ಮಾಡಿದರೆ ಸರ್ಕಾರ 


124 ಎಸ್‌.ಆರ್‌. ಕಂಠಿ 


ಅದನ್ನು ಯಾವ ರೀತಿಯಿಂದ ತೆಗೆದುಕೊಳ್ಳುತ್ತಿದೆ ಎಂಬುದನ್ನು ತಿಳಿಯಬಹುದು. ಕೆಲವು 
ಕಡೆ ಸರ್ಕಾರ ಮಾಡಿದ ಆರ್ಡರ್‌ ಅನ್ಯಾಯ ಎಂದು ತಿಳಿದು ನ್ಯಾಯಾಲಯ ತೀರ್ಪಿತ್ತ 
ಮೇಲೆ ಒಳ್ಳೆಯ ಪರಿಣಾಮವಾಗಿದೆ. ಸರ್ಕಾರ ಅರ್ಹರು ಮಾಡುವುದಕ್ಕೆ ಮುಂಚೆ ಚಿನ್ನಾಗಿ 
ನೋಡಿ ಆರ್ಡರು ಮಾಡಬೇಕೆಂದು ತಿಳಿದುಕೊಳ್ಳಲು ಅವಕಾಶವಾದ್ದರಿಂದ ಒಳ್ಳೆಯದೇ 
ಆಯಿತು. ಆದುದರಿಂದ ಯಾವುದಾದರೂ ರಿಟ್‌ ಅಪ್ಪಿಕೀಷನ್‌ ಹಾಕಿದರೆ ಸರ್ಕಾರದ ಮೇಲೆ 
ಒಂದು ದೊಡ್ಡ ಅಪಾದನೆ ಮಾಡುವುದು ಸರಿಯಲ್ಲ ಎಂದು ನಾನು ತಿಳಿದು ಕೊಂಡಿದ್ದೇನೆ. 


Sri SR. KANTHIL.- Sir, Iam extremely thankful to the Hon'ble 
members on the other side who have taken part in the debate. I find, Sir, 
that they have made reference to many points, and I refer to the first 
point that was urged by almost all the members on the other side and 
that is about the ministry-making. Ihave already made is clear, Sir, that 
a Ministry of ..... Ministers is subsisting and is ruling efficiently as it 
could. The question of broadbasing the Ministry of before us, Butthat is 
aninternal matter. It is not a matter with which the opposite side is 
concerned. 


Sri C.J. MUCHANNAPPA.- Are we not concerned with 
events with which the entire people are concerned? 


Sri SR. KANTHIL.- In my humble opinion, the other side is 
not concerned with that. Of course, I agreee that there should be a 
Ministry and you have a Ministry which is working. 


Sri H.R. KESHAVA MURTHY.- Is it the only concern of 
your Party or your side? 


Sri SR. KANTHIL.- It is the concern of the Party in power; 
how many Ministers there should be, how many Deputy there should 
be, how many Deputy Ministers there shouls bem whether it should 
consist of this man or that man, personnel and everything is the concern 
of the Party in power. You are concerned with the Ministry and whether 
the Ministry is working properly and efficiently or not. 


Sri VM. DEO.- But they are to be paid from out of the public 
funds. As such, all of us are concemed. 


Sri SR. KANTHI.- Please read the Constitution. You are 
entitled to suggest anything you like. Don't, for God's sake, make a fuss 
about it. 


ಪ್ರತಿಭಾವಂತ ಸಂಸದೀಯ ಪಟು 125 


Sri G MARULAPPA.- The Ruling Party is making a fuss. 


Sri H.R. KESHAVA MURTHY.- Don't say that it is only 
your concern. 


Sri SR. KANTHIL.- I mean the party in power. I want to say 
one thing that the Hon'ble Members on the other side need not wait for 
long. This matter will be set at rest sooner than later. 


Coming to another point about the continuance of the present 
Governor, I am very sorry that a reference has been made in this 
House. These are matters which concern the Government of India and 
the president. That being so, when an exalted person is involved, we 
should be very careful in making a reference. I hope the Hon'ble 
Members will desist from making any reference to the Governor hence 
forward. 1 make an appeal to them. 


So far as the Chief Justice is concerned, that is also an 
unfortunate reference........ 


Sri C.J. MUCKANNAPPA.- I want a clarification from the 
Chair. Is it not up to the Chair to pull up any member when he goes 
beyond the scope and criticises either the Governor or a Judge or the 
Chief Justice? I think it is the sacred duty of the Chair. How can the 
Hon'ble Chief Minister say indirectly warn the membres? I want to 
know your clear and crystal opinion in this matter. 


Sri SR. KANTHI.- I am not encroaching upon the privileges 
and powers of the Chair. Iam only making a reply to the points raised in 
this House. I am only making a request to the Hon'ble Members on the 
other side not to refer to certain matters about which all sides would be 
touchy. 


A reference was made that the Chief Justice should be brought 
from outside the State. It is true that last time the Chief Justice was 
from outside. But in this matter there is no preclusion to appoint 1s 
person who belongs to the same State. There is nothing wrong in that. 
If the Chief Justice is a person who can hold that office in an exalted 
way, there is absolutely no bar in having a person who comes from the 
same State. 


There was a reference to the Welfare State. It was said that 
we had not yet introduced the old-age pension scheme. I would like to 


126 ವಿಸ್‌.ಆರ್‌. ಕಂಠಿ 


inform the House the steps we have taken in this direction and what we 
propose to do. We have ascertained information from other State 
Govermments in respect of the old-age pension. The Government will 
consider this question very sympathetically. The Hon'ble Members will 
appreciate that if we introduce a scheme we have to find resources for 
it and see that the scheme is successful. This question is now under the 
active consideration and we are going to have old-age pension in the 
State. 


Regarding the other point, i.e., Vote on Account, since some of 
the Hon'ble Members from the other side are new members, they do 
not know the procedure. I would like to say that the Vote on Account..... 


ಶ್ರೀ ಎಸ್‌. ಗೋಪಾಲಗೌಡ.- ಆ ವಾಕ್ಕದ ಬಗ್ಗೆ ನಾಮು ಅಬ್ಬ್ದಕ್ಷನ್‌ 
ತೆಗೆದುಕೊಳ್ಳುತ್ತೇನೆ. 


Sri SR. KANTHIL.- I will not yield if you are not raising a 
point of order. 


Sri S. GOPALA GOWDA.- You have no business to make 
usch remarks. 1 protest against it. 


Sri SR. KANTHI.- You can protest. 


Sri S. GOPALA GOWDA.- I request the Hon'ble Speaker to 
pull him up 1 protest. 


Sri S.R. KANTHI.-I will nit yield You can protest a thousand 
times. 


Sri S. GOPALA GOWDA.- I protest and walk out. This is 
silly. 


(The Hon'ble Member withdrew from the House). 


Sri SR. KANTHIL.- The Vote on Account is not an abnormal 
procedure but it is a normal procedure provid under the Constitution. It 
is Just to allow sufficient time to the legislature to discuss the Budget, 
that this Vote on Account is taken. Especially after the General Election 
all the State Governments and the Central Government adopt this 
procedure because sufficient time 1s required for the new ministry and 


ಪ್ರತಿಭಾವಂತ ಸಂಸದೀಯ ಪಟು 127 


also the new legislature to study the budget. This is a normal procedurc 
and especially after the election takes place, this procedure is resorted 
to. The Vote on Account is taken in order to give more time for the 
House to study the Budget. The normal procedure is to take Vote on 
Account and give sufficient time for detailed discussion os the general 
Budget. 


The Hon'ble Member Sri B.P. Kadam referred to Ugranis. He 
said that they drew only rupees nine or ten. It is not a fact. They are 
paid also Rs. 16.50 as D.A. Inall they draw Rs. 26.50 There are similar 
village servants in all the areas of the State and their number is quite 
appreciable. We have to consider all the cases. This question is being 
examined. 


The Hon'ble Member Sri B. Huiche Gowda said that the 
Government were not giving enough grants for school buildings. I have 
got this question examined and find that the impression of the Honrble 
Member is not correct. There are nearly 22.000 primary school and as 
days pass by, the number is bound to increase. As itis, we may require 
about Rupees ten to fifteen crores to construct buildings. If the number 
increases, the amount will go up. So, this is not an easy thing. We have 
a phased programme. We ahve the contributory system. 


Sri H.R. KESHAVA MURTHY.- Is it not the duty of the 
Government to provide sufficient buildings? 


Sri SR. KANTHI.- The Hon'ble Member must know that 
there is the contributory scheme according to which the people also 
should contribute. 


Sri G. VENKATAI GOWDA.- Originally the people had the 
contribute 40% and how under the Third Plan it has been raised to 
66 1/2 per cent. 


Sri SR. KANTHIL.- There seems to be some misconception 
in the mind of the Hon'ble Member. I request the hon'ble member to 
read the circular carefully. It states that the Government will give a 
amount {io the extent of one thousand rupees per room. The Taluk 
Development Board and the Panchayat Committees should come 
forward. It is not the intention of the Government to reduce the 


128 ವಿಸ್‌.ಆರ್‌. ಕಂಠಿ 


contribution. There are three contributories, viz., the Taluk Development 
Board, the Panchayat Committee and the Government. 


ಶ್ರೀ ಸಿ.ಜೆ. ಮುಕ್ಕಣಪ್ಪ- ತಾವೇನೋ ಇಲ್ಲಿ ಎಲ್ಲಾ ವಿಷಯಗಳನ್ನೂ ಹೇಳುತೀರಿ. 
ಇದೇ ರೀತಿ ಮಾಡಬೇಕು ಎಂದು ನಿಮ್ಮ ಅಧಿಕಾರಿಗಳಿಗೆ ಧೈರ್ಯವಾಗಿ ಹೇಳಿ. 


Sri G VENKATAI GOWDA.- Even that sum of Rs. 1,000 is 
given by the Centre. 


Sri S.R. KANTHI.- From which source it comes, is a different 
matter. The people get Rs. 1,000 per room. 


We have framed a Plan of the magnitude of Rs. 250 crores. 
The Government of India gives Rs. 140 crores as assistance. Naturally 
we have to find the remaining sum of Rs. 110 crores. I have stated this 
in the past. We are making efforts to increase the revenue. In this 
connection it was pointed out that the tax revenue in our State was 
higher than non-tax revenue. 1 will read from the report of the recent 
Finance Commission. 


Tax Non-Tax 
revenue revenue 
Andhra 49.6% 11.2% 
Bihar 39% 19.2% 
Gujarat 428% 18.1% 
Jammu and Kashmir p 11.7% 37% 
Kerala 46.6% 23.7% 
Madhya Pradesh 37.7% 26.3% 
Madras 44.9% 21.2% 
Maharashtra 54.8% 24.8% 
Mysore 29% 41.8% 


We have more non-tax revenue than tax- revenue in this State. 
5.30 P.M. 


Sri G VENKATAI GOWDA.- But the tax-revenue is 
increasing and the non-tax revenue is on the decline. 


ಪ್ರತಿಭಾವಂತ ಸಂಸದೀಯ ಹಟು 129 


Sri SR. KANTHI.- You said that the tax-revenue was higher 
than the non-tax revenue. 


Sri G VENKATAT GOWDA.- The non-tax revenue is on the 
decline year after year. 


Sri SR. KANTHIL.- That is the case eveywhere in every State. 
If you want, 1 will get figures in that respect. The burden of tax per 
capita was also one of the points raised by one of the Hontble Members. 
Our per capita taxation when compared to Madras or Andhra is not 
higher. Further taxation incidence has to be with reference to the nature 
of taxation. All these particulars may be discussed in due course. Iwill 
give particulars when this point is raised in the regular Budget. 


About text books, a point was raised by my friend Hon'ble 
Sri Hutche Gowda, I believe text books in general. I will read the circular 
itself. Text books in general are not being changed every year. But only 
in a few exceptional cases mentioned below in which the text books 
were prescribed for 196-61 only, fresh books were called for and 
prescribed during 1961-62 and this was done as per te resolution passed 
by the Text books Committee at their meeting held on 21st July 1960. 


(i) New VIliStandard 


1. Mother tongue Detailed text 

2. do Non-detailed text 
3. Compulsory English Detailed Text 

4. do Non-detailed text 
5. Compulsory Hindi Detailed 


text (new integrated areas only.) 
(i) Multi-purpose High School XII Class (Ex-Mysore) 
1. English Non-detailed text 
2. Kannada Non-detailed text 
(iii) YI Form (Madras Karnataka and Coorg Areas 


Kannada Non-detailed Text. 


130 ವಿಸ್‌.ಆರ್‌. ಕಂಠಿ 


(iv) Multi-purpose High School VII Form (Coorg District). 
1. English Non-detailed text 
2. Kannada Non-detailed text 


The principle endorsed by the Govemment of India that text 
books once prescribed should be continued for longer periods has been 
accepted by the Text Books Committee with a resolution that text books 
once prescribed should be continued for a period of three years. this 
has been implemented from the last year. In certain cases, there have 
been certain changes, but that is not the general policy, as IT have just 
now read. 


Then, Sir, about the allotment of Government High Schools, I 
will read the circular itself in this connection. 


"The policy of Government in respect of Secondary Education 
is that opening of New High Schools will primarily be the responsibility 
ofthe public duly assisted by Grant-in-aid from Goverment provided 
the New High Schools are opened at places where there is genuine 
need for them. Mere fulfilment of certain conditions by the public, such 
as collection of local contribution for building and equipment and donation 
of land for the building, etc., will not ipso facto entitle the public to a 
Government High School as in the past. The Goverment may, Forever, 
arranges to establish a Govemment High School in such taluks where 
these is not a single Goverment or private high school as present, 
Government High Schools may be established at other places also, 
subject to availability of funds and such conditios as may be prescribed 
by Government, if the backwardness of the area of the advancement of 
girls’ education or any other reason justified the same." 


The circular is quite clear. If the Hon'ble Member feels that in 


any particular case, Government have not stuck to the principle 
enunciated, 1 always keep the door open, I will look into the matter and 
make an investigation. 


ಶ್ರೀ ಸಿ.ಜೆ. ಮುಕ್ಕಣ್ಣಪ್ಪ- ಇನ್‌ವೆಸ್ಟಿಗೇಷನ್‌ ಮಾಡಿ ಏನು ಮಾಡುತ್ತೀರಿ? 
ಪ್ರೈವೇಟ್‌ ಹೈಸ್ಕೂಲುಗಳನ್ನು ಸರ್ಕಾರಿ ಹೈಸ್ಕೂಲುಗಳಾಗಿ ಕನ್‌ವರ್ಟ್‌ ಮಾಡಿರುವ ವಿಚಾರ 
ಹೇಳಿ. ಚುನಾವಣೆಗಳು ನಡೆಯುವ ಸಮಯ ಸಮೀಪಸಿರುವಾಗ ಮಾಡುವುದು ಸರಿಯೆ? 


ಪ್ರತಿಭಾವಂತ ಸಂಸದೀಯ ಪಟು 131 


ಶ್ರೀ ಎನ್‌.ಆರ್‌. ಕಂಠಿ.- ಈಗ ಯಾವುದು ಆಗಿ ಹೋಗಿದೆ ಅದು ಸರಿಯಾಗಿ 
ಆಗಿದೆಯೆಂಬ ಭಾವನೆಯಿದೆ. 


ಶ್ರೀ ಕೆ.ಪಿ. ರೇವಣ್ಣಸಿದ್ದಪ್ವ- ಈಗ ಎಂಟು ಹೈಸ್ಕೂಲುಗಳನ್ನು ಸರ್ಕಾರ 
ಸ್ಥಾಪಿಸಿರುವಾಗ ಅಧಿಕಾರ ದುರುಪಯೋಗವಾಯಿತೆ ಅಥವಾ ಇಲ್ಲವೆ? 


ಶ್ರೀ ಎಸ್‌.ಆರ್‌. ಕಂಠಿ.- ಅದನ್ನು ವಿಚಾರ ಮಾಡುತ್ತೇನೆ. Regarding 
debt service charges, I have to say that debt service charges cannot be 
avoided if we have to build capital assets. No country has been able to 
build up its economy without national debt. As indicated in the public 
speech, the Government of India will be requested to liberalise the terms 
of payment of the debt. ThatI have already said. Regarding inter-State 
debt, the position is as follows: The allocation of debt between the States 
is according to the States Reorganisation Act. We have already taken 
certain assets and consequently we have to take the liabilities also. 
Now if we take the assets, we cannot say that we won't take the liabilities. 


Sri G VENRATAI GOWDA .- You have noat claimed assets 
which accrued in respect of Bombay, Hyderabad and Madras. 


Sri SR. KANTHI.- We are making every effort to get our 
assets and we are also trying to reduce as far as possible the liabilities. 


ಶ್ರೀ ಕೆ.ಪಿ. ಗದಗ್‌ (ಗದಗ್‌).- ಬಾಗಲಕೋಟೆ ಸಿಮೆಂಟ್‌ ಕಂಪೆನಿ ಷೇರುಗಳ 
ವಿಚಾರ ಏನಾಯಿತು? ಅದನ್ನು ತೆಗೆದುಕೊಳ್ಳುತ್ತೀರಾ? 


ಶ್ರೀ ಎಸ್‌.ಆರ್‌. ಕಂಠಿ.- ಅದನ್ನು ಪರಿಶೀಲನೆ ಮಾಡುತ್ತಿದ್ದೇವೆ. General 
instructions had been issued by Government to all Government servants 
not to take part in any manner in the General Elections or do any act 
that is likely to favour one candidate or prejudice the case of any other 
candidate. So far, no complaints have been received against Government 
servants in the Election Department. One Hon'ble Member complained 
of canvassing by the Public Prosecutor, Bangalore, but Government 
have not received any written complaint so far. 


ಶ್ರೀ ಸಿ.ಜೆ. ಮುಕ್ಕಣ್ಣಪಹ್ಪ .- ಯಾರಿಗೆ ಕೊಡುವುದು ಕಂಪ್ಲೇಂಟನ್ನು? 
ಶ್ರೀ ಎಸ್‌.ಆರ್‌. ಕಂಠಿ.-. ಸರ್ಕಾರಕ್ಕೆ. 


132 ಎಸ್‌.ಆರ್‌. ಶಂಠಿ 


ಶ್ರೀ ಸಿ.ಜೆ. ಮುಕ್ಕಣ್ಣಪ್ಪ- ಕೊಟ್ಟ ಕಾಗದಕ್ಕೇ ಉತ್ತರವಿಲ್ಲ! ಪಬ್ಲಿಕ್‌ ಪ್ರಾಸಿಕ್ಕೂಟಿರ್‌ 
ಹೀಗೆ ಮಾಡಿದ್ದಾರೆಂದು ಎಲೆಕ್ಟನ್‌ ಪಿಟಿಷನ್‌ ಕಂಪ್ಲೇಂಟ್‌ ಕೊಟ್ಟಿದೆ. ಸರ್ಕಾರದ ಚೀಫ್‌ 
ಸೆಕ್ರಟರಿಯವರಿಗೆ ಹೇಳಿದ್ದೇವೆ ರಿಟದ್ದಿಂಗ್‌ ಆಫೀಸರಿಗೆ ಹೇಳಿದ್ದೇವೆ! 


Sri S.R. KANTHIL.- There are no complaints received by 
Government regarding participation by B.D. Os., Tahsildars and other 
officers in the elections. 


Sri C.J. MUCHANNAPPA.- You can take this as the 
complaint I have made. 


ಶ್ರೀ ಎಸ್‌.ಆರ್‌. ಕಂಠಿ.- ನೀವು ಸಭೆಯ ಮುಂದೆ ಹೇಳುವುದನ್ನು ಕಂಪೇಂಟ್‌ 
ಎಂದು ಪರಿಗಣಿಸುವುದಕ್ಕಾಗುವುದಿಲ್ಲ. 


ಶ್ರೀ ಸಿ.ಜೆ. ಮುಕ್ಕಣ್ಣಪ್ಪ- ನಾನು ಈಗ ತಮ್ಮ ಮುಂದೆ ಹೇಳುತ್ತಿದ್ದೇನಲ್ಲಾ 
ಒಂದು ದೂರು ಎಂದು. 


Sri SR. KANTHIL.- You give it in writing. I can only say that 
there is no complaint with the Government at present. The procedure 
followed in respect of such complaints is that whenever complaints are 
received against any officials, they are forwarded to the administrative 
Department concerned for making enquiry and report. Two complaints 
had been received, one in Shimoga district and the other in Mangalore, 
making certain allegations against two Medical Officers. The enquiry 
has disclosed that the Medical Officer in Shimoga District had not taken 
any part in canvassing while the enquiry in Mangalore disclosed that 
there was no person by the name of the applicant and that the person 
complained against had not taken any part in the elections. 


Two complaints have been received in the Law Department 
against two Public Prosecutors for participatin in elections and they are 
being enquired into. There is, however, no complaint against the Public 
Prosecutor, Bangalore District, Government having received complaints 
or representations and they being under enquiry by the Retuming Officer, 
Sir, it is not possible to disclose specific names as it may become the 
subject matter of an election petition before the ‘[ribunal. 


ಶ್ರೀ ಸಿ.ಜೆ. ಮುಕ್ಕಣ್ಣಪ್ವ- ಡೆಪ್ಯಟಿ ಕಮೀಷನರು, ಇನ್ನೇನು ಚುನಾವಣೆಗೆ 4 
ದಿನಗಳಿವೆ ಎನ್ನುವಾಗ ಆಸ್ಪತ್ರೆಯ ಆರಂಭೋತ್ಸವ ನಡೆಸಿದ್ದರಲ್ಲಾ, ಎಷ್ಟು ಹೊತ್ತಿನಲ್ಲಿ. 


ಪ್ರತಿಭಾವಂತ ಸಂಸದೀಯ ಪಟು 133 


ಯಾವ ತಾರೀಖಿನಲ್ಲಿ ೦೪ ಮಾಡಿದರು ಎಂದು P೩mpಗಿts ಕೂಡ ಕೊಟ್ಟಿದ್ದೆವಲ್ಲಾ 
ಏನು ಮಾಡಿದಿರಿ? ಈಗ ಅದರ ಬಗ್ಗೆ ಕಂಪ್ಲೇಂಟ್‌ ಕೊಟ್ಟರೆ ತೆಗೆದುಕೊಳ್ಳುತ್ತೀರಾ? 


ಶ್ರೀ ಎಸ್‌.ಆರ್‌. ಕಂಠಿ.- ಕೊಡಿ, ನೋಡೋಣ. ಗ is true that Mysore 
State led in the matter of per capita consumption of electricity at the 
beginning of the Second Plan. At that time Madras State had not 
developed the Neiveli Project and the Kundah Project. Temporarily 
Mysore State may lag behind other States, but this is only a passing 
phase. Our sharavathy Valley Project which envisages a toatl outlay of 
Rs. 23 crores in the First State will augment the power resources of this 
State by 1,38,200 KV before the end of the financial year 1963-64. Th 
The work on the Second Stage will also be completed during the Third 
Plan and an outlay of Rs. 20 crores will be incurred for the Second 
Stage of Sharavathy Valley Project generating an additional power of 
5,24,600 Kv. It may be confidently stated that with the completion of 
the First Stage of Sharavathi Project, Mysore will lead once again in the 
percapita consumption in the Southern states and with the completion 
of the second Stage, Mysore is likely to be the leading power producing 
State in the entire nation, A certain amount of time is required for the 
completion of every major power project. Government want to assure 
the House that there is no intention to slow down the pace of work of 
the Sharavathy Project in any way. In fact, evey effort is being made to 
increase the pace at which the project is being worked. 


I think I have answered all the complaints regarding my 
Departments. 


There was one point regarding complsory education raised by 
Sri HutcheGowda. His complaint was that we are introducing compulsory 
education during the Third Plan only for the age group six to eleven. 
That is a fact. We have to bear in mind that we will require about 
18,000 teacers during the Third Plan period. Unless we have adequate 
teachers, what is the ..... of going to other age groups and what is why 
we have started with this age group. Itis our intention in the fourth Plan 
to go still further. 


AnHON'BLE MEMBER .- Will the chief Minister say whether 
they are going to hand over the K.GF. Undertaking to the Central 
Goverment? 


134 ಎಸ್‌.ಆರ್‌. ಕಂಠಿ 


Sri SR. KANTHI .- I cannot say what is the exact position. 
We have to wait till the new Ministry 1s formed at the Centre. After 
that, this question will be discussed further. Thad been to Delhi recently, 
but I could not ascertain what exactly was the position regarding this. 


Sri D. VENKATARAMAIAH (Robert- pet).- Is it a fact 
that the Kolar gold Mines management will be handed over tothe Central 
Government? This report appeared in newspapers about the eighth of 
this month. 


Sri SR. KANTHI.- I have no knowledge about it. 


Sri G VENKATAI GOWDA .- It was stated in the Lok SAbha 
that the Mysore Government had agreed to the transfer in principle and 
that negotiations were going on. 


Sri S.R. KANTHIL.- I would not like to go into the details of 
the whole problem now because as] have said the matter is inconclusive 
and is under correspondence with the Government of India. 


Sri G VENKATAI GOWDA.- We hope that this House will 
be taken into confidence before a decision is taken. 


Sri Y. RAMAKRSIHNA (Yelahanka).- Have you set up any 
fund for the payment of compensation to the village officers? 


Sri SR. KANTHI.- In this respect the Act is there and 
whatever the Act says will have to be implemented. 


Mr. SPEAKER.- The member is raising a new point. I may 
remind him that there is a Supreme Court decision which deals with it 
lest the matters may get complicated. Let-him leave it at that stage. 
Now the debate is over. I will put the question to the House. 
The question is; 


"That the respective sums not exceeing the amounts shown in 
the list of Demands circulated to the members be granted to Government 
to defray the charges which will come in the course of payment during 
the period from lst April 1962 to end of 31st July 1962 in respect of 
demands Nos. 1 to 54." 


The motion was adopted. 


ಪ್ರತಿಭಾವಂತ ಸಂಸದೀಯ ಪಟು 135 


[As directed by the Chair, the Motions for Demands for Grants 
which were adopted by the House, are reproduced below.] 


DEMAND No.- 1. TAXES ON INCOME OTHER THAN 
CORPORATION TAX. 


4. Taxes on Income other than Corporation Tax. 


“That a sum not exceeding Rs. 83,000 be granted in advance to 
the Government to defray the charges which will come in course of 
payment during the part of the financial year for the period ending 3lst 
day of July 1962, in respect of "Taxes on Income other than Corporation 
Tax." 


[-) 
ಕೃಷಿ 


ಕೃಷಿ ವಿದ್ಯಾಭ್ಯಾಸವನ್ನು ಕೊಡಲು ರಾಜ್ಯದಲ್ಲಿ ಈಗ ಎರಡು ಕೃಷಿ ಕಾಲೇಜುಗಳು, 
ಐದು ಗ್ರಾಮಸೇವಕರ ತರಬೇತಿ ಕೇಂದ್ರಗಳು ಮತ್ತು ಐದು ಕೃಷಿ ಶಾಲೆಗಳು ಇವೆ. ಮೂರನೆಯ 
ಯೋಜನೆಯ ಅವಧಿಯಲ್ಲಿ ಈಗಿರುವ ಸಂಸ್ಥೆಗಳನ್ನು ಬಲಪಡಿಸುವುದಲ್ಲದೆ ಐದು ಹೊಸ 
ಶಾಲೆಗಳನ್ನು ತೆರೆಯಲು ಉದ್ದೇಶಿಸಿದೆ. ಒಂದು ಶಾಲೆಯನ್ನು ಮೈಸೂರು ಜಿಲ್ಲೆಯ ನುಗುವಿನಲ್ಲಿ 
ಈಗಾಗಲೇ ಪ್ರಾರಂಭಿಸಲಾಗಿದೆ. 


2) ಕೈಷಿ ವಿದ್ಯಾಭ್ಯಾಸದ ಜೊತೆಗೆ, ಕೃಷಿ ಅಭಿವೃದ್ಧಿಯನ್ನು ಭದ್ರ ತಳಹದಿಯ ಮೇಲೆ 
ನಿಲ್ಲಿಸಲು ನೆರವಾಗುವ "ಸಂಶೋಧನೆ'ಗೆ ಹೆಚ್ಚಿನ ಗಮನ ಕೇಂದ್ರಿಕರಿಸಲಾಗಿದೆ. ಸಂಶೋಧನಾ 
ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡಲು ಅನುಕೂಲವಾಗುವಂತೆ ರಾಜ್ಯದ ಉದ್ದಗಲಕ್ಕೂ 
ಪೈರುವಾರು ಮುಖ್ಯ ನಿಲ್ದಾಣಗಳನ್ನು ಪ್ರಾದೇಶಿಕವಾಗಿಯೂ ಮತ್ತು ಉಪ ನಿಲ್ದಾಣಗಳನ್ನು 
ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಕೆಲವು ಯೋಜನೆಗಳ ಪುನರ್‌ ಸಂಘಟನೆಯನ್ನು ಈಗಾಗಲೆ 
ಪೂರ್ಣಗೊಳಿಸಿದ್ದು ಉಳಿದವುಗಳ ಕಾರ್ಯ ಪ್ರಗತಿಯಲ್ಲಿದೆ. 


3) ಮೂಲ ಬೀಜಗಳನ್ನು ಉತ್ಪಾದಿಸಲು 56 ಬೀಜದ ಕ್ಷೇತ್ರಗಳನ್ನು 2ನೇ ಯೋಜನೆಯ 
ಅವಧಿಯಲ್ಲಿ ಪ್ರಾರಂಭಿಸಲಾಗಿತ್ತು. ಮೂರನೆಯ ಯೋಜನೆಯ ಅವಧಿಯಲ್ಲಿ ಇನ್ನೂ 50 
ಬೀಜಕ್ಷೇತ್ರಗಳನ್ನು ಪ್ರಾರಂಭಿಸಲು ಯೋಜಿಸಲಾಗಿದೆ. ಈ ವರ್ಷದ ಗುರಿ 5 ಕ್ಷೇತ್ರಗಳನ್ನು 
ಆರಂಭಿಸುವುದು. 


4) ಪ್ರಸ್ತುತ ವರ್ಷದಲ್ಲಿ ಬುಲ್‌ ಡೋಜರ್‌ ಮತ್ತು ಟ್ರಾ ಕ್ಸರ್‌ ಸೇವೆಗಳ ಮುಖಾಂತರ 
3886 ಎಕರೆ ಜಮೀನನ್ನು ಕೃಷಿಯೋಗ್ಯಗೊಳಿಸಲಾಗಿದೆ. ಇದು 10250 ಎಕರೆಗಳ ಲಕ್ಷದ 
ಪೈಕಿ ಸಾಧಿಸಲಾದ ಲಕ್ಷ್ಮ. ಖಾರೀಫ್‌ ಯತುವಿನಲ್ಲಿ 2,16,340 ಎಕರೆ ಜಮೀನಿನಲ್ಲಿ 
ಜಪಾನೀ ಪದ್ಧತಿಯಂತೆ ಭತ್ತವನ್ನು ಬೆಳೆಯಲಾಗಿದೆ. ಖಾರೀಫ್‌ ಮತ್ತು ರಾಬಿ ಆಂದೋಲನದ _ 


136 ಎಸ್‌.ಆರ್‌. ಕಂಠಿ 


ಅಡಿಯಲ್ಲಿ 2280904 ಎಕರೆ ಜಮೀನನ್ನು ಸುಧಾರಿತ ಕೃಷಿ ಪದ್ಧಶಿಯಡಿಯಲ್ಲಿ ತರಲಾಗಿದೆ. 
“ಸಸ್ಯ ಸಂರಕ್ಷಣಾ'' ಯೋಜನೆಯಡಿಯಲ್ಲಿ 9212 ಎಕರೆ ಜಮೀನನ್ನು ಸಂರಕ್ಷಿಸಲಾಗಿದೆ. 


5) ಜಿಲ್ಲಾ ಸಾಂದ್ರ ಬೇಸಾಯ ಕಾರ್ಯಕ್ರಮ ಅಥವಾ "ಪ್ಕಾಕೇಜ್‌ ಪ್ರೋಗ್ರಾಂ' ನ್ನು 
ಜಾರಿಗೊಳಿಸುವ ಕಾರ್ಯ ಮಂಡ್ಯ ಜಿಲ್ಲೆಯಲ್ಲಿ ಕೈಗೊಳ್ಳಲಾಗಿದೆ. ಈ ಯೋಜನೆಯಡಿಯಲ್ಲಿ 
ಭತ್ತ ಮತ್ತಿತರ ಆಹಾರಧಾನ್ಯಗಳ ಗರಿಷ್ಠ ಉತ್ಪಾದನೆಯನ್ನು ಸಾಧಿಸಲು ಬೇಕಾದಂತಹ 
ಗೊಬ್ಬರ, ಬೀಜ, ಸಾಲಸೌಲಭ್ಯಗಳನ್ನು ಕೃಷಿಕರಿಗೆ ಒದಗಿಸಲಾಗುವುದು, ಮುಖ್ಯ ಗುರಿ 
ಆದಷ್ಟೂ ಹೆಚ್ಚಿನ ಆಹಾರಧಾನ್ಯಗಳ ಉತ್ಪಾದನೆ. 


6) ಎರಡನೆ ಯೋಜನೆ ಅವಧಿಯಲ್ಲಿ ಸಾಧಿಸಲಾದ ಆಹಾರ ಮತ್ತಿತರ ಧಾನ್ಯಗಳ 
ಉತ್ಪಾದನೆಯ ಹೆಚ್ಚಳವನ್ನು ಉಳಿಸಿಕೊಳ್ಳುವುದರ ಜೊತೆಗೆ ಹತ್ತು ಲಕ್ಷ ಟನ್‌ನಷ್ಟು ಹೆಚ್ಚನ 
ಆಹಾರ ಉತ್ಪಾದನೆ ಮತ್ತು ಉಪ ಆಹಾರವಸ್ತುಗಳಾದ ಹೆಣ್ಣು ಮತ್ತು ತರಕಾರಿಗಳ 
ಉತ್ಪಾದನೆ, ಮತ್ತು ನಗದು ಪೈರು ಬೆಳೆಯನ್ನು ಹೆಚ್ಚಿಸುವ ಗುರಿಯನ್ನು ಮೂರನೆಯ 
ಯೋಜನೆಯಲ್ಲಿ ಹಾಕಿಕೊಳ್ಳಲಾಗಿದೆ. 2192 ಎಕರೆ ಹಳೆಯ ಹಣ್ಣಿನ ತೋಟಗಳನ್ನು 
ಪುನಶ್ಲೇತನಗೊಳಿಸಲಾಗಿದೆ. 1222 ಎಕರೆಗಳಷ್ಟು ಹೊಸ ಹಣ್ಣಿನ ತೋಟವನ್ನು ಪ್ರಸ್ತುತ 
ವರ್ಷದಲ್ಲಿ ನೆಡಲಾಗಿದೆ. ನಮ್ಮಲಕ್ಷ ಈ ದಿಸೆಯಲ್ಲಿ ಕ್ರಮವಾಗಿ 2400 ಮತ್ತು 1800 
ಎಕರೆಗಳಷ್ಟಾಗಿತ್ತು. 600 ಎಕರೆ ಮತ್ತು 2000 ಎಕರೆಯ ಗುರಿಯಲ್ಲಿ 620 ಎಕರೆ ಏಲಕ್ಕಿ 
ಮತ್ತು 1267 ಎಕರೆ ಮೆಣಸಿನ ತೋಟವನ್ನು ಹೊಸದಾಗಿ ನೆಡಲಾಗಿದೆ. ಗೇರುಬೀಜ 
ಉತ್ಪಾದನಾ ಯೋಜನೆಯ ಅಡಿಯಲ್ಲಿ 14900 ಎಕರೆಗಳಷ್ಟು ಪ್ರದೇಶವನ್ನು ಹೊಸದಾಗಿ 
ನಿರ್ಮಿಸಲಾಗಿದೆ. ಇದು ನಮ್ಮಗುರಿಯಾದ 15000 ಎಕರೆಗೆ ಸ್ವಲ್ಪ ಕಡಿಮೆಯಾಗಿರುತ್ತದೆ. 


ಹೆಚ್ಚಿನ ಇಳುವರಿಯನ್ನು ಪಡೆಯಲು ಉದ್ದೇಶಿಸಲಾಗಿದೆ. ಇತರೆ ಬೆಳೆಗಳಲ್ಲಿ 

ತೆಂಗು, ಕಬ್ಬು, ಹತ್ತಿ, ಎಣ್ಣೆಬೀಜಗಳು, ತಂಬಾಕು ಮತ್ತಿತರ ಬೆಳೆಗಳನ್ನು ಹೆಸರಿಸಬಹುದು. 
ಭೂಸಾರ ಸಂರಕ್ಷಣೆ 

7) ಕಳೆದ ಸದನದಲ್ಲಿ ಜಾರಿಗೆ ತರಲಾದ ಭೂ ಅಭಿವೃದ್ಧಿಕಾನೂನಿನ ಫಲ ಸ್ವರೂಪವಾಗಿ 

ಭೂಸಾರ ಸಂರಕ್ಷಣಾ ಕ್ರಮಗಳನ್ನು ಈಗ ಇಡೀ ರಾಜ್ಯಕ್ಕಿ ವಿಸರಿಸಲು ಅವಕಾಶವಿದೆ. ಮೊದಲು 

ಕೇವಲ ಬೊಂಬಾಯಿ ಕರ್ನಾಟಕ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿತ್ತು, ಪ್ರಸ್ತುತ ವರ್ಷದಲ್ಲಿ 


60000 ಎಕರೆಯ ಗುರಿಯಲ್ಲಿ 55974 ಎಕರೆ ಸಮತಳವಲ್ಲದ ಪ್ರದೇಶಗಳಿಗೆ ತಡೆಒಡ್ಡು 
ನಿರ್ಮಿಸಲಾಗಿದೆ. 


ಮೀನುಗಾರಿಕೆ 


8) ಯಾಂತ್ರಿಕ ದೋಣಿಗಳ ಚಾಲನೆಯಲ್ಲಿ ತರಬೇತಿ ಕೊಡಲು ಮಂಗಳೂರಿನಲ್ಲಿರುವ 
ತರಬೇತಿ ಸಂಸ್ಥೆಯನ್ನು ವರ್ಷಕ್ಕೆ 80 ಮೀನುಗಾರರಿಗೆ ತರಬೇತಿ ನೀಡುವಂತೆ ವಿಸ್ತರಿಸಲಾಗಿದೆ. 


ಪ್ರತಿಭಾವಂತ ಸೆಂಸದೀಯ ಪಟು 137 


8 ಮಂಜು ಮತ್ತು ಶೀತಾಗಾರ ಘಟಕಗಳನ್ನು ಸ್ಥಾಪಿಸಲಾಗಿದೆ ಮತ್ತು ಮೀನು ಸಾಗಾಣಿಕೆಗೆ 
ಸುದಾರಿತ ಸೌಲಭ್ಯಗಳನ್ನು ಕಲ್ಲಿಸಲಾಗಿದೆ. ಮೀನು ಮರಿಗಳನ್ನು ಸಂಗ್ರಹಿಸಿಡಲು ಅಭಿವೃದ್ಧಿ 
ಕ್ಷೇತ್ರಗಳನ್ನು ಸ್ಥಾಪಿಸಲಾಗಿದೆ. 


9) ಎರಡನೆ ಯೋಜನೆ ಅಡಿಯಲ್ಲಿ 69 ಲಕ್ಷಗಳಷ್ಟು ಈ ಹಣವನ್ನು ಮೀನುಗಾರಿಕೆ 
ಯೋಜನೆಗಳಿಗೆ ವ್ಯಯಿಸಿದರೆ, ಮೂರನೆ ಯೋಜನೆ ಅಡಿಯಲ್ಲಿ ರೂ. 130 ಲಕ್ಷ ಹಣ 
ವೆಚ್ಚ ಮಾಡಿ 21 ಹೊಸ ಮೀನುಗಾರಿಕೆ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಯಿತು. 
ಪ್ರಮುಖವಾದವುಗಳೆಂದರೆ ಈಗಿರುವ ಎರಡು ದೋಣಿಗಳನ್ನು ನಿಲ್ಲಿಸುವ ನಿಲ್ದಾಣಗಳ 
ವಿಸ್ತರಣೆ, 150 ಯಾಂತ್ರಿಕೃತ ದೋಣಿಗಳ ಪೂರೈಕೆ, 3000 ಘಟಕಗಳಷ್ಟು ಮೀನುಗಾರಿಕೆ 
ಸಾಮಗ್ರಿ, 10600 ಟನ್‌ಗಳಷ್ಟು ಉಪ್ಪನ್ನು ಸಹಾಯರ್ಥದ ದರದಲ್ಲಿ ಪೂರೈಕೆ ಇವುಗಳು. 


10) ಪ್ರಸ್ತುತ ವರ್ಷದ ಮತ್ತೊಂದು ಪ್ರಮುಖ ಬೆಳವಣಿಗೆ ಎಂದರೆ ರೂ. 10 ಲಕ್ಷ 
ವೆಚ್ಚದಲ್ಲಿ ಮಂಗಳೂರಿನಲ್ಲಿ ಸಮುದ್ರೋತ್ಸನ್ನಗಳ ಸಂಸ್ಕರಣಾ ತರಬೇತಿ ಕೇಂದ್ರವನ್ನು 
ಜಪಾನೀಯರ ಸಹಕಾರದಿಂದ ಸ್ಥಾಪಿಸಲು ಅಂತಿಮ ರೂಪುಕೊಟ್ಟಿದ್ದು ಮತ್ತು ಇಂಡೋ 
ನಾರ್ಮೆಯಿಸ್‌ ಚಟುವಟಿಕೆಗಳನ್ನು ಕಾರವಾರ ಮುಖ್ಯ ಕೇಂದ್ರವಾಗಿಟ್ಟುಕೊಂಡು ಈ ರಾಜ್ಯಕ್ಕೆ 
ಏಸ್ತರಿಸುವುದು ಆಗಿದೆ. 


11) ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿ ಪ್ರದೇಶದ ಮೀನುಗಾರರಿಗೆ 
ಮೀನಿನ ಬೇಸಾಯ ಸರಿಯಾಗಿ ಆಗದ್ದರಿಂದ ಆದ ತೊಂದರೆಗಳನ್ನು ನಿವಾರಿಸಿಕೊಳ್ಳಲು 
ಪ್ರತಿ ಕುಟುಂಬಕ್ಕೂ ರೂ. 200 ರಂತೆ ಒಟ್ಟು ಆರು ಲಕ್ಷ ರೂ.ಗಳನ್ನು ಪ್ರಸ್ತುತ ವರ್ಷದಲ್ಲಿ 
ಮಂಜೂರು ಮಾಡಲಾಯಿತು. 


ಅರಣ್ಮ 


12) ಗಂಧದ ಎಣ್ಣೆ ತಯಾರಿಕರು, ಸಾಮಿಲ್‌, ರೈಲ್ವೆ ಇಲಾಖೆ, ರಕ್ಷಣಾ ಇಲಾಖೆ, 
ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾರಾನೆ, ವೆಸ್ಟ್‌ ಕೋಸ್ಟ್‌ ಕಾಗದ ಕಾರ್ಬಾನೆ, ಪೈವಡ್‌ 
ಕಾರಾನೆಗಳು, ಹಿಂದುಸ್ಥಾನ್‌ ವಿಮಾನ ಕಾರಾನೆ ಮುಂತಾದ ಸರಕಾರಿ ಉದ್ಯಮಗಳು 
ಮತ್ತು ಕೈಗಾರಿಕೆಗಳಿಂದಲೂ ಮತ್ತು ಸಾರ್ವಜನಿಕರಿಂದಲೂ ಅರಣೋತ್ಸನ್ನಗಳನ್ನು ಕುರಿತು 
ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸಲು ಅರಣ್ಯ ಇಲಾಖೆ ಸರ್ವಪ್ರಯತ್ನೆಗಳನ್ನು ಮಾಡುತ್ತಿದೆ. 
ಅರಣ್ಯ ಇಲಾಖೆ ವರ್ಷಕ್ಕೆ 8 ಲಕ್ಷ ರೈಲ್ವೆ ಸ್ಟೇಷನ್‌ಗಳನ್ನು, 13000 ಟನ್‌ಗಳಷ್ಟು ಕಟ್ಟಿಗೆಯನ್ನು 
ಮತ್ತು 220% ಎದ್ಮುತ್‌ ಕಂಬಗಳನ್ನು ಪೊರೈಸುತಿದೆ. 

13) ಎರಡನೆಯ ಯೋಜನೆಯ ಅವಧಿಯಲ್ಲಿ 19 ಅರಣ್ಯ ಯೋಜನೆಗಳು 
ಚಾಲನೆಯಲ್ಲಿದ್ದವ. ಇವುಗಳ ಪೈಕಿ ಬಂಜರುಭೂಮಿಯನ್ನು ಅರಣ್ಯಗಳಾಗಿ ಪರಿವರ್ತಿಸುವ 
ಮತ್ತು ಕಳಪೆ ಅರಣ್ಯಗಳನ್ನು ಬಹುಮೂಲ್ಕವಾದ ಕಟ್ಟಿಗೆ ಇಂಧನ, ನಾಟ್ಮಮತ್ತು ಇತರೆ 


138 ಎಸ್‌.ಆರ್‌. ಕಂಠಿ 


ಸಾಂಬಾರ್‌ ಪದಾರ್ಥ ನೆಡು ತೋಪುಗಳನ್ನಾಗಿ ಪರಿವರ್ತಿಸುವ ಯೋಜನೆಗಳು 
ಪ್ರಮುಖವಾದವು. ಅಂಕಿ ಅಂಶಗಳ ಪ್ರಕಾರ ತೇಗದ ತೋಪು .91 ಲಕ್ಷ ಎಕರೆಯಿಂದ 
1.22 ಲಕ್ಷ ಎಕರೆಗೂ, ಕಟ್ಟಿಗೆ ಇಂಧನದ ತೋಪು 46 ಲಕ್ಷ ಎಕರೆಯಿಂದ 1.19 ಲಕ್ಷ 
ಎಕರೆಗೂ, ಮೃದು ಮರಗಳ ತೋಪು. 04 ಲಕ್ಷ ಎಕರೆಯಿಂದ 08 ಲಕ್ಷದ ಎಕರೆಗೂ, 
ಗೇರುಬೀಜದ ತೋಪನ್ನು .03 ಲಕ್ಷ ಎಕರೆಯಿಂದ .12 ಲಕ್ಷ ಎಕರೆಗೂ ಈ ಅವಧಿಯಲ್ಲಿ 
ಹೆಚ್ಚಿಸಲಾಯಿತು. 


14) ಮೂರನೆಯ ಯೋಜನೆ ಅವಧಿಯಲ್ಲಿ 52000 ಎಕರೆ ತೇಗದ ತೋಪನ್ನು 

ಸದಾಗಿ ನೆಡಲು ಮತ್ತು 1200 ಎಕರೆಯಲ್ಲಿ ಬೆಂಕಿಪಟ್ಟಣ, ಪೈವುಡ್‌ ಮತ್ತು ಪ್ಯಾಕಿಂಗ್‌ 
ವಸ್ತುಗಳಿಗೆ ಅನುಕೂಲವಾಗುವ ಮೃದು ಮರಗಳ ತೋಪನ್ನು ನೆಡಲು ಉದ್ದೇಶಿಸಲಾಗಿದೆ. 
“ಕಳಪೆ ಅರಣ್ಯಗಳ ಪುನರ್‌ನಿರ್ಮಾಣ ಯೋಜನೆಯ” ಅಡಿಯಲ್ಲಿ ಇಂಧನದ ಕಟ್ಟಿಗೆ 
ಬೆಳೆಯಲು ರಾಜ್ಯದ ಒಣ ಭೂಮಿಯಲ್ಲಿ ವಿಶೇಷತಃ ಬೆಂಗಳೂರು ಮತ್ತು ಭದ್ರಾವತಿ 
ವಿಭಾಗದಲ್ಲಿ 42000 ಎಕರೆ ಜಮೀನನ್ನು ಆಯ್ಕೆ ಮಾಡಲು ಉದ್ದೇಶಿಸಲಾಗಿದೆ. ಕೃಷಿಕರು 
ಎದುರಿಸುತ್ತಿರುವ ಇಂಧನದ ಕಟ್ಟಿಗೆಯ ಕೊರತೆಯನ್ನು ನಿವಾರಿಸಲು ಮತ್ತು ಇಂಧನ 
ಕಟ್ಟಿಗೆಯ ಮೀಸಲು ನಿರ್ಮಿಸಲು ಸಮುದಾಯ ಅಭಿವೃದ್ಧಿ ಮತ್ತು ರಾಷ್ಟ್ರೀಯ ಸೇವಾ 
ಬ್ಲಾಕ್‌ಗಳಲ್ಲಿ ಎರಡು ಲಕ್ಷ ಎಕರೆಯಷ್ಟು ರೆವಿನ್ಯೂ ಬಂಜರು ಭೂಮಿಯನ್ನು ತಾಲ್ಲೂಕು 
ಬೋರ್ಡ್‌ಗಳ ಮುಖಾಂತರ ಅರಣ್ಯಗಳನ್ನಾಗಿ ಪರಿವರ್ತಿಸಲು ಉದ್ದೇಶಿಸಲಾಗಿದೆ. ನದಿ 
ನೀರಾವರಿ ಯೋಜನೆಗಳಿಂದ ಮುಳಗಡೆ ಹೊಂದಿದ ಪ್ರದೇಶಗಳ ನಷ್ಟ ಸುಧಾರಿಸಲು 
1100 ಮೈಲು ಉದ್ದದಷ್ಟು ರಸ್ತೆ ಮತ್ತು ದಂಡೆಗಳ ಬದಿಗಳಲ್ಲಿ ಮರಗಳನ್ನು ನೆಡಸಲು 
ಉದ್ದೇಶಿಸಲಾಗಿದೆ. 


15) ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಲಾನೆಗೆ ನಿರಂತರವಾಗಿ ಇಂಧನ ಮತ್ತು 
ಇದ್ದಿಲನ್ನು ಪೂರೈಸಲು, ಈಗಾಗಲೇ ಎರಡು ದಶಕಗಳಿಂದ ಈ ಸಾಮಗ್ರಿಗಳನ್ನು ಪೂರೈಕೆ 
ಬಡವಾಗುತ್ತಿರುವ ಶಿವಮೊಗ್ಗ ಮತ್ತು ಭದ್ರಾವತಿ ಪ್ರದೇಶಗಳ ಅರಣ್ಯಗಳನ್ನು ಬಲಪಡಿಸಲು 
ಶೀಘ್ರವಾಗಿ ಬೆಳೆಯುವ ಜಾತಿಯ ಮರಗಳನ್ನು ವರುಷಕ್ಕೆ 6000 ಎಕರೆಗಳಂತೆ ಮುಂದಿನ 
ಐದು ವರುಷಗಳಲ್ಲಿ ನೆಡಲು ಉದ್ದೇಶಿಸಲಾಗಿದೆ. 


16) ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕಾರಾನೆಗೆ ವರುಷವೊಂದಕ್ಕೆ 
ಇದುವರೆವಿಗೂ 50000 ಟನ್‌ ಇಂಧನ ಕಟ್ಟಿಗೆ ಮತ್ತು 6 ಲಕ್ಷ ಚೀಲ ಇದ್ದಿಲು ಬೇಕಾಗುತ್ತಿತ್ತು. 
ಹೊಸ ಫೆರ್ರೋನೆಲಿಕಾನ್‌ ಘಟಕವು ಅಕ್ಟೋಬರ್‌ 1962 ರಿಂದ ಉತ್ಪಾದನೆಯನ್ನು 
ಪ್ರಾರಂಭಿಸಲಿದ್ದು, ಈಗ ಇದ್ದಿಲಿನ ಅಗತ್ಯ ಅದು 18 ಲಕ್ಷ ಚೀಲಕ್ಕೇರಿದೆ. ಈ ಹೆಚ್ಚಿದ 
ಅಗತ್ಯವನ್ನು ಪೂರೈಸಲು ಬೆಳಗಾವಿ ಮತ್ತು ಕೊಡಗು ವಲಯಗಳಲ್ಲಿ ಈಗಿರುವ ಪ್ರದೇಶಗಳ 
ಜೊತೆಗೆ ಹೆಚ್ಚಿನ ಪ್ರದೇಶಗಳಲ್ಲಿ ಇದ್ದಿಲನ್ನು ಉತ್ಪಾದಿಸಲಾಗುವುದು. 


ಪ್ರತಿಭಾವಂತ ಸಂಸದೀಯ ಪಟು 139 


17) ವೇಗವಾಗಿ ಚಲಿಸುವ ವಾಹನಗಳಿಂದ ಮತ್ತು ರಕ್ಸಣಾ ಸಿಬ್ಬಂದಿಯ 
ಕೊರತೆಯಿಂದಾಗಿ ವಾಟ ಮತ್ತು ಗಂಧದ ಮರಗಳ ಅಕ್ರಮ ಸಾಗಾಣಿಕೆಯು ಒಂದು 
ಸಮಸ್ಯೆಯಾಗಿ ಪರಿಣಿಮಿಸಿದೆ. ಮೈಸೂರು ಮತ್ತು ಕೊಳ್ಳೇಗಾಲ ವಿಭಾಗದ ಗಡಿಯಲ್ಲಿ 
ಶಸ್ತಜ್ಞಿತ ಗುಂಪುಗಳ್ಳರಿಂದ ಈ ಕಳ್ಳಸಾಗಾಣಿಕೆ ನಡೆಯುತ್ತಿದೆ. ಈ ಕಳ್ಳಸಾಗಾಣಿಕೆಯನ್ನು 
ತಡೆಗಟ್ಟಿಲು 4 ಸಂಚರಿಸುವ ದಗಳಗಳನ್ನು ತಲಾ ಒಂದರಂತೆ ಕೋಲಾರ, ಕೊಳ್ಳೇಗಾಲ, 
ಚಿಕ್ಕಮಗಳೂರು ಮತ್ತು ಮೈಸೂರು ವಿಭಾಗಗಳಲ್ಲಿ ಸ್ಥಾಪಸಲಾಗಿದೆ. ಶಿವಮೊಗ್ಗ ಮತ್ತು 
ಬೆಳಗಾವಿ ವಲಯಗಳ ಆಯಕಟ್ಟಿನ ಸ್ಥಾನಗಳಲ್ಲಿ 17 ಪರಿವೀಕ್ಷಣಾ ನಿಲ್ದಾಣಗಳನ್ನು 
ನಿರ್ಮಿಸಲಾಗಿದೆ. 


ಅರಣ್ಯಗಳಲ್ಲಿ ಭಾಗಶಃ ಬೇಡಿಕೆಯಿಲ್ಲದಿರುವ ಕಾರಣ ಮತ್ತು ಭಾಗಶಃ 
ಲಾಭದಾಯಕವಲ್ಲದ ಕಾರಣ ಅರಣ್ಯಗಳಲ್ಲಿ ಬಿಡಲಾದ ಕಟ್ಟಿಗೆಯನ್ನು ಆದಷ್ಟು ಗರಿಷ್ಟ 
ಪ್ರಮಾಣದಲ್ಲಿ ಉಪಯೋಗಿಸಿಕೊಳ್ಳಲು ಸುಲಭವಾಗಿ ಸಾಗಿಸುವ ಮರ ಕಡಿಯುವ 
ಯಂತ್ರಗಳನ್ನೂ, ಸಂಸ್ಕರಣ ಘಟಕಗಳನ್ನು ಸ್ಥಾಪಿಸಲಾಗುವುದು. ಇವುಗಳಿಂದ ಅರಣ್ಯ 
ಇಲಾಖೆಯ ಗಳಿಕೆ ಹೆಚ್ಚುವುದಲ್ಲದೆ ಸಂಸ್ಕೃರಿಸಿದ ವಾಟ ಮತ್ತು ಬೊಂಬನ್ನು ಸುಲಭ 
ಬೆಲೆಗೆ ಮಾರುಕಟ್ಟೆ ತರಲು ಅನುಕೂಲವಾಗುವುದು. 


18) ಉತ್ತರಕನ್ನಡ ಜಿಲ್ಲೆಯಲ್ಲಿರುವ ಅಗಾಧ ಅವ್ಯವಸ್ಥಿತ ಅರಣ್ಯಗಳನ್ನೂ, 
ದಕ್ಟಿಣಕನ್ನಡದಲ್ಲಿರುವ ಅಸಂರಕ್ಷಿತ ಅರಣ್ಯಗಳನ್ನೂ (ಈ ಪ್ರದೇಶಗಳಲ್ಲಿ ದೊರಕುವ 
ಸಂಪನ್ಮೂಲಗಳ ನಿರೀಕ್ಷಣೆ ಮುಗಿಯಲಿಕ್ಕೆ ಬಂದಿದೆ) ರೆವಿನ್ಕೂ ಇಲಾಖೆಯಿಂದ ಅರಣ್ಯ 
ಇಲಾಖೆ ತೆಗೆದುಕೊಳ್ಳಲಿದ್ದು ಇವುಗಳನ್ನು ವೈಜ್ಞಾನಿಕವಾಗಿ ಮತ್ತು ನಿರಂತರವಾಗಿ ಆರ್ಥಿಕವಾಗಿ 
ಬಳಸಿಕೊಳ್ಳುವುದರಿಂದ ಅರಣ್ಯ ಇಲಾಖೆಯ ಆದಾಯ ಹೆಚ್ಚಲಿದೆ. ಸರಿಯಾದ ಆಡಳಿತ 
ಒದಗಿಸಲು ಮತ್ತು ಪುನರ್ನಿಮಿಸಲು ಜಿಲ್ಲಾ ಅರಣ್ಯಗಳನ್ನು, ತೈನಂಭೂಮಿ ಇತ್ಯಾದಿಗಳನ್ನು 
ರೆವಿನ್ಯೂ ಇಲಾಖೆಯಿಂದ ಅರಣ್ಯ ಇಲಾಖೆಗೆ ವರ್ಗಾಯಿಸಲು ಯೋಜಿಸಲಾಗಿದೆ. 


19) ವನ್ಯಮೃಗ ಧಾಮಗಳನ್ನು ವೃದ್ಧಿಪಡಿಸುತ್ತಲೂ ಸಾಕಷ್ಟು ಗಮನ ನೀಡಲಾಗಿದೆ. 
ಬಂಡಿಪುರ ಅರಣ್ಯಧಾಮದಲ್ಲಿ ಎರಡು ವಸತಿಗೃಹಗಳನ್ನು ಸ್ಥಾಪಿಸಲಾಗಿದೆ ಮತ್ತು 
ಅರಣ್ಯಧಾಮದ ಪ್ರದೇಶಕ್ಕೆ ವಿದ್ಯುತ್‌ ಒದಗಿಸಲಾಗಿದೆ. ವನ್ಯ ಮೃಗಗಳಿಗೆ ಅನುಕೂಲವಾಗಲು 
ನಾಗರಹೊಳೆ ಅರಣ್ಕಧಾಮದ ನಾಗರಹೊಳೆ ನದಿಗೆ ಅಡ್ಡಲಾಗಿ ಸಣ್ಣ ಸೇತುವೆ ಕಟ್ಟಲಾಗಿದ್ದು 
ಹೊಳವೊಂದರ ನಿರ್ಮಾಣವಾಗಿದೆ. 


ಸಾರ್ವಜನಿಕ ಕಾಮಗಾರಿ ಇಲಾಖೆ ಕಟ್ಟಡಗಳು 


20) ಮೂರನೆಯ ಪಂಚಿವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಕಟ್ಟಡಗಳ ಮೇಲೆ 
ವ್ಯಯಿಸಲು ನಿಯೋಜಿಸಿದ ಮೊತ್ತ 15 ಕೋಟಿ ರೂ.ಗಳಾಗಿದ್ದು ಇದರಲ್ಲಿ ಈ ಸಾಲಿನಲ್ಲಿ 


140 ಎಸ್‌.ಆರ್‌. ಕಂಠಿ 


3.48 ಕೋಟಿ ರೂ. ವೆಚ್ಚವಾಗುವ ನಿರೀಕ್ಷೆ ಇದೆ. ಕೆಳಕಂಡ ಕಟ್ಟಡಗಳು ಅದರಲ್ಲಿ 
ಪ್ರಮುಖವಾದವುಗಳು. 


1) ವಮರಾಗಡಿ ರಸ್ತೆ ಲೇಔಟ್‌ 432 ಪೋಲೀಸ್‌ ಪೇದೆಗಳ ವಸತಿಗಳ ನಿರ್ವಾಣ 
ಮತ್ತಿತರ ಸಂಬಂಧಪಟ್ಟ ಕಟ್ಟಡಗಳು (ಜೆಚ್ಚೆ ರೂ. 40.03 ಲಕ್ಷಗಳು) 

2) ರಾಜ್ಯ ನೌಕರರ ವಿಮಾ ಆಸ್ಪತ್ರೆಗಳ ನಿರ್ಮಾಣ ಮತ್ತು ಸಿಬ್ಮಂದಿಗಳ ವಸತಿ 
ಗೃಹೆಗಳು ರಾಜಾಜಿನಗರದಲ್ಲಿ (ಜೆಚ್ಚ 34.32 ಲಕ್ಷ ರೂ.ಗಳು) 


3) ಹೆಬ್ಬಾಳದಲ್ಲಿ ಷಶು ವೈದ್ಯಕೀಯ ಕಾಲೇಜ್‌ ಮತ್ತು ಕೃಷಿ ಕಾಲೇಜ್‌ ಮಿತ್ರರೆ 
ಸಂಬಂಧಿಸಿದ ಕಟ್ಟಡಗಳ ನಿರ್ಮಾಣ (ಜೆಚ್ಚ 51.67 ಲಕ್ಷ ರೂ.ಗಳು) 


4 ವಿಕ್ಟೋರಿಯಾ ಆಸ್ಪತೆಯಲ್ಲಿ ಬಹುಮಹಡಿಗಳ ಕಟ್ಟಡಗಳ ನಿರ್ಮಾಣ (ವೆಚ್ಚ 33 
ಲಕ್ಷ ರೂ.ಗಳು) 


5) ಬೆಂಗಳೂರಿನಲ್ಲಿ ಹಾಲಿನ ಡೈರಿ ಯೋಜನೆಯ ಕಟ್ಟಡಗಳ ನಿರ್ಮಾಣ (ವೆಚ್ಚ 
41.5 ಲಕ್ಷ ರೂ.ಗಳು) 


೮ ಹುಬ್ಮಳ್ಳಿಯಲ್ಲಿ ಕರ್ನಾಟಕ ವೈದ್ಯಕೀಯ ಕಾಲೇಜ್‌ ಕಟ್ಟಡದ ನಿರ್ಮಾಣ (ವೆಚ್ಚ 
150 ಲಕ್ಷ ರೂ.ಗಳು) 


7) ಧಾರವಾಡ ಮತ್ತು ಗುಲ್ಬರ್ಗಗಳಲ್ಲಿ ಮುದ್ರಣಾಲಯ ಶಾಖೆಗಳ ಕಟ್ಟಡದ ನಿರ್ಮಾಣ 
ವೆಚ್ಚೆ (58.03 ಲಕ್ಷ ರೂ.ಗಳು) 


9) ಬಳ್ಳಾರಿ ವೈದ್ಯಕೀಯ ಕಾಲೇಜ್‌ ಆಸ್ಪತ್ರೆ, ಬಳ್ಳಾರಿಯಲ್ಲಿ ಹೊರರೋಗಿಗಳ ವಿಭಾಗದ 
ಕಟ್ಟಡ ಮತ್ತು ಶಸ್ತ್ರ ಚಿಕಿತ್ಸಾ ವಿಭಾಗದ ಕಟ್ಟಡಗಳ ನಿರ್ಮಾಣ ವೆಚ್ಚ ರೂ. 22.28 


ಲಕ್ಸ) 
ವಾಸ ಗೃಹಗಳು 


21) ನಾನ್‌ ಗಜೆಟೆಡ್‌ ಅಧಿಕಾರಿಗಳ ವಸತಿ ಗೃಹ ನಿರ್ಮಾಣ ಯೋಜನೆಯ ಅಡಿಯಲ್ಲಿ 
ಜಿಲ್ಲೆ ಮತ್ತು ತಾಲ್ಲೂಕು ಕೇಂದ್ರ ಸ್ಥಳಗಳಲ್ಲಿ ವಸತಿ ಗೃಹಗಳನ್ನು ಕಟ್ಟಿಸಲು ಈ ವರ್ಷ ರೂ. 
40 ಲಕ್ಷಗಳನ್ನು ಮತ್ತು ಮುಂದಿನ ವರ್ಷ ರೂ. 30 ಲಕ್ಷಗಳನ್ನು ವ್ಯಯಿಸಲಾಗುವುದು. ಈ 
ಯೋಜನೆ ಅಡಿಯಲ್ಲಿ ನಾನ್‌ ಗೆಜೆಟೆಡ್‌ ಅಧಿಕಾರಿಗಳಿಗೆ ಖಾಸಗಿ ಮನೆಗಳ ಅಭಾವವಿರುವ 
ಊರುಗಳಲ್ಲಿ ವಸತಿಗಳನ್ನು ಒದಗಿಸಲಾಗುವುದು. ವಾಸಗೃಹಗಳ ಅಭಾವವನ್ನು ನೀಗಿಸಲು 
ಜೀವವಿಮಾ ನಿಗಮ ನೀಡುವ ಸಾಲದ ಸಹಾಯದಿಂದ ಕಟ್ಟಲಾಗುವ ಬಾಡಿಗೆ ಮನೆಯ 
ಯೋಜನೆಯನ್ನು ತರಲಾಗುವುದು. ಈ ಯೋಜನೆಯ ಅಡಿಯಲ್ಲಿ ಮಾಸಿನ ವೇತನ 500 
ರೂಗಿಂತ ಕೆಳಗಿರುವ ಬಡ ನೌಕರರಿಗೆ ಮನೆಗಳನ್ನು ಬಾಡಿಗೆಗೆ ಒದಗಿಸಲಾಗುವುದು. 
56.74 ಲಕ್ಷ ರೂ ವೆಚ್ಚದಲ್ಲಿ ಸುಮಾರು 600 ಕುಟುಂಬಗಳಿಗಾಗುವಷ್ಟು ವಸತಿ ಗೃಹಗಳನ್ನು 
ಈ ಯೋಜನೆಯ ಅಡಿಯಲ್ಲಿ ನಿರ್ಮಿಸಲಾಗುವುದು. ಈ ಪೈಕಿ ರಾಯಚೂರು, ಗುಲ್ಬರ್ಗಾ, 
ಚಿಕ್ಕಮಗಳೂರು, ಹಾಸನ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 290 ವಸಶಿ ಗೃಹಗಳನ್ನು ಧಾರವಾಡ, 


ಪ್ರತಿಭಾವಂತ ಸಂಸದೀಯ ಪಟು 141 


ಬೆಳಗಾವಿ, ಬಿಜಾಪುರ ಮತ್ತು ಮೈಸೂರು ಜಿಲ್ಲೆಗಳಿಗೆ 154 ವಸತಿಗೃಹಗಳನ್ನು, ಮಂಗಳೂರು, 
ತುಮಕೂರು ಕಾರವಾರ ಜಿಲ್ಲೆ ಮತ್ತು ಶಿರಸಿ, ಮಧುಗಿರಿ, ಯಾದಗಿರಿ ತಾಲ್ಲೂಕುಗಳಿಗೆ 
154 ವಸತಿಗೃಹಗಳನ್ನು ಮಂಜೂರು ಮಾಡಲಾಗಿದೆ. ಈ ವರ್ಷದಲ್ಲಿ ಈಗಾಗಲೇ 20 ಲಕ್ಷಿ 
ರೂ, ಈ ಯೋಜನೆಯಡಿಯಲ್ಲಿ ಖರ್ಚು ಮಾಡಿದ್ದು, ಮುಂದಿನ ವರ್ಷ 32 ಲಕ್ಷ ರೂಗಳನ್ನು 
ವ್ಯಯಿಸಲು ಉದ್ದೇಶಿಸಲಾಗಿದೆ. 


ಸಂಪರ್ಕ 


22) ಎರಡನೆಯ ಯೋಜನೆಯ ಅವಧಿಯಲ್ಲಿ 1559 ಮೈಲು ಉದ್ದದ ರಸ್ತೆಗಳ 
ನಿರ್ಮಾಣಕ್ಕಾಗಿ, 1617 ಮೈಲು ರಸ್ತೆಗಳ ಡಾಂಬರೀಕರಣಕ್ಕಾಗಿ ಮತ್ತು 83 ಮೈಲು ಉದ್ದ 
ರಸ್ತೆಗಳಿಗೆ ಸಿಮೆಂಟ್‌ ಹಾಕಲು ಒಟ್ಟು 961.69 ಲಕ್ಷ ರೂ.ಗಳನ್ನು ವೆಚ್ಚ ಮಾಡಲಾಯಿತು. 
ಈ ಅವಧಿಯಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ 10494 ಮೈಲುಗಳಷ್ಟು ರಸ್ತೆಗಳನ್ನು 
ನಿರ್ಮಿಸುವುದು ನಮ್ಮಗುರಿ. 

ಈ 10494 ಮೈಲುಗಳ ಪೈಕಿ 8592 ಮೈಲಿ ರಸ್ತೆಗಳು ಗ್ರಾಮಾಂತರ ರಸ್ತೆಗಳು. 
ಪ್ರತಿ ತಾಲ್ಲೂಕಿಗೆ ತಲಾ 50 ಮೈಲುಗಳಂತೆ ಒಟ್ಟು 8550 ಮೈಲು ರಸ್ತೆಯ ನಿರ್ಮಾಣ 
ನಮ್ಮಗುರಿಯಾಗಿದ್ದರೂ, ಸ್ಥಳೀಯ ಬರಪೀಡಿತ ನಿರುದ್ಕೋಗಿ ಜನತೆಗೆ ಕೆಲಸ ಒದಗಿಸುವ 
ಉದ್ದೇಶದಿಂದ ಕೆಲ ಜಿಲ್ಲೆಗಳಲ್ಲಿ ಗುರಿ ಮೀರಿ ಕೆಲಸ ನಡೆಸಲಾಯಿತು. ಉಳಿದ 1912 
ಮೈಲು ರಸ್ತೆ, ಸಂಪರ್ಕ ಹೊಂದಿದ ಪ್ರದೇಶಗಳನ್ನು ಕೂಡಿಸಲು ನಿರ್ಮಿಸಲಾಯಿತು. ಈ 
ರಸ್ಸೆಗಳಲ್ಲಿ ಮತ್ತು 2940 ಮೈಲಿಗಳ ಹೆಚ್ಚುವರಿ ಗ್ರಾಮಾಂತರ ರಸೆಗಳ ನಿರ್ಮಾಣ ಕಾರ್ಯ, 
ಸಂಪನ್ಮೂಲಗಳು ದೊರೆತ ಪಕ್ಷದಲ್ಲಿ ಮೂರನೆಯ ಯೋಜನೆಯ ಅವಧಿಯಲ್ಲಿ 
ಪೂರ್ಣಗೊಳ್ಳುವ ಭರವಸೆ ಇದೆ. 


ಜಿಲ್ಲಾ ಸ್ಥಳೀಯ ಮಂಡಲಿ ರಸ್ಸೆಗಳು 


23) 1958 ರಿಂದ ಜಿಲ್ಲೆಗಳ ಒಳಪ್ರದೇಶಗಳಲ್ಲಿ ಉತ್ತಮ ಸಂಪರ್ಕ ಒದಗಿಸಲು 
7525 ಮೈಲು ಒಟ್ಟು ಉದ್ದದ ಜಿಲ್ಲಾ ಸ್ಥಳೀಯ ಮಂಡಲೀ ರಸ್ತೆಗಳ ಅಭಿವೃದ್ಧಿಕಾರ್ಯವನ್ನು 
ಕೈಗೊಳ್ಳಲಾಗಿದೆ. ಸಂಪನ್ಮೂಲಗಳ ಲಭ್ಯತೆಯ ಆಧಾರದ ಮೇಲೆ ಈ ಯೋಜನೆಯನ್ನು 5 
ವರ್ಷದ ಅವಧಿಯಲ್ಲಿ ಹಂತ ಹಂತವಾಗಿ ಮಾಡಲು ಉದ್ದೇಶಿಸಲಾಗಿದೆ. 

24) ಈ ಯೋಜನೆಯ ಅಡಿಯಲ್ಲಿ ಕೆಲಸ ನಡೆಯುತ್ತಿರುವ ಎರಡು ಮುಖ್ಯ 
ಕಾರ್ಯಕ್ರಮಗಳೆಂದರೆ:; 

1) ವೆಸ್ಟ್‌ ಕೋಸ್ಟ್‌ ರಸ್ತೆ ಕೆಲಸಗಳು ಮತ್ತುವೆಸ್ಟ್‌ ಕೋಸ್ಟ್‌ನಲ್ಲಿ ಖನಿಜಗಣಿಗಳಿಂದ 
ಬಂದರನ್ನು ಕೂಡಿಸುವ ರಸ್ತೆ ಕೆಲಸ. 


142 ಎಿಸ್‌.ಆರ್‌. ಕಂಠಿ 


1) ವೆಸ್ಟ್‌ ಕೋಸ್ಟ್‌ ರಸ್ತೆ ಕೆಲಸ: ರಾಜ್ಯದಲ್ಲಿನ ವೆಸ್ಟ್‌ ಕೋಸ್ಟ್‌ ರಸ್ತೆಯ ಉದ್ದ 167 
ಮೈಲುಗಳು. ಈ ಯೋಜನೆಯಲ್ಲಿ (ಅ) 14 ಭಾರಿ ಗಾತ್ರದ ಸೇತುವೆಗಳ (ಸೇತುವೆಯೊಂಬಕ್ಕೆ 
2 ಲಕ್ಷ ರೂ.ಗಳ ಮೇಲ್ಪಟ್ಟು ವೆಚ್ಚದಲ್ಲಿ) ನಿರ್ಮಾಣ. ಒಟ್ಟು ತಗಲುವ ವೆಚ್ಚ 309.05 ಲಕ್ಷ 
ರೂ.ಗಳು. (ಆ) 4.45 ಲಕ್ಷ ರೂ.ವೆಚ್ಚದಲ್ಲಿ 5 ಸಣ್ಣ ಸೇತುವೆಗಳ ನಿರ್ಮಾಣ (ಇ) 59.35 
ಲಕ್ಷ ರೂ. ವೆಚ್ಚದಲ್ಲಿ ಸಣ್ಣ ರಸ್ತೆಗಳನ್ನು ಅಗಲಗೊಳಿಸುವುದು ಮತ್ತು (ಈ) ರಸ್ತೆಯನ್ನು 
ರಾಷ್ಟ್ರೀಯ ಹೆದ್ದಾರಿ ಗುಣಮಟ್ಟಕ್ಕೇರಿಸುವುದು ಮತ್ತು ರಸ್ತೆಯ ಮೇಲ್ವೆಯನ್ನು ಕಪ್ಪು 
ಹೊದಿಕೆಯಿಂದ ಹಾಸುವುದು ಇದಕ್ಕೆ ತಗಲುವ ಒಟ್ಟು ವೆಚ್ಚ 234.37 ಲಕ್ಷ ರೂ.ಗಳು. 

ಈ ಯೋಜನೆಯ ಅಡಿಯಲ್ಲಿ ಅಂದಾಜು ಮಾಡಲಾದ ಒಟ್ಟು ವೆಚ್ಚ 758.76 
ಲಕ್ಷ ರೂ.ಗಳು. ನವೆಂಬರ್‌ 1956 ರಿಂದ ಇದುವರೆವಿಗೂ ವೆಚ್ಚ ಮಾಡಿರುವ ಮೊತ್ತ 
ರೂ. 150.55 ಲಕ್ಷಗಳು. 

2) ಖನಿಜಗಣಿಗಳನ್ನು ಬಂದರಿಗೆ ಕೂಡಿಸುವ ರಸ್ತೆಗಳ ಅಭಿವೃದ್ಧಿಯ ಕೆಲಸದ ಬಗ್ಗೆ 
ಹೇಳುವುದಾದರೆ, ಕೆಳಗೆ ನಮೂದಿಸಿದ 379 ಮೈಲು ಉದ್ದದ ರಸ್ತೆಗಳ ನಿರ್ಮಾಣಕ್ಕೆ 
ತಗಲುವ ಅಂದಾಜು ವೆಚ್ಚವಾದ ರೂ. 477.47 ಲಕ್ಷಗಳಲ್ಲಿ, ರೂ. 246.00 ಗಳನ್ನು 
ಭಾರತ ಸರ್ಕಾರ ಸಹಾಯಧನವಾಗಿ ಕೊಡಲು ಒಪ್ಪಿಕೊಂಡಿದೆ. 


1) ಬಾಣಸಂದ್ರ - ಹಾಸನ ರಸ್ತೆ 

2) ಹುಬ್ಳಿ - ಕಾರವಾರ ರಸ್ತೆ 
3) ತಾಳಗುಪ್ಪ  - ಹೊನ್ನಾವರ ರಸ್ತೆ 
ಪಿ ಲೋಂಡಾ -  ಸದಾಶಿವಗಡ ರಸ್ವೆ 
5) ಹಾಸನ - ಮಂಗಳೂರು ರಸ್ತೆ 


22 ಅಡಿ ಅಗಲದ, ಎರಡು ಸಾಲಿನ, ಕಪುಹೊದಿಕೆಯ ಸರಕುಸಾಗಣಿ ರಸ್ತೆಗಳನ್ನು 
ಈ ಯೋಜನೆಯಡಿಯಲ್ಲಿ ಒದಗಿಸಲು ಉದ್ದೇಶಿಸಲಾಗಿದೆ. ಈಗಾಗಲೇ ಈ ದಿಶೆಯಲ್ಲಿ 
106.03 ಲಕ್ಷ ರೂ.ಗಳನ್ನು ಖರ್ಚು ಮಾಡಲಾಗಿದೆ. 


ರಾಷ್ಟ್ರೀಯ ಹೆದ್ದಾರಿ ನಂ. 13 


25) ಭಾರತ ಸರ್ಕಾರವು ತಮ್ಮದಿನಾಂಕ 4.5.1960 ರ ಅಧಿಸೂಚನೆಯ ಪ್ರಕಾರ 
ಚಿತ್ರದುರ್ಗದಿಂದ ಜಗಳೂರು, ಕೂಡ್ತಿಗಿ, ಹೊಸಪೇಟೆ, ಕುಷ್ಟಗಿ, ಹುನಗುಂದ, 
ಮುದ್ದೇಬಿಹಾಳ್‌, ಬಾಗೇವಾಡಿ ಮತ್ತು ಬಿಜಾಪುರ ಮೇಲೆ ಹಾದು ಸೊಲ್ಲಾಪುರವನ್ನು 
ತಲುಪುವ ರಸೆಯನ್ನು ರಾಷ್ಟ್ರೀಯ ಹೆದ್ದಾರಿ ನಂ. 13 ಯೆಂದು ಘೋಷದೆ. 


ಪ್ರತಿಭಾವಂತ ಸಂಸದೀಯ ಪಟು 143 


ಮೈಸೂರು ರಾಜ್ಯದಲ್ಲಿರುವ ಈ ರಸ್ತೆಯ ಉದ್ದ 262 ಮೈಲುಗಳು. ಇದು 43 
ಮೈಲುಗಳಷ್ಟು ಉದ್ದದ ಹೊಸಪೇಟೆ ಮತ್ತು ಕುಷ್ಟಗಿ ನಡುವಿನ (ರಾಯಚೂರು ಜಿಲ್ಲೆ) 
ಹೊಸ ರಸ್ತೆಯನ್ನು ಒಳಗೊಂಡಿರುತ್ತದೆ. ಈ ರಸ್ಟೆಯನ್ನು ರಾಷ್ಟ್ರೀಯ ಹೆದ್ದಾರಿ ಗುಣಮಟ್ಟಕ್ಕೆ 
ಏರಿಸಲು ತಗಲುವ ವೆಚ್ಚವನ್ನು ರೂ. 624 ಲಕ್ಸಗಳೆಂದು ಅಂದಾಜು ಮಾಡಲಾಗಿದೆ. 
ಇದರ ಪೈಕಿ ರೂ. 150 ಲಕ್ಷಗಳಷ್ಟು ಹಣವನ್ನು ಭಾರತಸರ್ಕಾರ ಮೂರನೇ ಯೋಜನೆ 
ಅವಧಿಯಲ್ಲಿ ಮಂಜೂರು ಮಾಡಲು ಒಪ್ಪಿಕೊಂಡಿದೆ. 


ಈ ಯೋಜನೆಯನ್ನು ತುರ್ತಾರಿ ಕೈಗೊಳ್ಳಲು ನೆರವಾಗುವಂತೆ ಯೋಜನೆಯ 
ಕರಡಿ ಮತ್ತು ಅಂದಾಜನ್ನು ತಯಾರಿಸಲು ರಾಜ್ಯಸರ್ಕಾರವು ಒಂದು ವರ್ಷದ ಅವಧಿಯ 
2 ವಿಭಾಗಾಲಯಗಳನ್ನು 10 ಉಪವಿಭಾಗಾಲಯಗಳನ್ನು ಮಂಜೂರು ಮಾಡಿದೆ. 


ಪುವಾಹಪೀಡಿತರಿಗಾಗಿ ಪರಿಹಾರ ಕೆಲಸಗಳು 


26) ರಾಜ್ಯದ ಕೆಲ ಭಾಗಗಳಲ್ಲಿ 1961ರ ಜುಲೈ ಮತ್ತು ಆಗಸ್ಟ್‌ ತಿಂಗಳಲ್ಲಿ ಬಿದ್ದ ಭಾರಿ 
ಮಳೆಯಿಂದಾಗಿ, ಅಸಂಖ್ಯ ರಸ್ತೆಗಳೂ, ಸೇತುವೆಗಳೂ, ಒಳಚಿರಂಡಿಗಳೂ ಮತ್ತು ನೀರಾವರಿ 
ಕೆಲಸಗಳು ಹಾನಿಗೊಳಗಾದವು. ಇದರಿಂದಾಗಿ ಸಾಮಾನ್ಯ ಸಾರಿಗೆ ಅಸ್ತವ್ಯಸ್ತವಾಯಿತು. 
ಭೂಕುಸಿತದ ಪರಿಣಾಮವಾಗಿ ಘಟ್ಟಪ್ರದೇಶಗಳಲ್ಲಿ ತಾತ್ಕಾಲಿಕವಾಗಿ ಸಾರಿಗೆ ಪಾರ್ಣವಾಗಿ 
ನಿಲ್ಲಿಸಬೇಕಾಯಿತು. ಆದರೆ ರಸ್ತೆಗಳನ್ನು ದುರಸ್ತಿ ಮಾಡಿ ಸಾರಿಗೆಯನ್ನು ಆದಷ್ಟು ಶೀಘ್ರವಾಗಿ 
ಪುನರ್‌ ಸ್ಥಾಪಿಸಲಾಯಿತು. ಕೊಡಗು, ಹಾಸನ, ದಕ್ಷಿಣಕನ್ನಡ, ಉತ್ತರಕನ್ನಡ, ಚಿಕ್ಕಮಗಳೂರು, 
ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಪ್ರವಾಹದಿಂದ ವಿಶೇಷ ಹಾನಿಯುಂಟಾಯಿತು. ಕರಾವಳಿ 
ಪ್ರದೇಶದ ರಸ್ತೆಗಳು, ಸೇತುವೆಗಳು, ಕಟ್ಟಡಗಳ ದುರಸ್ತಿಗಾಗಿ ತಗಲುವ ವೆಚ್ಚವನ್ನು ರೂ. 
2.2293 ಕೋಟಿಗಳೆಂದು ಅಂದಾಜು ಮಾಡಲಾಗಿದೆ. ಪ್ರವಾಹದಿಂದ ನೀರಾವರಿ 
ಕಾಮಗಾರಿಗಳುಂಟಾದ ನಷ್ಟವನ್ನು 76.85 ಲಕ್ಷ ರೂ.ಗಳೆಂದು ಅಂದಾಜು ಮಾಡಲಾಗಿದೆ. 


ಈ ಪರಿಹಾರ ಕೆಲಸಗಳ ವೆಚ್ಚವನ್ನು ಭರಿಸಲು ಅನುಕೂಲವಾಗುವಂತೆ ಸಾಲದ 
ಸಹಾಯ ಮಾಡಬೇಕೆಂದು ರಾಜ್ಯವು ಭಾರತ ಸರ್ಕಾರವನ್ನು ವಿನಂತಿಸಿಕೊಂಡಿದೆ. 


ಭಾರಿ ಮತ್ತು ಮಧ್ಯಮ ನೀರಾವರಿ ಯೋಜನೆಗಳು 


27) ಆರು ಭಾರೀ ನೀರಾವರಿ ಯೋಜನೆಗಳಾದ 1) ತುಂಗಭದ್ರಾ (ಎಡ ಮತ್ತು ಬಲ 
ದಂಡೆಗಳು) () ಘಟಪ್ರಭಾ 1ನೇ ಹಂತ (4) ಭದ್ರಾ ಜಲಾಶಯ (4) ರಾಜೋಲಿಬಂದ್‌ 
ಸ್ಥಳಾಂತರ ಯೋಜನೆ (5) ತುಂಗಾ ಅಣೆಕಟ್ಟು (6) ನುಗು ಜಲಾಶಯಗಳ ಜೊತೆಗೆ ಐದು 
ಮಧ್ಯಮ ಗಾತ್ರದ ಯೋಜನೆಗಳನ್ನು ಹೆಚ್ಚುವರಿ ಉಳಿದ ಯೋಜನೆಗಳಾಗಿ ಎರಡನೆಯ 
ಯೋಜನೆ ಅವಧಿಯಲ್ಲಿ ನಿರ್ವಹಿಸಲಾಯಿತು. ಇದಲ್ಲದೆ (1) ಘಟಪ್ರಭಾ ಎರಡನೇ 
ಹೆಂತ, (2) ತುಂಗಭದ್ರಾ ಮೇಲ್ದಂಡೆ ಒಂದನೇ ಹಂತ (3) ಕಬಿನಿ ಜಲಾಶಯ ಇವರು 


144 ಎಸ್‌.ಆರ್‌. ಕಂಠಿ 


ಹೊಸ ಭಾರಿ ಯೋಜನೆಗಳು, 11 ಹೊಸ ಮಧ್ಯಮ ಯೋಜನೆಗಳು ಎರಡನೆ ಯೋಜನೆ 
ಅವಧಿಯಲ್ಲಿ ಪ್ರಗತಿಯಲ್ಲಿದ್ದವು. 

ಸಂಪನೂಲಗಳ ಲಭ್ಯತೆಯನ್ನು ಹೊಂದಿಕೊಂಡು ಈ ಕೆಳಗೆ ಕಾಣಿಸಿದ 7 ಹೊಸ 
ಯೋಜನೆಗಳನ್ನು ಮೂರನೆ ಯೋಜನೆಯ ಅವಧಿಯಲ್ಲಿ ಹಂತ ಹಂತವಾಗಿ ನಿರ್ವಹಿಸಲು 
ಉದ್ದೇಶಿಸಲಾಗಿದೆ. 


[ 


) ಹಾರಂಗಿ ಜಲಾಶಯ, 
2) ಕೃಷ್ಣ ಮೇಲ್ದಂಡೆ ಯೋಜನೆ 1 ನೇ ಹಂತ, 
3) ಮಲಪ್ರಭಾ ಯೋಜನೆ. 
4) ಹೇಮಾವತಿ ಯೋಜನೆ. 
5) ಕೆಂಬದಕಾಡ ಯೋಜನೆ. 


೮) ಹರಿನಾಲ ಯೋಜನೆ. 
7) ಬೀಜೂರು ಯೋಜನೆ. 

ಈ ಎಲ್ಲ ನೀರಾವರಿ ಯೋಜನೆಗಳನ್ನು ಮುಗಿಸಿದ ನಂತರ ಅವುಗಳಿಂದ 2441 
ಲಕ್ಷ ಎಕರೆ ಆಯಕಟ್ಟಿನ ಪ್ರದೇಶಗಳಿಗೆ ನೀರು ದೊರೆಯುವುದು. ಇದರಲ್ಲಿ ಒಂದನೆಯ 
ಮತ್ತು ಎರಡನೇ ಯೋಜನೆಯಲ್ಲಿ ಪೂರ್ಣಗೊಂಡ ಯೋಜನೆಗಳಿಂದ ಪ್ರಯೋಜನ ಪಡೆದ 
14.32 ಲಕ್ಷೆ ಎಕರೆ ಜಮೀನು ಸೇರಿಕೊಂಡಿದೆ. 

ಎರಡನೆ ಯೋಜನೆ ಅವಧಿಯಲ್ಲಿ ಈ ಯೋಜನೆಗಳಿಗೆ ತಗುಲಿದ ವೆಚ್ಚ ರೂ. 
26.68 ಕೋಟಿಗಳೂ, ಎರಡನೇ ಯೋಜನೆ ಅಂತ್ಯದ ವೇಳಿಗೆ ತಗುಲಿದ ವೆಚ್ಚ ರೂ. 
63.96 ಕೋಟಿಗಳು ಆಗಿದೆ. ಮೂರನೇ ಯೋಜನೆಯ ಅವಧಿಯಲ್ಲಿ ತಗಲಬಹುದೆಂದು 
ಅಂದಾಜು ಮಾಡಲಾದ ವೆಚ್ಚ ರೂ. 40.65 ಕೋಟಿಗಳಾಗಿರುತ್ತದೆ. 


ಪ್ರಸ್ತುತ ಸಾಲಿನಲ್ಲಿ ಮುಂಗಡ ಪತ್ರದಲ್ಲಿ ಈ ಯೋಜನೆಗಳಿಗೆಂದು ಖರ್ಚು 
ಮಾಡಲು ನಿಶ್ಚಯಿಸಿದ ಮೊತ್ತ 7.5 ರೂ. ಕೋಟಿಯ ಎದುರು ವಾಸ್ತವವಾಗಿ ಖರ್ಚು 
ಮಾಡಿದ ವೆಚ್ಚರೂ. 7.62 ಕೋಟಿಗಳು. 


ಜಲ ವಿದುಚಕಿ ನಿರ್ಮಾಣ ಯೋಜನೆ 


ರಲು 
28) ಈಗ ಪ್ರಗತಿಯಲ್ಲಿರುವ ಯೋಜನೆಗಳೆಂದರೆ: 
1 ತುಂಗಭದ್ರಾ ಎಡದಂಡೆ ಜಲವಿದ್ಯುಚಿಕ್ತಿ ಯೋಜನೆ 


2) ಭದ್ರಾ ಜಲ ವಿದ್ಧ್ಭುಚಿಕ್ತಿ ಯೋಜನೆ 


ಪ್ರತಿಭಾವಂತ ಸಂಸದೀಯ ಪಟು 145 


3) ಶರಾವತಿ ಕಣಿವೆ ಜಲ ವಿದ್ಧುಚಕ್ತಿ ಯೋಜನೆ 


ಎರಡನೆ ಯೋಜನೆಯ ಪಂಚವಾರ್ಷಿಕ ಅವಧಿಯಲ್ಲಿ ಈ ಕಾಮಗಾರಿಗಳ ಮೇಲೆ 
ಕೋಟಿ ರೂ. ವೆಚ್ಚ ಮಾಡಲಾಯಿತು. 1961-62 ಮತ್ತು 1962-63 ರ ಸಾಲಿಗೆ ಅಂದಾಜು 
ಮಾಡಲಾದ ವೆಚ್ಚ ರೂ. 11.12 ಕೋಟಿ ರೂ. ಮತ್ತು 20.07 ಕೋಟಿಗಳಾಗಿರುತ್ತದೆ. 


ತುಂಗಭದ್ರಾ ಜಲ ವಿದ್ಭುಚಕ್ತಿ ಯೋಜನೆ 


29) ಮೊದಲ ಘಟಕದ ಸ್ಥಾಪನೆಯ ಕೆಲಸ ಪೂರ್ಣಗೊಂಡಿದ್ದು ವ್ಯಾವಹಾರಿಕ 
ಉಪಯೋಗ ಪ್ರಾರಂಭಿಸಲಾಗಿದೆ. ಎರಡನೇ ಘಟಕ ಸ್ಥಾಪಿಸಿರುವ ಕೆಲಸ ಜಾರಿಯಲ್ಲಿದ್ದು 
1962-63ರ ಮೊದಲ ಮೂರು ತಿಂಗಳಲ್ಲಿ ಸೇವೆ ಪ್ರಾರಂಭಿಸುವ ನಿರೀಕ್ಷೆ ಇದೆ. ಮೊದಲ 
ಘಟಕದ ಉಪಕರಣಗಳು 1962-63 ರ ಅಂತ್ಯದಲ್ಲಿ ಬರುವ ನಿರೀಕ್ಷೆ ಇದ್ದು ಅವುಗಳನ್ನು 
ಸ್ಥಾಪಿಸುವ ಕಾರ್ಯ 1963-64 ರ ಸಾಲಿನಲ್ಲಿ ಕೈಗೊಳ್ಳಲಾಗುವುದು. ಮುನಿರಾಬಾದ್‌ ಮತ್ತು 
ರಾಯಚೂರು ಮಧ್ಯ ಕಿಲೋವಾಟ್‌ನ ಪ್ರಸರಣಮಾರ್ಗದ ಕಾರ್ಯ ಪ್ರಗತಿಯಲ್ಲಿದ್ದು 
1962-63ರಲ್ಲೇ ಕೆಲಸ ಪ್ರಾರಂಭಿಸುವ ನಿರೀಕ್ಷೆ ಇದೆ. 


ಕಿ ಯೋಜನೆ 


ಭದ್ರಾ ಜಲ ವಿದ್ಭುಚ್ಛಕ್ತಿ 


ಪಿ 


30) ನದಿ ದಂಡೆಯಲ್ಲಿ ಮತ್ತು ಬಲದಂಡೆಯ ನಿಲ್ದಾಣದಲ್ಲಿ ಜಲಚಕ್ರಗಳನ್ನು ಮತ್ತು 
ವಿದ್ಯುತ್‌ ಉತ್ಪಾದಕಗಳನ್ನು ಸ್ಥಾಪಿಸುವ ಕಾರ್ಯ ಪ್ರಗತಿಯಲ್ಲಿದೆ. 2000 ಕಿಲೋವ್ಯಾಟ್ಸ್‌ 
ಒಂದು ಘಟಕವು ಎಡದಂಡೆಯಲ್ಲಿ ಈಗಾಗಲೇ ಸ್ಥಾಪಿಸಲಾಗಿದ್ದು ಜೂನ್‌ 1962 ರಿಂದ 
ಕಾರ್ಮಾರಂಭ ಮಾಡುವ ನಿರೀಕ್ಷೆ ಇದೆ. 12000 ಕಿಲೋವ್ಯಾಟ್ಸ್‌ನ ಇತರೆ ಎರಡು ಘಟಕಗಳ 
ಕೆಲಸ ತೀವ್ರಗತಿಯಿಂದ ಮುಂದುವರೆದಿದ್ದು ಡಿಸೆಂಬರ್‌ 1962 ರ ಮೊದಲೆ ಕಾರ್ಯಾರಂಭ 
ಮಾಡುವ ನಿರೀಕ್ಷೆ ಇದೆ. 


ಶರಾವತಿ ಕಣಿವೆ ಯೋಜನೆ 
31) ಶರಾವತಿ ಕಣಿವೆಯ ಸಿವಿಲ್‌ ಇಂಜಿನಿಯರಿಂಗ್‌ ಕೆಲಸಗಳು ಕೆಳಕಂಡಂತಿವೆ: 


1) ಲಿಂಗನಮಕ್ಕಿ ಬಳಿ ಶರಾವತಿ ನದಿಗೆ ಅಡ್ಡಲಾಗಿ 8070) ಆಡಿ ಉದ್ವ 199 ಆಡಿ ಎತ್ತರ 
ಅಣೆಕಟ್ಟನ್ನು ಕಟ್ಟುವುದು ಇದರ ಉಡ್ಡೇಶ 1,56,000 ಎಂ.ಸಿ. ಅಡಿ ನೀರನ್ನು ಸಂಗ್ರಹಿಸಿಡಲು 
ಜಲಾಶಯದ ನಿರ್ಮಾಣ. 


2) ಶರಾವಶಿಯ ಉಪನದಿಯಾದ ತಳಅಳತಿ ಕಾಲುವೆಗೆ ಉಪ ಅಣೆಕಟ್ಟನ್ನು ಕಟ್ಟುವುದು. 
ಇದರ ಉದ್ದ 1590 ಅಡಿ ಮತ್ತು ಎತ್ತರ 205 ಅಡಿ, ಇದು ಸಮತೋಲನ ಕಾರ, 
ನಡೆಸುವ ಜಲಾಶಯವಾಗಿರುತ್ತದೆ. 


3) ಜಲಸಂವಹನ ಘಟಕವೊಂದನ್ನು 16528 ಅಡಿ ಉದ್ದದ ಪ್ರದೇಶದಲ್ಲಿ ನಿರ್ಮಿಸುವುದು. 
ಇದರಲ್ಲಿ 10194 ಅಡಿ ಆರ್‌.ಸಿ.ಸಿ. ಡಕ್ಸ್‌ ನಿಂದಲೂ ಉಳಿದ ಪುದೇಶ ಸರಹಳಿಗೆ 
ತೂಗುಹಾಕಲಾದ ತೆರೆದ ಪ್ರದೇಶವಾಗಿರುತ್ತದೆ. 


146 ಎಸ್‌.ಆರ್‌. ಕಂಠಿ 


4 ಎರಡು ಸುರಂಗಗಳ ನಿರ್ಮಾಣ. 2125 ಆಡಿ ಉದ್ದದ ಒಂದು ಸುರಂಗ ಮಳಲಿಯಲ್ಲಿಯೂ 
ಮತ್ತೊಂದು ವಡ್‌ ನ್‌ಬೈಲಿನಲ್ಲಿ (ದ್ವಿ ಒತ್ತಡದ ಸುರಂಗಗಳು) 3510 ಅಡಿ ಮತ್ತು 3434 
ಅಡಿ ಉದ್ದದ ಎರಡು ಸುರಂಗಗಳು ಸೇರಿಕೊಂಡಂತೆ ನಿರ್ಮಿಸುವುದು. ಇದು 50 ಅಡಿ 
ಸುತ್ತಳತೆಯ ತೊಟ್ಟಿಯಲ್ಲಿ ಕೊನೆಗೊಳ್ಳುತ್ತದೆ. ಇಲ್ಲಿಂದ ನೀರು ಬಿಡುಗಡೆಯಾಗಿ ಮೂರು 
ಮೆ ಲಿ ದೂರದಲ್ಲಿ ಈಗಿರುವ ಮಹಾತ್ಮಗಾಂಧಿ ಜಲ ವಿದುತ್‌ ಉತ್ಪಾದಕ ಘಟಕದ ಬಳಿ 


ಇರುವ ಎ.ಬಿ. ಸೈಟ್‌ನ 10 ಜಲಚಿಕೃಗಳಿಗೆ ನೀರು ಪೂರೈಕೆಯಾಗುವುದು. 


1961ರಲ್ಲಿ ಮೇ ತಿಂಗಳಿನಲ್ಲಿ ಮೊದಲೇ ಪ್ರಾರಂಭವಾದ ಮಳೆಗಾಲ ತಡವಾಗಿ 
ನವೆಂಬರ್‌ 1961ರ ಎರಡನೆ ವಾರದಲ್ಲಿ ಮುಕ್ತಾಯಗೊಂಡಿದ್ದರಿಂದ ಪ್ರಸ್ತುತ ಸಾಲಿನಲ್ಲಿ 


ಈ ಕೆಲಸದಲ್ಲೂ ತಡೆಯುಂಟಾಯಿತು. ಹಿಂದಿನ ಸಾಲು ಬಿದ್ದ ಒಟ್ಟು ಮಳೆ 4065.29 
ಮಿ.ಮಿ. ಆದರೆ ಈ ವರ್ಷ ಬಿದ್ದ ಒಟ್ಟು ಮಳೆ 7977.12 ಮಿ.ಮಿ.ನಷ್ಟು. 


32) ಲಿಂಗನಮಕ್ಕಿ ಅಣೆಕಟ್ಟಿನ ಮೊದಲನೇ ಹಂತದ ಕೆಲಸ ಮೇ 1963ರ ಹೊತಿಗೆ 
ಮುಗಿಸಲು ಉದ್ದೇಶಿಸಲಾಗಿದೆ. ತಾಂತ್ರಿಕ ಕಾರಣಗಳಿಗಾಗಿ ನಿರ್ಮಾಣದ ಕೆಲಸ ಕಳೆದ 
ಅಕ್ಟೋಬರ್‌ ತಿಂಗಳಿನಲ್ಲಿ ಮುಂದೂಡಲಾಯಿತು. ತಳಕಳತಿ ಸಮತೋಲನ ಜಲಾಶಯದ 
ಕೆಲಸ ಪ್ರಗತಿಯಲ್ಲಿದೆ. 

ಜಲಸಂವಹನ ಘಟಕದ ಪ್ರದೇಶದಲ್ಲಿ ಮಣ್ಣು ತೆಗೆಯುವ ಕೆಲಸವನ್ನು ಈ ವರ್ಷದಲ್ಲಿ 
ಮುಗಿಸಲಾಗುವುದು. ಮಣ್ಣಿನ ಸ್ವಭಾವದ ಪರಿಣಾಮವಾಗಿ ವಿದ್ಯುತ್‌ ಮಾರ್ಗದ ವಿನ್ಮಾಸದಲ್ಲಿ 
ಬದಲಾವಣೆಯ ಅಗತ್ಯ ಉಂಟಾಗಿ ಆರ್‌.ಸಿ.ಸಿ. ಡಕ್ಸ್‌ ನ್ನು ಉಪಯೋಗಿಸುವ ಅಗತ್ಯ 
ಒದಗಿಬಂತು. 


ಮಳಲಿ ಸುರಂಗ ಕೊರೆಯುವ ಕೆಲಸ ಎರಡನೆ ಯೋಜನೆಯ ಅವಧಿಯಲ್ಲಿ 
ಮುಗಿಸಲಾಯಿತು. ವೊಡೇನೆಲ್‌ ದ್ವಿ ಒತ್ತಡದ ಸುರಂಗಗಳ ಕೆಲಸ ಮುಂದುವರೆದಿದೆ. 


33) ಯೋಜನೆಯ ಮೊದಲನೆ ಹಂತಕ್ಕೆ ತಗಲುವ ವಿದುತ್‌ ಉಪಕರಣಗಳ ಬೇಡಿಕೆ 
ಹೆಚ್ಚಿನ ಮಟ್ಟದಲ್ಲಿ ಪೂಕೈಸಲಾಗಿದ್ದು ವಿನ್ಮಾಸದ ಕೆಲಸ ಪ್ರಾರಂಭಿಸಲಾಗಿದೆ. 


ಭಾರಿ ಮತ್ತು ಮಧ್ಯಮ ಕೈಗಾರಿಕೆಗಳು 


34) ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಬಾನೆಯಲ್ಲಿ ಪ್ಲ್ಯಾಗ್‌ ಸಿಮೆಂಟ್‌ ಮತ್ತು 
ಸಿ.ಏ. ಸ್ಟನ್‌ ಪೈಪ್ಸ್‌ ತಯಾರಿಸುವ ಯೋಜನೆ ಎರಡನೆ ಯೋಜನೆಯ ಅವಧಿಯಲ್ಲಿ 
ಪೂರ್ಣಗೊಂಡಿತು. ಫೆರೋ ಸಿಲಿಕಾನ್‌ ವಿಸ್ತರಣೆ ಮತ್ತು ಉಕ್ಕಿನ ವಿಸ್ತರಣೆ ಇವೆರಡೂ 
ಯೋಜನೆಗಳನ್ನು ಮೂರನೆಯ ಯೋಜನೆಯಲ್ಲಿ ಅಳವಡಿಸಲಾಗಿದೆ. ಫೆರೋ ಸಿಲಿಕಾನ್‌ 
ವಿಸ್ತರಣೆಯು ಈಗಿನ 5000 ಟನ್‌ ವಾರ್ಷಿಕ ಉತ್ಪಾದನೆ ಸಾಮರ್ಥ್ಯವನ್ನು 20000 ಟನ್‌ 
ವಾರ್ಷಿಕ ಉತ್ಪಾದನೆ ಸಾಮರ್ಥ್ಯಕ್ಕೆ ಹೆಚ್ಚಿಸಿಕೊಳ್ಳುವ ಯೋಜನೆಯಾಗಿದ್ದು ಇದಕ್ಕೆ 130 ಲಕ್ಷ 
ರೂ. ವೆಚ್ಚವಾಗಿದೆ. ಇದು ಈಗಾಗಲೆ ಮುಗಿದಿದ್ದು ಮೊದಲನೆ ಫರ್‌ ನೇಸ್‌ ಡಿಸೆಂಬರ್‌ 


ಪ್ರತಿಭಾವಂತ ಸಂಸದೀಯ ಪಟು 147 


1961 ರಿಂದ ಕಾರ್ಯ ಆರಂಭಿಸಿದೆ. ಎರಡನೆ ಫರ್‌ನೇಸ್‌ ಕೂಡ ಸಧ್ಯದಲ್ಲೇ ಕೆಲಸ ಆರಂಭಿಸುವ 
ನಿರೀಕ್ಷೆ ಇದೆ. ಈ ಯೋಜನೆಯಿಂದ 1.50 ಕೋಟಿ ರೂ. ವಿದೇಶಿ ವಿನಿಮಯ 
ಉಳಿತಾಯವಾಗುವುದೆಂದು ಅಂದಾಜು ಮಾಡಲಾಗಿದೆ. ಉಕ್ಕಿನ ವಿಸರಣಾ ಯೋಜನೆಗೆ 
ರೂ. 700 ಲಕ್ಷ ವೆಚ್ಚವಾಗಲಿದ್ದು ಈಗಿನ ಕಬ್ಬಿಣ ಸರಳುಗಳ ಉತ್ಪಾದನೆಯಾದ ವಾರ್ಷಿಕ 
50000 ಟನ್‌ಗಳಿಂದ ಉತ್ಪಾದನೆಯು 150000 ಟನ್‌'ಗಳಿಗೆ ಹೆಚ್ಚಲಿದೆ. ಈ ಕಾರ್ಯ 1963 
ರ ಕೊನೆಯ ಹೊತ್ತಿಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಇದರ 2/7 ನೇ ಯಷ್ಟು ವೆಚ್ಚವನ್ನು 
ರಾಜ್ಯ ಸರ್ಕಾರ ವಹಿಸಿಕೊಳ್ಳಲಿದೆ. 

35) ಎರಡನೆ ಯೋಜನೆಯ ಅವಧಿಯಲ್ಲಿ ಪೂರ್ಣಗೊಂಡ ಅಥವಾ ಮೂರನೆಯ 
ಯೋಜನೆಯಲ್ಲಿ ಕೈಗೊಳ್ಳಲು ಉದ್ದೇಶಿಸಲಾದ ಇತರೆ ಯೋಜನೆಗಳ ಪ್ರಮುಖವಾದುವೆಂದರೆ 
(ರಾಜ್ಯದ ಸ್ವಂತ ಉದ್ದಿಮೆಗಳಿಗೆ ಅಥವಾ ರಾಜ್ಯದ ಸಹಾಯಧನದಿಂದ ಸ್ಥಾಪಿಸಲ್ಪಡುವು): 

1) ಸರ್ಕಾರಿ ವರಿಗಾಣಿ ಕಾರ್ಯಾನೆ, ಸೋಪ್‌ ಕಾರ್ಬಾನೆ ಮತ್ತು ಕೇಂದ್ರೀಯ ಕೈಗಾರಿಕಾ 


ಕಾರ್ಯಾಗಾರ ತಮ್ಮಟಗಳ ಆಧುನೀಕರಣ ಮತ್ತು ವಿಸರಣೆ (ಎರಡನೆ ಯೋಜನೆಯ 
ಅವಧಿಯಲ್ಲಿ ಪೂರ್ಣಗೊಂಡಿದೆ) 


2) ಸರ್ಕಾರಿ ವಿದ್ಮುತ್‌ ಕಾರರಾನೆಯ ಏಸ್ಸರಣೆ 


3) ಟಿಕ್ಸ್‌ ಟೈಲ್‌ ಉದ್ದಮದ ನೂಲು ತಯಾರಿಕೆಯನ್ನು 2.50 ಲಕ್ಷಗಳಷ್ಟು ಹೆಚ್ಚಿಸಲು 
ವಿಸರಣೆ, ಈಗ ಕೆಲಸ ನಡೆಯುತಿದೆ. 


4) ರಸಗೊಬ್ಬರ ಕಾರ್ಯಾನೆಯೊಂದನ್ನು ಪ್ರಾರಂಭಿಸುವುದು. 
5) ಅಲುಮಿನಿಯಮ್‌ ಕಾರ್ಪಾನೆಯೊಂದರ ಸ್ಥಾಪನೆ. 


6) ಉತ್ತರ ಕನ್ನಡದ ಕಲ್ಲೂರಿನಲ್ಲಿ ಒಂದು, ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ಒಂದು, 
ಹೀಗೆ ಒಟ್ಟು ಎರಡು ರೆಯಾನ್‌ ಗುಣಮಟ್ಟದ ಪಲ್ಸ್‌ ಕೈಗಾರಿಕೆಗಳ ನಿರ್ಮಾಣ 


7) ಚಿಳಗುಳದಲ್ಲಿ ಮಂಡ್ಮ ರಾಷ್ಟ್ರೀಯ ಕಾಗದದ ಕಾರ್ಯಾನೆಯ ಸ್ಥಾಪನೆ 

೪) ಮೂರು ಹೊನ ಹೇಷರ್‌ ಪಲ್ಸ್‌ ಕೈಗಾರಿಕೆಗಳ ಸ್ಥಾಪನೆ 

9) ಸೆಲ್ಮ್ಕೂಲೋಸ್ಟ್‌ ಅಸಿಟೇಟ್‌ ಫ್ಲೇಕ್ಸ್‌ ಯೋಜನೆಯ ಸ್ಥಾಪನೆ 

ಒಂದನೇ ಕ್ರಮಾಂಕದ ಯೋಜನೆಯ ಕಾರ್ಯಕ್ರಮಗಳು ಪೂರ್ಣಗೊಳಿಸಲಾಗಿದೆ. 
ಪೋರ್ಸ್‌ಲೇಸ್‌ ಕಾರಾನೆಯಲ್ಲಿ 2500 ಟನ್‌ ಹೈಟೆಷನ್‌ ಇನ್‌ ಸುಲೇಟರ್‌ ಸಾಮರ್ಥ್ಯದ 
ಗುರಿಯನ್ನೂ ಸೋಪ್‌ ಕಾರ್ಯಾನೆಯ 1500 ಟನ್‌ ಉತ್ಪಾದನೆಯ ಲಕ್ಷವನ್ನೂ ಶೀಘ್ರದಲ್ಲೇ 
ಸಾಧಿಸುವ ನಿರೀಕ್ಷೆ ಇದೆ. ಕೇಂದ್ರೀಯ ಕೈಗಾರಿಕಾ ಉತ್ಪಾದನಾ ಘಟಕದ ಉತ್ಪಾದನೆಯು 
1960-61 ರಲ್ಲಿ 5.61 ಲಕ್ಷ ರೂ. ಗಳಿಂದ 12 ಲಕ್ಷ ಮೌಲ್ಯಕ್ಕೇರಲಿದೆ. 


ಎರಡನೇ ಕ್ರಮಾಂಕದಲ್ಲಿ ನಮೂದಿಸಿದ ಕಾರ್ಕದ ಬಗ್ಗೆ ಹೇಳುವುದಾದರೆ ಈ 
ವಿಸ್ತರಣಾ ಕಾರಕ್ಕಿ 4 ಕೋಟಿ ರೂಗಿಂತ ಸ್ವಲ್ಪ ಹೆಚ್ಚು ವೆಚ್ಚವಾಗಲಿದ್ದು ಟ್ರಾನ್ಸ್‌ ಫಾರಥ್‌ಗಳ 


148 ವಿಸ್‌.ಆರ್‌. ಕಂಠಿ 


ಉತ್ಪಾದನಾ ಸಾಮರ್ಥ್ಯವನ್ನು 6 ಲಕ್ಷ ಕಿಲೋವ್ಯಾಟ್ಸ್‌ಗಳಿಗೂ, ಮೋಟಾರ್ಸ್‌ನ ಸಾಮರ್ಥ್ಯವನ್ನು 
4 ಲಕ್ಷೆ ಹೆಚ್‌.ಪಿ.ಗಳಿಗೂ ಮತ್ತು ಸ್ಟಿಚ್‌ಗೇರ್‌ಗಳ ಒಟ್ಟು ಮೌಲ್ಯವನ್ನು ರೂ. 40 ಲಕ್ಷಗಳಿಗೂ 
ವಾರ್ಷಿಕವಾಗಿ ಹೆಚ್ಚಿಸಿಕೊಳ್ಳುವ ನಿರೀಕ್ಷೆ ಇದೆ. 


ಮೂರನೆಯ ಕ್ರಮಾಂಕದ ಕುರಿತು ಹೇಳುವುದಾದರೆ ಈಗಿನ ಸಾಮರ್ಥ್ಯವು 5.5. 
ಲಕ್ಷಗಳು ಉದ್ದೇಶಿಸಲಾದ ವಿದ್ದರಣಾ ಕಾರ್ಯದಿಂದ ಕಾರ್ಯಕ್ರಮದಲ್ಲಿ ಈಗಿರುವ ಗಿರಣಿಗಳ 
ವಿಸ್ತರಣೆ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಹೊಸ ಗಿರಣಿಗಳ ಪ್ರಾರಂಭವೂ 
ಸೇರಿಕೊಂಡಿದೆ. 


ಈಗಾಗಲೇ ಅಸಿತ್ವದಲ್ಲಿರುವ ಮತ್ತು ಹೊಸದಾಗಿ ಪ್ರಾರಂಭಗೊಂಡ ಗಿರಣಿಗಳು 
ವಿದ್ಯುತ್‌ ಕೊರತೆಯಿಂದ ನರಳುತ್ತಿರುವದರಿಂದ, ಡೀಸಲ್‌ ಜನರೇಟರ್‌ ಅಳವಡಿಸಿಕೊಳ್ಳುವ 
ಉದ್ಯಮಿಗಳಿಗೆ ಸಹಾಯರ್ಥವನ್ನು ನೀಡಲು ಸರಕಾರವು ಇತ್ತೀಚೆಗೆ ತೀರ್ಮಾನಿಸಿದೆ. 


ಕ್ರಮಾಂಕ (4) ಮತ್ತ (5ಕ್ಕೆ ಭಾರತ ಸರ್ಕಾರವು ಇಂಡಸ್ಟ್ರೀಯಲ್‌ ಲೈಸನ್ಸ್‌ಗಳನ್ನು 
ಹಂಚಿದೆ. 


ರಸಗೊಬ್ಬರ ಕಾರಾನೆಯನ್ನು ಮಂಗಳೂರಿನಲ್ಲಿ ಸ್ಥಾಪಿಸಲಾಗುವುದು. ಈ 
ಕಾರ್ಬಾನೆಯಲ್ಲಿ 85000 ಟನ್‌ ಅಮೋನಿಯಾವನ್ನು, 82500 ಟನ್‌ ಯೂರಿಯಾ ಮತ್ತು 
132000 ಟನ್‌ ಅಮೋನಿಯಂ ಫಾಸ್ಟೇಟ್‌ನ್ನು ವಾರ್ಷಿಕವಾಗಿ ಉತ್ಪಾದಿಸಲಾಗುವುದು. 


ಅಲ್ಯೂಮಿನಿಯಮ್‌ ಘಟಕವನ್ನು ಅಮೇರಿಕದ ರೇನಾಡ್ಜ್‌ ಕಂಪನಿಯ ಆರ್ಥಿಕ 
ಮತ್ತು ತಾಂತ್ರಿಕ ಸಹಾಯದಿಂದ ಸ್ಥಾಪಿಸಲಾಗುವುದು. ಈ ಯೋಜನೆಯಲ್ಲಿ 30000 ಟನ್‌ 
ಸಾಮರ್ಥ್ಯದ ಸಂಯೋಜಿತ ಅದಿರು ಬೇರ್ಪಡಿಸುವ ಘಟಕದ ಸ್ಥಾಪನೆ ಮತ್ತು 18000 
ಟನ್‌ಗಳಷ್ಟು ಅಲ್ಕೂಮಿನಿಯಮ್‌ ಮತ್ತು ಫ್ಯಾಬ್ರಿಕೇಷನ್‌ ಸೌಲಭ್ಯಗಳ ಪೂರೈಕೆಯೂ 
ಒಳಗೊಂಡಿರುತ್ತದೆ. ಈ ಯೋಜನೆಯನ್ನು ಎರಡು ಹಂತಗಳಲ್ಲಿ ಕೈಗೊಳ್ಳಲಾಗುವುದು. 
9೦೦೦೦ ಟನ್‌ಗಳಷ್ಟು ಭವಿಷ್ಯದ ಉತ್ಪಾದನೆಗೆ ಅವಕಾಶವನ್ನು ಒದಗಿಸಲಾಗಿದೆ. 


ಕ್ರಮಾಂಕ 6ರಲ್ಲಿ ನಮೂದಿಸಲಾದ ರೆಯಾನ್‌ ಗುಣಮಟ್ಟದ ಪಲ್ಸ್‌ ತಯಾರಿಕಾ 
ಕಾರ್ಬಾನೆಗಳು ಉತ್ತರ ಕನ್ನಡ, ಕೊಡಗು, ಮೈಸೂರು, ಕೊಳ್ಳೇಗಾಲ ವಲಯದಲ್ಲಿರುವ 
ಪ್ರದೇಶಗಳ ಬಿದಿರಿನ ಬೆಳೆಯ ಸಂಪತ್ತಿನ ಆರ್ಥಿಕ ಉಪಯೋಗ ಪಡೆದುಕೊಳ್ಳಲು ದಾರಿ 
ಮಾಡಿಕೊಡುವುದು. ಈಗಾಗಲೇ ಲೈಸನ್ಸ್‌ ಗಳನ್ನು ಕೊಡಲಾಗಿದ್ದು ಸಧ್ಯದಲ್ಲೆ ಅವು 
ಸ್ಥಾಪನೆಯಾಗಬಹುದು. 


ಕ್ರಮಾಂಕ 7ರಲ್ಲಿ ನಮೂದಿಸಿದ ಕಾರಾನೆಯು ಶೀಘ್ರದಲ್ಲಿ ಉತ್ಪಾದನೆ 
ಪ್ರಾರಂಭಿಸಲಿದೆ. 


ಪ್ರತಿಭಾವಂತ ಸಂಸದೀಯ ಪಟು 149 


ಕ್ರಮಾಂಕ 8 ರಲ್ಲಿ ನಮೂದಿಸಲಾದ ಪೇಪರ್‌ಪಲ್ಸ್‌ ಕಾರಾನೆಗಳ ಕಬ್ಬಿನ ಜಿಲ್ಲೆ 
ಮೇಲೆ ಅವಲಂಬಿತವಾಗಿರುವುದರಿಂದ ಇವುಗಳನ್ನು ಉಗರ್‌ಕುರ್ಡ್‌ (ಬೆಳಗಾಂ ಜಿಲ್ಲೆ), 
ಕಂಪನಿಯ ಹತ್ತಿರ (ಬಳ್ಳಾರಿ ಜಿಲ್ಲೆ), ಮುನಿರಾಬಾದ್‌ (ರಾಯಚೂರು ಜಿಲ್ಲೆ) ನಲ್ಲಿ 
ಸ್ಥಾಪಿಸಲಾಗುವುದು. ಇವುಗಳ ಪ್ರಾರಂಭಕ್ಕೆ ಈಗಾಗಲೇ ಕೈಗಾರಿಕಾ ಲೈಸನ್ಸ್‌ಗಳನ್ನು 
ನೀಡಲಾಗಿದೆ. 


ಕ್ರಮಾಂಕ 9ರಲ್ಲಿ ಕಾಣಿಸಲಾದ ಮಂಡ್ಯದ ಬಳಿ ಸ್ಥಾಪಿಸಲು ಉದ್ದೇಶಿಸಿರುವ 
ಅಸೆಟೇಟ್‌ ಪ್ಲೇಕ್ಸ್‌ ಯೋಜನೆಗೆ ಈಗಾಗಲೆ ಭಾರತ ಸರ್ಕಾರದ ಅನುಮತಿ ಸಿಕ್ಕಿದೆ. ಈ 
ಯೋಜನೆಯ ಅನುಷ್ಠಾನದ ಹೊಣೆ ಹೊತ್ತಿರುವ "ಮೈಸೂರು ಸಕ್ಕರೆ ಕಂಪನಿಗೆ ವರ್ಷದಲ್ಲಿ 
3300 ಟನ್‌ಗಳಷ್ಟು ಅಸಟೇಜ್‌ ಪ್ಲೇಕ್ಸ್‌ನ್ನು ಉತ್ಪಾದಿಸಲು ಲೈಸೆನ್ಸ್‌ ನೀಡಲಾಗಿದೆ. ಈ 
ಉತ್ಪಾದನೆಯು ಅವರ ಕಾರ್ಬಾನೆಯಲ್ಲಿ ಉತ್ಪನ್ನವಾದ ಮಧ್ಯಸಾರ ಮತ್ತು ಹತ್ತಿಯ 
ಉಂಡೆಗಳನ್ನು ಆಧರಿಸಿರುತ್ತದೆ. 


ಸಣ್ಣ ಮತ್ತು ಗ್ರಾಮ ಕೈಗಾರಿಕೆಗಳು 
ಕೈಗಾರಿಕಾ ಎಸ್ಟೇಟ್‌ಗಳು 


37) ಎರಡನೆ ಯೋಜನೆಯ ಅವಧಿಯಲ್ಲಿ ಯೋಜಿಸಿದಂತೆ ರಾಜ್ಯದ ವಿವಿಧ 
ಭಾಗಗಳಲ್ಲಿ 177 ವರ್ಕ್‌ಶೆಡ್‌ ಗಳುಳ್ಳ ಎಂಟು ಕೈಗಾರಿಕಾ ಎಸ್ಟೇಟ್‌ಗಳನ್ನು ಸ್ಥಾಪಿಸಲಾಗಿದೆ. 
ಈ ಎಸ್ಟೇಟ್‌ಗಳಲ್ಲಿ ಹೆಚ್ಚಿನ ಸಣ್ಣ ಕೈಗಾರಿಕೆಗಳು ಉತ್ಪಾದನೆಯನ್ನು ಆರಂಭಿಸಿವೆ. ಮೂರನೆಯ 
ಯೋಜನೆಯ ಅವಧಿಯಲ್ಲಿ ಜಿಲ್ಲೆಗೆ ತಲಾ ಎರಡರಂತೆ ಒಟ್ಟು 30 ಹೊಸ ಎಸ್ಟೇಟ್‌ಗಳನ್ನು 
ಸೇರಿಸಲು ಉದ್ದೇಶಿಸಲಾಗಿದೆ. 


ಕೈಮಗ್ಗ 


38) ಕೈಮಗ್ಗದ ಉದ್ಯಮಕ್ಕೆ ಆರ್ಥಿಕ ಮತ್ತು ತಾಂತ್ರಿಕ ನೆರವು ನೀಡುವ ಉದ್ದೇಶದಿಂದ 
ಎರಡನೆಯ ಯೋಜನೆಯಲ್ಲಿ 190 ಲಕ್ಷ ರೂ.ಗಳ ಅವಕಾಶವನ್ನು ಮಾಡಲಾಗಿತ್ತು. ಇದರಲ್ಲಿ 
180 ಲಕ್ಷ ರೂಗಳನ್ನು ವ್ಯಯಿಸಲಾಗಿದೆ. ಕೈಮಗ್ಗದ ಉದ್ಯಮ ಅಭಿವೃದ್ಧಿಯ ಹಲವಾರು 
ಕ್ರಮಗಳನ್ನು ಜಾರಿಗೊಳಿಸಿದ್ದರ ಪರಿಣಾಮವಾಗಿ 95000 ಕೈಮಗ್ಗಗಳನ್ನು ಸಹಕಾರಿ ಕ್ಷೇತ್ರದ 
ಆಡಳಿತಕ್ಕೊಳಪಡಿಸಲಾಯಿತು. ನೇಯೆಕಾರರಿಗೆ ತಾಂತ್ರಿಕ ಮತ್ತು ಆರ್ಥಿಕ ಸಹಾಯ 
ಒದಗಿಸಲು 586 ಪ್ರಾಥಮಿಕ ನೇಯ್ಸೆಕಾರರ ಸಹಕಾರಿ ಸಂಘಗಳನ್ನು ವ್ಯವಸ್ಥೆ ಮಾಡಲಾಯಿತು. 
ಕೈಮಗ್ಗದ ಬಟ್ಟೆಗಳ ಮಾರಾಟವನ್ನು ಹೆಚ್ಚಿಸುವ ಉದ್ದೇಶದಿಂದ 63 ಲಕ್ಷ ರೂಗಳನ್ನು ನೋಡಿ 
ರೂಪದಲ್ಲಿ ವೆಚ್ಚ ಮಾಡಲಾಯಿತು. ನೇಯ್ಸೆದಾರರ ಸಹಕಾರಿ ಸಂಘಗಳಿಗೆ ಉತ್ತಮ 
ಉಪಕರಣಗಳನ್ನು ಮತ್ತು ಸಲಕರಣಿಗಳನ್ನು ಒದಗಿಸಲು 14 ಲಕ್ಷ ರೂಗಳನ್ನು ಖರ್ಚು 
ಮಾಡಲಾಯಿತು. ರಾಜ್ಯದಲ್ಲಿ ಕೈಮಗ್ಗದ ಕೈಗಾರಿಕೆಯನ್ನು ಅಭಿವೃದ್ಧಿಪಡಿಸಲು ಮೂರನೆಯ 
ಯೋಜನೆಯಲ್ಲಿ 210 ಲಕ್ಷ ರೂಗಳನ್ನು ಒದಗಿಸಲು ಯೋಜಿಸಲಾಗಿದೆ. 


150 ಎಸ್‌.ಆರ್‌. ಕಂಠಿ 


ಪವರ್‌ಲೂಮ್ಸ್‌ 


ರಾಜ್ಯದಲ್ಲಿ ಪವರ್‌ಲೂಮ್ಸ್‌ ಯೋಜನೆಯನ್ನು ಜಾರಿಗೊಳಿಸಲು ಭಾರತ ಸರ್ಕಾರವು 
62.55 ಲಕ್ಷ ರೂ.ಗಳನ್ನು ಮಂಜೂರು ಮಾಡಿದೆ. ಈ ಯೋಜನೆಯ ಅಡಿಯಲ್ಲಿ ರಾಜ್ಯದ 
ವಿವಿಧ ಭಾಗಗಳಲ್ಲಿ 2000 ಹೆಚ್ಚಿನ ಪವರ್‌ಲೂಮ್ಸ್‌ಗಳನ್ನು ಸ್ಥಾಪಿಸಲಾಗುವುದು. ಈ ಎಲ್ಲಾ 
200 ಪವರ್‌ ಲೂಮ್‌'ಗಳನ್ನು ಕೊಳ್ಳಲು ಆದೇಶ ಮಾಡಲಾಗಿದೆ. 1330 ಲೂಮ್‌ಗಳ 
ತರಬರಾಜು ಆಗಿದ್ದು 950ನ್ನು ಈಗಾಗಲೇ ಸ್ಥಾಪಿಸಲಾಗಿದೆ. ಇದರಲ್ಲಿ 250 ಲಮ್‌ಗಳು 
ಈಗಾಗಲೆ ಉತ್ಪಾದನೆ ಆರಂಭಿಸಿವೆ. 


ಸಮುದಾಯ ಅಭಿವೃದ್ಧಿ 


40) ಎರಡನೇ ಪಂಚವಾರ್ಷಿಕ ಯೋಜನೆಯ ಪ್ರಾರಂಭದ ವೇಳೆಯಲ್ಲಿ 18000 
ಚದರಮೈೆಲಿಗಳ ಪ್ರದೇಶದಲ್ಲಿ 26.31 ಲಕ್ಷ ಜನಸಂಖ್ದೆಯನ್ನೊಳಗೊಂಡ, 6283 ಗ್ರಾಮಗಳನ್ನು 
ಒಳಗೊಂಡಂತೆ 56 ಕ್ಷೇತ್ರಗಳಿದ್ದವು. 


ಎರಡನೇ ಯೋಜನೆಯ ಅಂತ್ಯದ ವೇಳೆಗೆ 56435 ಚದರ ಮೈಲಿಗಳ ಪ್ರದೇಶದಲ್ಲಿ 
35.60 ಲಕ್ಷ ಜನಸಂಖ್ಯೆ ಮತ್ತು 20000 ಗ್ರಾಮಗಳನ್ನೊಳಗೊಂಡ 188 ಕ್ಷೇತ್ರಗಳು 
ಅಸಿತ್ವದಲ್ಲಿದ್ದವು. 


ಮೂರನೆ ಯೋಜನೆ ಅವಧಿಯಲ್ಲಿ 15.35 ಕೋಟಿ ರೂ. ವೆಚ್ಚದಲ್ಲಿ 35.60 
ಲಕ್ಷ ಜನಸಂಖ್ಯೆಯನ್ನು, 6142 ಗ್ರಾಮಗಳನ್ನೊಳಗೊಂಡಂತೆ 94 ಕ್ಷೇತ್ರಗಳನ್ನು ಪ್ರಾರಂಭಿಸುವ 
ಭೌತಿಕ ಲಕ್ಷ್ಯ ಇಟ್ಟುಕೊಳ್ಳಲಾಗಿದೆ. 


ರಾಜ್ಯದ ಎಲ್ಲ72 ತಾಲ್ಲೂಕುಗಳನ್ನು ಅಕ್ಟೋಬರ್‌ 1963ರ ಒಳಗೆ ಯೋಜನೆಯ 
ಅಡಿಯಲ್ಲಿ ತರಲಾಗುವುದು. ಪ್ರಸ್ತುತ ಸಾಲಿನಲ್ಲಿ 7341 ಚದುರ ಮೈಲಿಗಳ ವಿಸ್ತೀರ್ಣದಲ್ಲಿ 
2412 ಗ್ರಾಮಗಳಿಗೆ ಯೋಜನೆಯನ್ನು ವಿಸ್ಪರಿಸಲಾಯಿತು. 


41) 1961-62 ರಲ್ಲಿ ಅಂದರೆ ಮೂರನೆ ಪಂಚವಾರ್ಷಿಕ ಯೋಜನೆಯ ಮೊದಲ 
ವರ್ಷದಲ್ಲಿ ವಿಸರಣಾ ಪೂರ್ವ ಕೆಲಸಗಳಿಗೆಂದು 31 ಕ್ಷೇತ್ರಗಳನ್ನು ಮಂಜೂರು ಮಾಡಲಾಯಿತು. 
24 ವಿಸ್ತರಣಾ ಪೂರ್ವ ಕ್ಷೇತ್ರಗಳನ್ನು 1ನೇ ಹಂತಗಳನ್ನಾಗಿ ಪರಿವರ್ತಿಸಲಾಯಿತು. ಮತ್ತು 
1ನೇ ಹಂತದ 17 ಕ್ಷೇತ್ರಗಳನ್ನು 2ನೇ ಹಂತಕ್ಕೆ ಪರಿವರ್ತಿಸಲಾಯಿತು. 31.3.1962 ರ 
ಸ್ಥಿತಿಯು ಹೀಗಿರುತ್ತದೆ. 31 ವಿಸ್ತರಣಾಪೂರ್ವ, 128 ಮೊದಲನೆ ಹಂತದ, 60 ಎರಡನೆ 
ಹೆಂತದ ಕ್ಷೇತ್ರಗಳು 63776 ಚದುರ ಮೈಲಿಗಳ ವಿಸ್ತೀರ್ಣದ ಪ್ರದೇಶವನ್ನು, 22412 
ಗ್ರಾಮಗಳನ್ನೂ, 128.61 ಲಕ್ಷ ಗ್ರಾಮಾಂತರ ಜನಸಂಖ್ಯೆಯನ್ನು ಒಳಗೊಂಡಿರುತ್ತದೆ. 1962- 
63ರ ಸಾಲಿನಲ್ಲಿ 39 ಹೆಚ್ಚಿನ ವಿಸ್ತರಣಾ ಪೂರ್ವ ಕ್ಷೇತ್ರಗಳಿಗೆ ಮಂಜೂರಾತಿ ನೀಡಲಾಗುವದು. 


ಪ್ರತಿಭಾವಂತ ಸಂಸದೀಯ ಪಟು 151 


42) ಈ ಕ್ಷೇತ್ರಗಳ ಶೇಕಡಾ 50 ರಷ್ಟು ಸಿಬ್ಬಂದಿ ಈಗ ಖಾಯಂ ಆಗಿರುತ್ತಾರೆ. ಈ 
ಯೋಜನೆಯ ವಿವಿಧ ಅಭಿವೃದ್ದಿ ಕಾರ್ಯಗಳು ಮುಂದುವರೆದಂತೆ ಉಳಿದ ಸಿಬ್ಬಂದಿಯನ್ನು 
ಖಾಯಂಗೊಳಿಸುವ ವಿಚಾರ ಪರಿಶಿಲಿಸಲಾಗುವುದು. 


ಸ್ಥಳೀಯ ಅಭಿವೃದ್ದಿ ಯೋಜನೆ 


43) ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಜನವಂತಿಗೆಯಿಂದ ಆರ್ಥಿಕವಾಗಿ 
ಸಹಾಯ ಹೊಂದಿದ ಈ ಯೋಜನೆ ಎರಡನೆ ಯೋಜನೆಯ ಅವಧಿಯಲ್ಲಿ ನಿರಂತರವಾಗಿ 
ಪ್ರಗತಿ ಹೊಂದಿತು. ಒಟ್ಟು 128 ಲಕ್ಷ ರೂ.ಗಳನ್ನು ವೆಚ್ಚ ಮಾಡಲಾಯಿತು. ಈ 
ಯೊಜನೆಯಡಿಯಲ್ಲಿ ಕೈಗೊಳ್ಳಲಾದ ವಿವಿಧ ಕಾರ್ಯಕ್ರಮಗಳು ಹೀಗಿವೆ. 


ಕುಡಿಯುವ ನೀರು ಸರಬರಾಜಿನ ಕೆಲಸ = 273 
ಗ್ರಾಮಾಂತರ ನ ೈರ್ಮಲ್ಕ ಸುಧಾರಣೆ ಕೆಲಸ - 1596 
ಗ್ರಾಮಾಂತರ ರಸ್ಸೆಗಳು, ಸೇತುವೆ ಕೆಲಸ ವ 1318 
ಶಾಲೆ ಮತ್ತು ಆಸ್ಪತ್ರೆಗಳ ಕಟ್ಟಡ ನಿರ್ಮಾಣ 5 541 
ಇತರೆ ಕೆಲಸಗಳು _ 745 
ಒಟ್ಟು - 0 


4) ಪ್ರಸ್ತುತ ಸಾಲಿನಲ್ಲಿ ಈ ಯೋಜನೆಯನ್ನು ಕುಡಿಯುವ ನೀರಿನ ಬಾವಿಗಳ 
ನಿರ್ಮಾಣಕ್ಕೆ ಮಾತ್ರ ಸೀಮಿತಗೊಳಿಸಲಾಗಿದೆ. ಕಾರಣ, ಆದಷ್ಟು ಜಾಗ್ರತೆಯಾಗಿ ಎಲ್ಲಾ 
ಗ್ರಾಮ ಪ್ರದೇಶದಲ್ಲಿ ಕುಡಿಯುವ ನೀರು ಲಭ್ಯವಾಗಬೇಕೆಂಬ ದೃಷ್ಟಿಯಿಂದ ಈ ಕೆಲಸ 
ಮಾತ್ರ ಕೈಗೊಳ್ಳಲಾಗಿದೆ. ಈ ವರ್ಷಕ್ಕೆ ತಗಲುವ ವೆಚ್ಚ 15 ಲಕ್ಷ ರೂ.ಗಳು. 1962-63 
ರ ವರ್ಷಕ್ಕೆ 25 ಲಕ್ಷ ರೂ.ಗಳನ್ನು ಈ ಯೋಜನೆಗೆ ಒದಗಿಸಲಾಗಿದೆ. 


ಗ್ರಾಮಾಂತರ ವಸತಿ ಯೋಜನೆ 


45) ಈ ಯೋಜನೆ ಕೇಂದ್ರದಿಂದ ಪುರಸ್ಕತವಾದ ಯೋಜನೆಯಾಗಿದೆ ಮತ್ತು 1958 
ರಿಂದ ಜಾರಿಯಲ್ಲಿದೆ. ಈಗ ಇದನ್ನು 214 ಗ್ರಾಮಗಳಿಗೆ ವಿಸ್ತರಿಸಲಾಗಿದೆ. 1350 ಮನೆಗಳ 
ನಿರ್ಮಾಣ ಕೈಗೊಂಡಿದ್ದು 882 ಮನೆಗಳ ನಿರ್ಮಾಣ ಕಾರ್ಯ ಮುಗಿದಿದೆ, ಕೇಂದ್ರ ಸರ್ಕಾರದಿಂದ 
ಇದುವರೆವಿಗೂ 30 ಲಕ್ಷ ರೂ. ಸಾಲ ಸೌಲಭ್ಯ ದೊರೆತಿದೆ. 269 ಮಹಾ ಯೋಜನೆಗಳನ್ನು 
ಈ ಕಾರೃಕ್ರಮದ ಅಡಿ ರೂಪಿಸಲಾಗಿದೆ. 


ಪ್ರಸ್ತುತ ಸಾಲಿನ ಡಿಸೆಂಬರ್‌ 1961 ರವರೆಗೆ 15 ಲಕ್ಷ ರೂ. ಸಾಲ 
ಮರುಪಾವತಿಗೆಂದು ಮೀಸಲಿಟ್ಟ ಹಣದಲ್ಲಿ 8 ಲಕ್ಷ ರೂ.ಗಳನ್ನು ಪಾವತಿ ಮಾಡಲಾಗಿದೆ... 


152 ಎಸ್‌.ಆರ್‌. ಕಂಠಿ 


ಮೂರನೆಯ ಯೋಜನೆಯ ಅವಧಿಯಲ್ಲಿ 100 ಲಕ್ಷ ವೆಚ್ಚದಲ್ಲಿ 750 ಗ್ರಾಮಗಳಲ್ಲಿ 10000 
ಮನೆಗಳ ನಿರ್ಮಾಣದ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ. 


ಮಾನವ ಸಂಪನ್ನೂಲಗಳೆ ಬಳೆಕೆಗೆ ಚಾಲಕ ಯೋಜನೆ 


46) ಕೇಂದ್ರ ಪುರಸ್ಕೃತ ಈ ಯೋಜನೆಯ ಅಡಿಯಲ್ಲಿ 2.25 ಲಕ್ಷ ರೂ. ವೆಚ್ಚದ 
ಎರಡು ಯೋಜನೆಗಳ ಅಸ್ತಿತ್ವದಲ್ಲಿದೆ. ಒಂದು ಗುಲ್ಬರ್ಗಾ ಜಿಲ್ಲೆಯ ಯಾದಗಿರಿ ತಾಲ್ಲೂಕಿನಲ್ಲಿ 
ಮತ್ತು ಇನ್ನೊಂದು ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ, 1961 ರ ಡಿಸೆಂಬರ್‌ ಅಂತ್ಯದ 
ವೇಳೆಗೆ ಖರ್ಚು ಮಾಡಿದ ಮೊತ್ತ 1.51 ಲಕ್ಷಗಳು. 1962-63 ರಲ್ಲಿ 10 ರಿಂದ 15 ಹೆಚ್ಚಿನ 
ಯೋಜನೆಗಳನ್ನು ಈ ರಾಜ್ಯಕ್ಕೆ ಮಂಜೂರು ಮಾಡುವ ನಿರೀಕ್ಷೆ ಇದೆ. 


ಭಾರಿ ನೀರಾವರಿ ಅಭಿವೃದ್ಧಿ ಯೋಜನೆಗಳು 


47) ಎರಡನೆಯ ಯೋಜನೆಯ ಅಂತ್ಮದ ವೇಳೆಗೆ 1.67 ಲಕ್ಷ ಎಕರೆ ಪ್ರದೇಶವನ್ನು 
127.30 ಲಕ್ಷ ರೂ. ವೆಚ್ಚದಲ್ಲಿ ಅಭಿವೃದ್ಧಿ ಪಡಿಸಲಾಯಿತು. ಇದರಲ್ಲಿ 1.27 ಲಕ್ಷ ಎಕರೆ 
ತುಂಗಭದ್ರ ಪ್ರದೇಶದಲ್ಲಿಯೂ ಉಳಿದ ಪ್ರದೇಶವನ್ನು ಘಟಪ್ರಭಾದಲ್ಲಿಯೂ 
ಅಭಿವೃದ್ಧಿ ಗೊಳಿಸಲಾಯಿತು. 

250 ಲಕ್ಷ ರೂ.ಗಳನ್ನು ಈ ಯೋಜನೆಯ ಅನುಷ್ಠಾನಕ್ಕೆ ಮೂರನೆಯ 
ಯೋಜನೆಯಲ್ಲಿ ಒದಗಿಸಲಾಗಿದೆ. 5.27 ಲಕ್ಷ ಎಕರೆ ಜಮೀನನ್ನು ಅಭಿವೃದ್ಧಿಪಡಿಸುವ 
ಗುರಿ ಇಟ್ಟುಕೊಳ್ಳಲಾಗಿದೆ. ಈ ವರ್ಷಕ್ಕೆ ಒದಗಿಸಿದ 35 ಲಕ್ಷ ರೂ. ವೆಚ್ಚದಲ್ಲಿ 33 ಲಕ್ಷ 
ರೂ. ತುಂಗಭದ್ರಾ (ಎರಡನೆ) ಯೋಜನೆಗೆ ಸಂಬಂಧಪಟ್ಟಿರುತ್ತದೆ. ಉಳಿದ ಹಣ ಘಟಪ್ರಭಾ 
ಯೋಜನೆಗೆ ಮೀಸಲಾಗಿಡಲಾಗಿದೆ. 1962-63 ರ ಸಾಲಿನಲ್ಲಿ ಈ ಯೊಜನೆಗೆ 40 ಲಕ್ಷ 
ರೂ.ಗಳ ಅವಕಾಶ ಒದಗಿಸಲಾಗಿದೆ. 


ರಾಷ್ಟ್ರೀಯ ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಲ ಯೋಜನೆ 


48) ಇದು ಕೂಡ ಕೇಂದ್ರ ಪುರಸ್ಕತ ಯೋಜನೆ. ಇದರ ವೆಚ್ಚವನ್ನು ಕೆಳಕಂಡಂತೆ 
ಭರಿಸಲಾಗುವುದು. ಕೇಂದ್ರ ಶೇಕಡ 50, ರಾಜ್ಯ ಶೇಕಡ 25 ಮತ್ತು ಸ್ಥಳೀಯ ಕೊಡುಗೆ 
ಶೇಕಡ 25. 5000 ಕ್ಕ ಮೀರದ ಜನಸಂಖ್ಯೆಯಿರುವ ಗ್ರಾಮ ಅಥವಾ ಗ್ರಾಮದ ಗುಂಪುಗಳಿಗೆ 
ಇದರ ಲಾಭವಾಗುವುದು. 71.80 ಲಕ್ಷ ವೆಚ್ಚದ 113 ಯೋಜನೆಗಳನ್ನು ಕೇಂದ್ರ ಸರ್ಕಾರ 
ಮಂಜೂರು ಮಾಡಿದ್ದು ಇದರಲ್ಲಿ 49 ಪೂರ್ಣಗೊಂಡಿವೆ, ಉಳಿದ ಯೋಜನೆಗಳು 
ನಿರ್ವಹಣೆಯ ಹಂತದಲ್ಲಿದೆ. 


ಈ ಯೋಜನೆಯ ವೆಚ್ಚ ಎರಡನೆಯ ಯೋಜನೆಯ ಅವಧಿಯಲ್ಲಿ 36.18 ಲಕ್ಷ 
ರೂ.ಗಳಾಗಿತ್ತು. ಅಪೂರ್ಣಗೊಂಡ ಯೋಜನೆಗಳನ್ನು ಪೂರ್ಣಗೊಳಿಸಲು ಮತ್ತು ಹೊಸ 


ಪ್ರತಿಭಾವಂತ ಸಂಸದೀಯ ಪಟು 153 


ಯೋಜನೆಗಳನ್ನು ಪ್ರಾರಂಭಿಸಲು ಮೂರನೆಯ ಯೋಜನೆಯಲ್ಲಿ 50 ಲಕ್ಷಗಳನ್ನು 
ಒದಗಿಸಲಾಗಿದೆ. ಪ್ರಸ್ತುತ ಸಾಲಿಗೆ 12 ಲಕ್ಷ ರೂ.ಗಳನ್ನು ಒದಗಿಸಲಾಗಿದೆ. 


ಗೃಹ ನಿರ್ಮಾಣ 


49) ಸಹಾಯಧನ ಕೈಗಾರಿಕಾ ಗೃಹನಿರ್ಮಾಣ ಯೋಜನೆಯ ಅಡಿಯಲ್ಲಿ 67.32 ಲಕ್ಷ 
ರೂ. ವೆಚ್ಚದಲ್ಲಿ 2000 ಮನೆಗಳನ್ನು ಎರಡನೆ ಯೋಜನೆಯ ಅವಧಿಯಲ್ಲಿ ನಿರ್ಮಿಸಲಾಯಿತು. 
ಇದೇ ಸಮಯದಲ್ಲಿ ಖಾಸಗಿ ಕ್ಷೇತ್ರದಲ್ಲಿ ಕಟ್ಟಿದ ಮನೆಗಳ ಸಂಖ್ಯೆ: 2338. ಕಡಿಮೆ ವೇತನದಾರರ 
ಗೃಹ ನಿರ್ಮಾಣ ಯೋಜನೆಯ ಅಡಿ 3537 ಮನೆಗಳೂ, ಮಧ್ಯಮ ವೇತನದ ಗೃಹನಿರ್ಮಾಣ 
ಯೋಜನೆ ಅಡಿ 49 ಮನೆಗಳು ಈ ಅವಧಿಯಲ್ಲಿ ನಿರ್ಮಿಸಲ್ಪಟ್ಟವು. ಈ ವರ್ಷದಲ್ಲಿ ಈ 
ಯೋಜನೆಯ ಅಡಿ ಕಟ್ಟಲಾದ ಮನೆಗಳ ಸಂಖ್ಯೆ 942 ಆಗಿರುತ್ತದೆ. 


ಕೊಳೆಚೆ ನಿರ್ಮೂಲನ 


50) ಮೈಸೂರು ಕೊಳಚೆ ನಿರ್ಮೂಲನ (ನಿರ್ಮೂಲನ ಮತ್ತು ಅಭಿವೃದ್ಧಿ) 1958ರ 
ಕಾನೂನನ್ನು 14 ಪುರಸಭೆಗಳಿಗೆ ಅನ್ವಯಿಸಲಾಗಿದ್ದು, ಈ ಪುರಸಭೆಗಳು ತಮಗೆ ದೊರೆತ 
ಸಾಲ ಮತ್ತು ಸಹಾಯಧನದ ಮುಖಾಂತರ 10.44 ಲರ್ತ ರೂ.ಗಳನ್ನು ವೆಚ್ಚ ಮಾಡಿದೆ. 


ಪ್ರಸ್ತುತ ಸಾಲಿನಲ್ಲಿ 1.25 ಲಕ್ಷ ರೂ.ಗಳನ್ನು ಈ ಉದ್ದೇಶಕ್ಕಾಗಿ ಮಂಜೂರು 
ಮಾಡಲಾಗಿದೆ. ಎರಡನೆ ಯೋಜನೆ ಅವಧಿಯಲ್ಲಿ ಶೇಕಡ 50 ಸಾಲದ ರೂಪದಲ್ಲಿಯೂ, 
ಶೇಕಡ 25 ಕೇಂದ್ರ ಸರ್ಕಾರದ ಸಹಾಯಧನದ ರೂಪದಲ್ಲೂ ಮತ್ತುಳಿದ ಶೇಕಡಾ 25 ರಾಜ್ಯ 
ಸರ್ಕಾರದ ಸಹಾಯಧನದ ರೂಪದಲ್ಲಿ ಪುರಸಬೆಗೆ ಆರ್ಥಿಕ ಸೌಲಭ್ಯ ಒದಗಿಸಲಾಗಿತ್ತು. 
ಮುಂದಿನ ವರ್ಷದಿಂದ ಕೇಂದ್ರಸರ್ಕಾರ ಸಾಲದ ರೂಪದಿಂದ ಶೇಕಡ 37.50, ಸಹಾಯಧನದ 
ರೂಪದಲ್ಲಿ ಶೇಕಡ 37.50 ಕೊಡಲಿದೆ. ಉಳಿದ ಶೇಕಡ 25ನ್ನು ರಾಜ್ಯ ಸರ್ಕಾರ ಆರ್ಥಿಕವಾಗಿ 
ನೀಡಲಿದೆ. 


51) 1960 ರಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದ ಭೂ ಸ್ಥಾಧೀನ ಮತ್ತು ಅಭಿವೃದ್ಧಿ 
ಕಾಯ್ದೆ ಅನ್ವಯ ನಗರಗಳ ಸಾಂದ್ರತೆಯನ್ನು ಕಡಿಮೆಗೊಳಿಸಿ ಅವುಗಳ ಅಭಿವೃದ್ಧಿಗಾಗಿ 
1961 ರ ಮಾರ್ಚ್‌ ತನಕ 22 ಲಕ್ಷಗಳನ್ನು ಖರ್ಚು ಮಾಡಲಾಗಿದೆ. ಈ ಉದ್ದೇಶಕ್ಕಾಗಿ 
ಪ್ರಸ್ತುತ ಸಾಲಿನಲ್ಲಿ 3.7 ಲಕ್ಷ ರೂ.ಗಳನ್ನು ಬಿಡುಗಡೆ ಮಾಡಲಾಗಿದೆ. 


ಹಿಂದುಳಿದ ವರ್ಗದವರ ಕಲ್ಮಾಣ ಕಾರ್ಕಕ್ರಮ 


52) ಎರಡನೆ ಯೋಜನೆ ಅವಧಿಯಲ್ಲಿ 219.15 ಲಕ್ಷ ರೂ.ಗಳನ್ನು ಪರಿಶಿಷ್ಠ 
ಜಾತಿಯವರ ಕಲ್ಯಾಣ ಯೋಜನೆಗಳಿಗೆ ವೆಚ್ಚ ಮಾಡಲಾಯಿತು. 5250 ವಿದ್ಯಾರ್ಥಿಗಳಿಗೆ 
ವಿದ್ಯಾರ್ಥಿ ವೇತನ, 39 ವಿದ್ಯಾರ್ಥಿ ನಿಲಯ ಕಟ್ಟಡಗಳ ನಿರ್ಮಾಣ, ಪ್ರಾಥಮಿಕ ಶಾಲೆಗಳಲ್ಲಿ 


154 ಎಸ್‌.ಆರ್‌. ಕಂಠಿ 


ಕಲಿಯುತ್ತಿರುವ 34700 ವಿದ್ಯಾರ್ಥಿಗಳಿಗೆ ಸಲಕರಣೆಗಳ ಪೂರೈಕೆ, 129 ವಿದ್ಯಾರ್ಥಿ ನಿಲಯಗಳ 
ಪ್ರಾರಂಭ, 19 ಟೈಲರಿಂಗ್‌ ಕೇಂದ್ರಗಳ ಸ್ಥಾಪನೆ, 14090 ಕುಟುಂಬಗಳಿಗೆ ಉಳುವ 
ಎತ್ತನ್ನು ಮತ್ತು ಸಲಕರಣೆಗಳ ಪೂರೈಕೆ, 720 ಹೊಸ ಬಾವಿಗಳ ಅಗೆತ, 320 ಸಮುದಾಯ. 
ಕೇಂದ್ರಗಳ ಪ್ರಾರಂಭ, 35129 ಕುಟುಂಬಗಳಿಗೆ ಗೃಹನಿರ್ಮಾಣಕ್ಕೆ ಮತ್ತು ನಿವೇಶನ 
ಕೊಳ್ಳುವುದಕ್ಕೆ ಸಹಾಯಧನದ ಪೂರೈಕೆ ಈ ಎಲ್ಲಾ ಉದ್ದೇಶಗಳಿಗಾಗಿ ಈ ಹಣವನ್ನು ವ್ಯಯ 
ಮಾಡಲಾಯಿತು. 


53) ಈ ಅವಧಿಯಲ್ಲಿ ಪರಿಶಿಷ್ಟ ಪಂಗಡದವರ ಏಳಿಗೆಗಾಗಿ 25.11 ಲಕ್ಷೆ ರೂ.ಗಳನ್ನು 
ವೆಚ್ಚ ಮಾಡಲಾಯಿತು. 1994 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, 2258 ಕುಟುಂಬಗಳಿಗೆ 
ಆರ್ಥಿಕ ಚೇತರಿಕೆಗೆ ಸಹಾಯಧನ, 1579 ಕುಟುಂಬಗಳಿಗೆ ಉಳುವ ಎತ್ತು ಮತ್ತು 
ಉಪಕರಣಗಳ ಪೂರೈಕಿ, 4 ಅರಣ್ಯ ಸಹಕಾರಿ ಸಂಘಗಳ ಸ್ಥಾಪನೆ, 34 ಕುಟಿಯುವ ನೀರಿನ 
ಬಾವಿಗಳ ಅಗೆತ, 2379 ಮನೆಗಳ ನಿರ್ಮಾಣಕ್ಕೆ ಈ ಹಣವನ್ನು ಬಳಸಲಾಯಿತು, 11 
ಸಮುದಾಯ ಕೇಂದ್ರದ ಕಟ್ಟಡಗಳೂ, 17 ರಸ್ತೆ ಕಾಮಗಾರಿಗಳು, 3 ಚಲಿಸುವ ಆರೋಗ್ಯ 
ಘಟಕಗಳನ್ನು ಪ್ರಾರಂಭಿಸಲಾಗಿದೆ. 


54) ಅಧಿಸೂಚನೆಯಿಂದ ತೆಗೆದುಹಾಕಿದ ಪಂಗಡದವರ ಏಳಿಗೆಗಾಗಿ 14.24 ಲಕ್ಷ 
ರೂ.ಗಳನ್ನು ವ್ಯಯಿಸಲಾಯಿತು. 4755 ವಿದ್ಯಾರ್ಥಿಗಳಿಗೆ ಉಪಕರಣಗಳು ಪೂರೈಕೆ, 11 
ವಿದ್ಯಾರ್ಥಿನಿಲಯಗಳಿಗೆ ಸಹಾಯಧನ ನೀಡಿಕೆ, 1972 ಜೊತೆ ಎತ್ತುಗಳನ್ನು ಕೃಷಿ ಯೋಗ್ಯ 
ಭೂಮಿ ಇದ್ದವರಿಗೆ ಕೊಟ್ಟಿದ್ದು, 560 ಸದಸ್ಯರಿಗೆ ಕುಶಲಕಲೆಯ ಅಭಿವೃದ್ಧಿಗಾಗಿ ಸಹಾಯಧನ, 
1535 ಕುಟುಂಬಗಳಿಗೆ ಮನೆ ನಿರ್ಮಾಣಕ್ಕೆ ಸಹಾಯಧನ, 48 ಹೊಸ ಬಾವಿಗಳ ನಿರ್ಮಾಣ, 
27 ಹಳೆ ಬಾವಿಗಳ ದುರಸ್ತಿ, 36 ಕೂಡು ರಸ್ಸೆಗಳ ನಿರ್ಮಾಣಗಳ ಕಾರ್ಯಗಳಿಗೆ ಈ ಹಣದ 
ವೆಚ್ಚವಾಯಿತು. 


55) ಅಲೆಮಾರಿ ಮತ್ತು ಅರ್ಧ ಅಲೆಮಾರಿ ಜನಾಂಗದವರೂ ಸೇರಿದಂತೆ ಇನ್ನುಳಿದ 
ಹಿಂದುಳಿದವರ ಕಲ್ಯಾಣ ಕಾರ್ಯಕ್ರಮಗಳಿಗೂ ಸಾಕಷ್ಟು ಗಮನ ಕೊಡಲಾಗಿದೆ. 


56) ಮೂರನೆ ಯೋಜನೆ ಅವಧಿಯಲ್ಲಿ ಈ ಎಲ್ಲಾ ಕಲ್ಮಾಣ ಕಾರ್ಯಕ್ರಮಗಳಿಗೆ 440 
ಲಕ್ಷ ರೂ.ನ ಅವಕಾಶ ಒದಗಿಸಲಾಗಿದೆ, ಪ್ರಸ್ತುತ ಸಾಲಿನಲ್ಲಿ 65 ಲಕ್ಷ ರೂ. ವೆಚ್ಚವಾಗುವ 
ನಿರೀಕ್ಷೆ ಇದೆ. 


ಸಮಾಜ ಕಲ್ಮಾಣ 


57) 3 ಸರ್ಟಿಫೈಡ್‌ ಶಾಲೆಗಳು, 3 ರಿಮ್ಯಾಂಡ್‌ ಹೌಸ್‌ಗಳು, 4 ಸ್ಟೇಟ್‌ ಹೊಮ್ಸ್‌ 
ಮತ್ತು 8 ಜಿಲ್ಲಾ ಘಟಕಗಳನ್ನು ಹೊಸದಾಗಿ 11.30 ಲಕ್ಷ ರೂ. ವೆಚ್ಚದಲ್ಲಿ ಎರಡನೆ 
ಯೋಜನೆ ಅವಧಿಯಲ್ಲಿ ನಿರ್ಮಿಸಲಾಯಿತು. ಈ ಉದ್ದೇಶಕ್ಕಾಗಿ ಮೂರನೆಯ 
ಯೋಜನೆಯಲ್ಲಿ ಒದಗಿಸಲಾದ ಮೊತ್ತ 39.67 ಲಕ್ಷ ರೂ.ಗಳು. 


ಪ್ರತಿಭಾವಂತ ಸಂಸದೀಯ ಪಟು 155 


ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಭಾಭ್ಕಾಸ 


58) ಎರಡನೆ ಯೋಜನೆ ಅವಧಿಯಲ್ಲಿ 3661 ಪ್ರಾಥಮಿಕ ಶಾಲೆಗಳು, 1536 ಮಧ್ಯಮಿಕ 
ಶಾಲೆಗಳು ಆರಂಭಗೊಂಡವು. ಹೊಸದಾಗಿ 421 ಪ್ರೌಢ ಶಾಲೆಗಳನ್ನು ತೆರೆಯಲಾಯಿತು. 
ಇದರಲ್ಲಿ 61 ವಿವಿದೋದ್ದೇಶ ಶಾಲೆಗಳು, 69 ಉದ್ದ ಮಾಧ್ಯಮಿಕ ಶಾಲೆಗಳು ಸೇರಿಕೊಂಡಿವೆ. 
ಈ 630 ಯಲ್ಲಿ 13 ತರಬೇತಿ ಸಂಸ್ಥೆಗಳನ್ನು ಪ್ರಾರಂಭಿಸಲಾಯಿತು. 


16800 ಪ್ರಾಥಮಿಕ ಶಿಕ್ಷಕರ ನೇಮಕಾತಿ, 210 ಸರ್ಕಾರಿ ಮತ್ತು ಏಯಡೆಡ್‌ 
ಶಾಲೆಗಳನ್ನು ಪ್ರಾರಂಭಿಸುವುದು ಮೂರನೆಯ ಯೋಜನೆಯಲ್ಲಿರಿಸಿಕೊಂಡ ಗುರಿಯಾಗಿದೆ. 
ಈ ಆರ್ಥಿಕ ವರ್ಷದಲ್ಲಿ ಇದರ ಪ್ರಮಾಣಾನುಸಾರ ಗುರಿಯನ್ನು ಸಾಧಿಸಲಾಗಿದೆ ಎನ್ನಬಹುದು. 


ವಿಶ್ವವಿದ್ಧಾಲಯ ಶಿಕ್ಷಣ 


59) ಮೈಸೂರು ವಿಶ್ವವಿದ್ಯಾಲಯವು 16 ವಿಷಯಗಳಲ್ಲಿ ಪದವಿಯೋತ್ತರ ತರಗತಿಗಳನ್ನು 
ಆರಂಭಿಸಿದೆ. ಕರ್ನಾಟಕ ವಿಶ್ವವಿದ್ಯಾಲಯ 12 ವಿಷಯಗಳಲ್ಲಿ ಪದವಿಯೋತ್ತರ ತರಗತಿಗಳನ್ನು 
ಆರಂಭಿಸಿರುವುದು. 


ಮೈಸೂರು ವಿಶ್ವವಿದ್ಯಾಲಯದಿಂದ 13 ಕಾಲೇಜುಗಳ ವರ್ಗಾವಣೆಯಿಂದಾಗಿ 
ಕಾಲೇಜ್‌ ವಿದ್ಯಾಭ್ಯಾಸ ಜೂನ್‌ 1960 ರಲ್ಲಿ ಬಹುತೇಕ ಸರ್ಕಾರದ ಅಧೀನಕ್ಕೆ ಬಂತು. 
ಎಂಜಿನಿಯರಿಂಗ್‌ನಲ್ಲಿ ಮಾಸ್ಟರ್‌ ಪದವಿ ಮತ್ತು ಕಾನೂನಿನಲ್ಲಿ ಮಾಸ್ಟರ್ಸ್‌ ಪದವಿಯ 
ಪ್ರಾರಂಭ ಎರಡನೆಯ ಯೋಜನೆಯ ಮಹತ್ವದ ಸಾಧನೆಗಳೆನ್ನಬಹುದು. ಮೂರನೆ 
ಯೋಜನೆಯಲ್ಲಿ ವೈಜ್ಞಾನಿಕ ವಿಷಯಗಳ ಪದವಿಯೋತ್ತರ ಶಿಕ್ಷಣ ಮತ್ತು ಸಂಶೋಧನೆಯನ್ನು 
ಈ ಕೆಲವು ಕಾಲೇಜುಗಳಲ್ಲಿ ಪ್ರಾರಂಭಿಸುವುದನ್ನು ಗುರಿಯಾಗಿರಿಸಿಕೊಳ್ಳಲಾಗಿದೆ. 


60) ಬೆಂಗಳೂರಿನ ಮಹಾರಾಣಿ ಕಾಲೇಜಿನಿಂದ ಗೃಹ ವಿಜ್ಞಾನವನ್ನು ಬೇರ್ಪಡಿಸಿ, 
ಗೃಹ ವಿಜ್ಞಾನದ ಪ್ರತ್ಯೇಕ ಕಾಲೇಜನ್ನು ಸ್ಥಾಪಸಲಾಗಿದೆ. ಗೃಹವಿಜ್ಞಾನದಲ್ಲಿ ಮಾಸ್ಟರ್ಸ್‌ 
ಪದವಿಯನ್ನೂ ಕೂಡ ಪ್ರಸ್ತುತ ವರ್ಷದಲ್ಲಿ ಪ್ರಾರಂಭಿಸಲಾಗಿದೆ. ಸರಕಾರ ಒಪ್ಪಿಕೊಂಡ 
ನೀತಿಗನುಸಾರವಾಗಿ ದಾವಣಗೆರೆಯ ಇಂಟರ್‌ಮೀಡಿಯೇಟ್‌ ಕಾಲೇಜನ್ನು ಖಾಸಗಿ 
ಆಡಳಿತಕ್ಕೆ 1961-63ರಲ್ಲಿ ಒಪ್ಪಿಸಲಾಗುವುದು. 


ತಾಂತ್ರಿಕ ಶಿಕ್ಷಣ 


61) ಎರಡನೆ ಪಂಚವಾರ್ಷಿಕ ಯೋಜನೆ ವರದಿಯ ಪ್ರಕಾರ 4 ಎಂಜಿನಿಯರಿಂಗ್‌ 
ಕಾಲೇಜುಗಳನ್ನು 12 ಪಾಲಿಟೆಕ್ಷಿಕ್‌ ಕಾಲೇಜುಗಳನ್ನು ಹೊಸದಾಗಿ ಪ್ರಾರಂಭಿಸಲಾಗಿದೆ. 
ಇದರಿಂದಾಗಿ ಇಂಜಿನಿಯರಿಂಗ್‌ ಕಾಲೇಜ್‌ ಸಂಖ್ಯೆ 10 ಕ್ಕೂ, ಪಾಲಿಟೆಕ್ಷಿಕ್‌ ಕಾಲೇಜ್‌ 
ಸಂಖ್ಯೆ 26 ಕ್ಕೂ ಮುಟ್ಟಿದೆ. 


156 ಎಸ್‌.ಆರ್‌. ಕಂಠಿ 


80 ವಿದ್ಯಾರ್ಥಿಗಳಿಗೆ ಪ್ರವೇಶವಿರುವ ಮಹಿಳಾ ಪಾಲಿಟೆಕ್ಲಿಕ ಒಂದನ್ನು ಪ್ರಸ್ತುತ 
ವರ್ಷದಲ್ಲಿ ಬೆಂಗಳೂರಿನಲ್ಲಿ ಆರಂಭಿಸಲಾಗಿದೆ. ಈ ಎಲ್ಲಾ ಹೆಚ್ಚುವರಿಯಿಂದಾಗಿ ಎರಡನೆ 
ಯೋಜನೆ ಪ್ರಾರಂಭದಲ್ಲಿ ಡಿಗ್ರಿ ಕೋರ್ಸ್‌ಗಳಗಾಗಿದ್ದ 430 ಪ್ರವೇಶವಕಾಶವೂ 1320 
ಕ್ಕೂ, ಡಿಪ್ಲೋಮಾ ತರಗತಿಗಳು, 1464 ಪ್ರವೇಶವಕಾಶವು 3400 ಕ್ಕೂ ಪ್ರಸ್ತುತ ವರ್ಷದಲ್ಲಿ 
ಹೆಚಿದೆ. 


ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ 


62) ಎರಡನೆ ಯೋಜನೆಯಲ್ಲಿ ಮಾಡಿದ ವಿಶೇಷ ಪ್ರಯತ್ನಗಳ ಫಲವಾಣಿ ಜೈಮಿನಿ 
ಭಾರತ, ಕುಮಾರವ್ಮಾಸ ಭಾರತ, ಮತ್ತು ಸರ್ವಜ್ಞನ ವಚೆನಗಳು ಸೇರಿದಂತೆ 15 ಪ್ರಕಟಣೆಗಳು 
ಬೆಳಕು ಕಂಡವು. ಭಾರತೀಯ ಸಂಸ್ಕೃತಿ ದರ್ಶನ, ಭಾಸ್ಕರಾಚಾರ್ಯ ಲೀಲಾವತಿ ಮತ್ತು 
ಕನಾಟಕದಲ್ಲಿ ಸ್ಪಾತಂತ್ರ್ಯ ಚಳುವಳಿ ಭಾಗ 1 ಈ ಮೂರು ಗ್ರಂಥಗಳನ್ನು ಪ್ರಸ್ತುತ ವರ್ಷದಲ್ಲಿ 
ಬಿಡುಗಡೆಗೊಳಿಸಲಾಯಿತು. ಕನ್ನಡ ವಿಶ್ವಕೋಶದ ಸಂಪಾದನೆ, ಕನ್ನಡ-ಕನ್ನಡ ಆರ್ಥಕೋಪಶ, 
ಗೆಜೆಟಿಯರ್ಸ್‌, ವಸ್ತುಸಂಗ್ರಹಾಲಯ ಮತ್ತು ಪುರಾತತ್ವದ ಯೋಜನೆಗಳು ಪ್ರಗತಿಯಲ್ಲಿವೆ. 
ಸಾಂಸ್ಕೃತಿ ಅಭಿವೃದ್ದಿಯೋಜನೆಗಳಲ್ಲಿ ಕರ್ನಾಟಕ ಯುಗಯುಗಳಲ್ಲಿ “ಗ್ರಂಥದ ಪ್ರಕಟಣೆ, 
ಕನ್ನಡದಲ್ಲಿ ಉತ್ತಮ ಪುಸ್ತಕಗಳಿಗೆ ಬಹುಮಾನ, ಮೈಸೂರು ರಾಜ್ಯ ಸಂಗೀತ ಅಕಾಡೆಮಿಗೆ 
ಸಹಾಯಧನದ ಸಲ್ಲಿಕೆ ಇವು ಸೇರಿಕೊಂಡಿವೆ. ರಾಜ್ಯಮಟ್ಟದಲ್ಲಿ ಸಾಹಿತ್ಯ ಮತ್ತು ಲಲಿತಕಲಾ 
ಅಕಾಡಮಿಗಳನ್ನು ಸ್ಥಾಪಿಸಲಾಗಿದೆ. 


[x ದೃಕೀಯ 


63) ಎರಡನೆ ಯೋಜನೆ ಅವಧಿಯಲ್ಲಿ ಮತ್ತು ಮೂರನೆ ಯೋಜನೆಯ ಮೊದಲ 
ವರುಷದಲ್ಲಿ ಈ ವಿಭಾಗವು ಪರಿಪೂರ್ಣ ಪ್ರಗತಿಯನ್ನು ಸಾಧಿಸಿದೆ. ಮುಖ್ಯ ಆಸ್ಪತ್ರೆಗಳಲ್ಲಿ 
ಹಾಸಿಗೆಗಳ ಸಂಖ್ಯೆ 1175 ರಷ್ಟು ಹೆಚ್ಚಿಸಲಾಗಿದೆ ಮತ್ತು 20 ಲಕ್ಷ ರೂ.ಗಳ ಉಪಕರಣಗಳನ್ನು 
ಹೆಚ್ಚಿಸಲಾಗಿದೆ. 77 ಅಲೋಪೆಥಧಿಕ್‌ ಆಸ್ಪತ್ರೆಗಳೂ, 25 ಭಾರತೀಯ ವೈದ್ಯದ ಆಸ್ಪತ್ರೆಗಳೂ 
ಮತ್ತು ಒಂದು ದಂತ ವೈದ್ಯದ ಆಸ್ಪತ್ರೆಯನ್ನು ಹೊಸದಾಗಿ ಪ್ರಾರಂಭಿಸಲಾಗಿದೆ. ಮೈಸೂರು 
ಮತ್ತು ಬೆಂಗಳೂರಿನಲ್ಲಿರುವ ವೈದ್ಯಕೀಯ ಕಾಲೇಜ್‌ಗಳನ್ನು ಸರ್ಕಾರದ ಹತೋಟಿಗೆ 
ಒಳಪಡಿಸಲಾಗಿದೆ. ಮತ್ತು ಹುಬ್ಬಳ್ಳಿಯಲ್ಲಿ ಹೊಸದೊಂದು ಕಾಲೇಜನ್ನು ಪ್ರಾರಂಭಿಸಲಾಗಿದೆ. 
ಭಾರತೀಯ ವೈದ್ಯರಲ್ಲಿ ಪದವಿ ಕಾಲೇಜೊಂದನ್ನು ಬೆಂಗಳೂರಿನಲ್ಲಿಯೂ ಸಂಕ್ಷಿಪ್ತ 
ಎಂ.ಬಿ.ಬಿ.ಎಸ್‌. ಪದವಿ ಮತ್ತು ಟಿ.ಡಿ.ಡಿ. ಕೋರ್ಸ್‌ನ್ನು ಮೈಸೂರು ವೈದ್ಯಕೀಯ 
ಕಾಲೇಜಿನಲ್ಲೂ ಸೇರಿಸಲಾಗಿದೆ. 


ಬಿ.ಸಿ.ಜಿ. ಲಸಿಕೆ ಕಾರ್ಯಕ್ರಮವನ್ನು ತೀವ್ರಗೊಳಿಸಲಾಗಿದೆ. ಆಯುರ್ವೇದದಲ್ಲಿ 
ಸಂಶೋಧನಾ ಮಂಡಳಿಯೊಂದನ್ನು ರಚಿಸಲಾಗಿದೆ. ಪ್ರಸ್ತುತ ವರ್ಷದಲ್ಲಿ ಬಳ್ಳಾರಿಯಲ್ಲಿ 


ಪ್ರತಿಭಾವಂತ ಸಂಸದೀಯ ಪಟು 157 


ಒಂದು ವೈದ್ಯಕೀಯ ಕಾಲೇಜು, ಶಿವಮೊಗ್ಗ ಮತ್ತು ಬಿಜಾಪುರದಲ್ಲಿ ಒಂದೊಂದು ವೈದ್ಯಕೀಯ 
ಶಾಲೆಗಳೂ ಹೊಸದಾಗಿ ಕಾರ್ಮಾರಂಭ ಮಾಡಿವೆ. 


ಮೂರನೆಯ ಯೋಜನೆಯಲ್ಲಿ ಈ ಉದ್ದೇಶಕ್ಕಾಗಿ ಒದಗಿಸಲಾದ ಮೊತ್ತ 4.33 
ಕೋಟಿ ರೂ.ಗಳು. ಹೊಸ ಮಾನಸಿಕ ಚಿಕಿತ್ಸಾಲಯ, ದೀರ್ಪಕಾಲೀನ ರೋಗಿಗಳಿಗೆ 
ಚಿಕಿತ್ಲಾಲಯದ ಪ್ರಾರಂಭ ಮತ್ತು 2700 ಹೆಚ್ಚಿನ ಹಾಸಿಗೆಗಳು ಪೂರೈಕೆಯನ್ನು 
ಗುರಿಯಾಗಿಟ್ಟುಕೊಳ್ಳಲಾಗಿದೆ. 


ಸಾರ್ವಜನಿಕ ಆರೋಗ್ಯ 


64) ಸಿಡುಬಿನ ಸಂಪೂರ್ಣ ನಿರ್ಮೂಲನದ ಅಂಗವಾಗಿ ಮುಂದುವರೆದ ಸಂಕಲ್ಪತ 
ಪ್ರಯತ್ನಗಳ ಫಲಸ್ವರೂಪವಾಗಿ ಸಾರ್ವಜನಿಕ ಆರೋಗ್ಯ ಇಲಾಖೆ ಕಡ್ಡಾಯ ಲಸಿಕೆ ಕಾರೃಕ್ತಮ 
ಕೈಗೊಂಡಿತು. ಮಲೇರಿಯಾ ನಿರ್ಮೂಲನ ಯೋಜನೆ ಅಂತಿಮ ಹಂತದಲ್ಲಿದೆ. 


ಸಮುದಾಯ ಅಭಿವೃದ್ಧಿಕ್ಷೇತ್ರಗಳೂ ಮತ್ತಿತರ ಪ್ರದೇಶಗಳಲ್ಲಿ ಕೇಂದ್ರ ಮಾದರಿಯ 
149 ಆರೋಗ್ಯ ಕೇಂದ್ರಗಳೂ, 187 ರಾಜ್ಯ ಮಾದರಿಯ ಸಣ್ಣ ಕೇಂದ್ರಗಳೂ ಈಗ ಕೆಲಸ 
ನಿರ್ವಹಿಸುತ್ತಿವೆ. ರೋಗಲಕ್ಷಣ ನಿರ್ಧಾರ ಜೀವಿಗಳ ಪರೀಕ್ಷೆಗೆ ಮತ್ತು ಆಹಾರಧಾನ್ಯಗಳ 
ಹಂಚಿಕೆಗೆ ವಿರುದ್ಧದ ಕ್ರಮಗಳ ಸಮರ್ಥ ಜಾರಿಗಾಗಿ 12 ಜಿಲ್ಲಾ ಪರೀಕ್ಲಾಲಯಗಳನ್ನು 
ಸ್ಥಾಪಿಸಲಾಗಿದೆ. ಗ್ರಾಮಾಂತರ ಪ್ರದೇಶಗಳಲ್ಲಿ 58 ಕೇಂದ್ರಗಳು ಒಳಗೊಂಡಿಂತೆ ಒಟ್ಟು 
75 ಕುಟುಂಬ ಯೋಜನಾ ಕೇಂದ್ರಗಳು ಈಗಿವೆ. ಈ ಯೋಜನೆಯ ಲಾಭವನ್ನು ಅತಿ 
ದೂರದ ಹಳ್ಳಿಗೂ ತಲುಪಿಸುವ ಉದ್ದೇಶದಿಂದ ವಿಭಾಗಕ್ಕೆ ತಲಾ ಒಂದರಂತೆ ನಾಲ್ಕು 
ವಿಭಾಗೀಯ ಚಲಿಸುವ ಸಂತಾನಗರ್ಭ ಚಿಕಿತ್ಸಾ ಘಟಕಗಳನ್ನು ಮಂಜೂರು ಮಾಡಲಾಗಿದೆ. 


ಉಳಿದ ಸಮುದಾಯ ಕ್ಷೇತ್ರಗಳಲ್ಲಿ ಕೇಂದ್ರ ಮಾದರಿಯ 119 ಹೊಸ ಆರೋಗ್ಯ 
ಕೇಂದ್ರಗಳ ಸ್ಥಾಪನೆಯನ್ನು ಮೂರನೆ ಯೋಜನೆಯಲ್ಲಿ ಪರಿಕಲ್ಪಿಸಲಾಗಿದೆ. 15000 
ಜನಸಂಖ್ಯೆಯ ಕ್ಷೇತ್ರಗಳನ್ನು ಅವರಿಸಿಕೊಳ್ಳುವಂತೆ ಯೂನಿಟ್‌ ಮಾದರಿಯ 50 ಆಸ್ಪತ್ರೆಗಳನ್ನು 
ಸ್ಥಾಪಿಸುವ ಯೋಜನೆಯೂ ಇದರಲ್ಲಿ ಅಡಕವಾಗಿದೆ. ಗ್ರಾಮಾಂತರ ಪ್ರದೇಶಗಳಲ್ಲಿ 60 
ಕೇಂದ್ರಗಳು ಸೇರಿದಂತೆ ಒಟ್ಟು 69 ಕುಟುಂಬ ಯೋಜನಾ ಕೇಂದ್ರಗಳನ್ನು ಪ್ರಾರಂಭಿಸುವ 
ಉದ್ದೇಶವನ್ನು ಇಟ್ಟುಕೊಳ್ಳಲಾಗಿದೆ. ಮೂರನೆಯ ಯೋಜನೆಯಡಿಯಲ್ಲಿ 275 ಆರೋಗ್ಯ 
ದರ್ಶಕರನ್ನು, 680 ಅಕ್ಷೀಲಿಯರೀ ನರ್ಸ ಮಿಡ್‌ವೈಪ್ಸ್‌ ಗಳನ್ನೂ, 200 ಆಯಾಗಳನ್ನೂ 
375 ಆರೋಗ್ಯ ತಪಾಸಕರನ್ನು, 60 ಪರೀಕ್ಷಾಲಯ ತಾಂತ್ರಿಕರನ್ನೂ ತರಬೇತಿಗೊಳಿಸುವ 
ಮತ್ತು ಆರು ಹೊಸ ಜಿಲ್ಲಾ ಪರೀಕ್ಷಾಲಯಗಳನ್ನು ಸ್ಥಾಏಸುವ ಯೋಜನೆಯನ್ನು ಇಲಾಖೆಯು 
ಹಮಿಕ್ರೊಂಡಿದೆ. 


158 ಎಸ್‌.ಆರ್‌. ಕಂಠಿ 


ನೀರು ಸರಬರಾಜು ಮತ್ತು ಒಳಚರಂಡಿ 


65) ಎರಡನೆ ಯೋಜನೆ ಅವಧಿಯಲ್ಲಿ 4 ಇತರ ಪ್ರದೇಶಗಳ ನೀರು ಸರಬರಾಜು 
ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ 22 ಪಟ್ಟಣಗಳಿಗೆ ಸಂರಕ್ಷಿತ ನೀರು 
ಸರಬರಾಜಿನ ವ್ಯವಸ್ಥೆಯನ್ನು ವಿಸ್ತರಿಸಲಾಯಿತು. ಒಳಚರಂಡಿ ವ್ಯವಸ್ಥೆಯನ್ನು ಎರಡು 
ಪಟ್ಟಣಗಳಿಗೆ ವಿಸ್ತರಿಸಲಾಯಿತು. 


ಮೂರನೆ ಯೋಜನೆ ಅವಧಿಯಲ್ಲಿ ನೀರು ಸರಬರಾಜು ವ್ಯವಸ್ಥೆಯನ್ನು 26 
ಪಟ್ಟಣಗಳಿಗೂ, ಒಳಚಿರಂಡಿ ವ್ಯವಸ್ಥೆಯನ್ನು 10 ಪಟ್ಟಣಗಳಿಗೂ ವಿಸ್ತರಿಸುವ ಉದ್ದೇಶವಿದೆ. 
ಇದರಿಂದಾಗಿ ನೀರು ಸರಬರಾಜು ಹೊಂದಿನ ಪಟ್ಟಣದ ಸಂಖ್ಯೆ 117, ಒಳಚರಂಡಿ 
ವ್ಯವಸ್ಥೆಯಿರುವ ಪಟ್ಟಣಗಳ ಸಂಖ್ಯೆ 14 ಆಗುವುದು. 


ಸಹಕಾರೀ ಮತ್ತು ಮಾರುಕಟ್ಟೆ 


66) ಎರಡನೇ ಪಂಚವಾರ್ಷಿಕ ಯೋಜನೆಗೆ ಮೊದಲು ನಿಯಂತ್ರಿತ ಮಾರುಕಟ್ಟೆಯ 
ಸಂಖ್ಯೆ 48, ಉಪ ಮಾರುಕಟ್ಟೆಗಳ ಸಂಖ್ಯೆ 45 ಇದ್ದಿತ್ತು. ಈ ಸಂಖ್ಯೆಯು ಎರಡನೇ 
ಯೋಜನೆಯ ಅಂತ್ಯದಲ್ಲಿ ಕ್ರಮವಾಗಿ 74 ಮತ್ತು 67 ಕ್ಕೂ ಏರಿದೆ. 

ಎರಡನೇ ಯೋಜನೆ ಅವಧಿಯಲ್ಲಿ ನಿಯಂತ್ರಿತ ಮಾರುಕಟ್ಟೆಗಳಿಗೆ ಸಾಲದ 
ರೂಪದಲ್ಲಿ ದೊರೆತ ಆರ್ಥಿಕ ಸಹಾಯ 20 ಲಕ್ಷ ರೂ.ಗಳು. ಇದು ಮಾರುಕಟ್ಟೆ ಪ್ರದೇಶದಲ್ಲಿ 
ಅಂಗಡಿಮಟ್ಟುಗಳನ್ನು ನಿರ್ಮಿಸಿಕೊಳ್ಳಲು ವ್ಯಾಪಾರಿಗಳಿಗೆ ದೊರೆತ 2 ಲಕ್ಷರೂ. ಸಾಲವನ್ನು 


ಒಳಗೊಂಡಿದೆ. ಪ್ರಸ್ತುತ ಸಾಲಿನ ಖರ್ಚು ಕ್ರಮವಾಗಿ 4.75 ಲಕ್ಷ ರೂ. ಮತ್ತು 2.00 ಲಕ್ಷ 
ರೂ. ಗಳಾಗಲಿದೆ. 


ತೂಕ ಮತ್ತು ಅಳತೆ 


67) ತೂಕ ಮತ್ತು ಅಳತೆ ಕಾಯಿದೆಯ ವ್ಯಾಪ್ತಿಯಲ್ಲಿ 122 ತಯಾರಕರಿಗೆ, 463 
ವ್ಯಾಪಾರಿಗಳಿಗೆ ಮೆಟ್ರಿಕ್‌ ತೂಕ, ಅಳತೆ ಮತ್ತಿತರ ಉಪಕರಣಗಳು, 75 ದುರಸ್ಸಿದಾರರಿಗೂ 
ಲೈಸನ್ಸ್‌ ಕೊಡಲಾಗಿದೆ. ಡಿಸೆಂಬರ್‌ 1961 ರ ತನಕ 3.93 ಲಕ್ಷ ಮೆಟ್ರಿಕ್‌ ಒಟ್ಟುಗಳು, 
3.28 ಮೆಟ್ರಿಕ್‌ ಅಲ್ಲದ ತೂಕದ ಒಟ್ಟುಗಳಿಗೆ ಮುದ್ರೆ ಒತ್ತಿ ರಾಜ್ಯದ ಎಲ್ಲ ವ್ಯಾಪಾರಿಗಳಿಗೆ 
ಪೂರೈಸಲಾಯಿತು. ಇದರಿಂದ ವಸೂಲಾದ ಶುಲ್ಕ 2.5 ಲಕ್ಷ ರೂ.ಗಳು. 1.4.1962 ರಿಂದ 
ರಾಜ್ಯದ ಎಲ್ಲ ಕಡೆ ಮೆಟ್ರಿಕ್‌ ಪದ್ಧತಿಯ ತೂಕ ಮತ್ತು ಅಳತೆಯನ್ನು ಕಡ್ಡಾಯವಾಗಿ 
ಜಾರಿಗೊಳಿಸಲು ಇಲಾಖೆಯು ಎಲ್ಲ ಪೂರ್ವಸಿದ್ಧತೆಗಳನ್ನು ಮಾಡಿಕೊಂಡಿದೆ. 


ಪ್ರತಿಭಾವಂತ ಸಂಸದೀಯ ಪಟು 159 


ಉಗ್ರಾಣ 


68) 1957ರಲ್ಲಿ ನಿರ್ಮಿತವಾದ ರಾಜ್ಯ ಉಗ್ರಾಣ ನಿಗಮ, ಬೆಂಗಳೂರು ಆರು ಹೆಚ್ಚಿನ 
ಉಗ್ರಾಣಗಳೆನ್ನೂ, 5 ಉಪ ಉಗ್ರಾಣಗಳನ್ನೂ 1961 62ರ ಸಾಲಿನಲ್ಲಿ ಪ್ರಮುಖ ಸಮಾವೇಶ 
ಸ್ಥಳಗಳಲ್ಲಿ ಸ್ಥಾಪಿಸಿದೆ. ಇದರ ಪರಿಣಾಮವಾಗಿ ರಾಜ್ಯದಲ್ಲಿರುವ ಉಗ್ರಾಣಗಳ ಸಂಖ್ಯೆ 
23ಕ್ಕೂ ಉಪ ಉಗ್ರಾಣಗಳ ಸಂಖ್ಯೆ 5 ಕ್ಕೂ ಏರಿದೆ. ಇದರ ಜೊತೆಗೆ ಕೇಂದ್ರ ಉಗ್ರಾಣ 
ನಿಗಮವು ರಾಜ್ಯದಲ್ಲಿ ನಾಲ್ಕು ಕೇಂದ್ರ ಉಗ್ರಾಣ ನಿಗಮಗಳನ್ನು ಸ್ಥಾಪಿಸಿದೆ. 


ಮೂರನೆಯ ಯೋಜನೆಯಲ್ಲಿನ ಗುರಿಯಂತೆ ಮುಂದಿನ ನಾಲ್ಕು ವರ್ಷಗಳಲ್ಲಿ 
ರಾಜ್ಯ ಉಗ್ರಾಣ ನಿಗಮವು 24 ಉಗ್ರಾಣಗಳನ್ನು ಪ್ರಾರಂಭಿಸಬೇಕಾಗಿದೆ. 


ಮಂಗಳೂರು ಬಂದರು 


69) ರಾಜ್ಯದಲ್ಲಿ 155 ಮೈಲು ಉದ್ದದ ಸಮುದ್ರ ತೀರವಿದ್ದು 20 
ಬಂದರುಗಳನ್ನೊಳಗೊಂಡಿದೆ. ಇದರಲ್ಲಿ 15 ಉತ್ತರಕನ್ನಡ ಜಿಲ್ಲೆಯಲ್ಲೂ 5 ದಕ್ಷಿಣ ಕನ್ನಡ 
ಜಿಲ್ಲೆಯಲ್ಲಿ ಇವೆ. ಬಂದರುಗಳ ಅಭಿವೃದ್ಧಿಗಾಗಿ ಎರಡನೆಯ ಯೋಜನೆಯ ಅವಧಿಯಲ್ಲಿ 
18.00 ಲಕ್ಷ ರೂ.ಗಳು ವೆಚ್ಚದ ಯೋಜನೆಗಳನ್ನು ಹಾಕಿಕೊಳ್ಳಲಾಯಿತು. ಈ ಯೋಜನೆಯಲ್ಲಿ 
ಅಗತ್ಯವಿರುವ ಕಛೇರಿ ಪ್ರದೇಶಗಳ ನಿರ್ಮಾಣ, ಬಂದರು ಸಿಬ್ಬಂದಿಗೆ ಮನೆಗಳ ನಿರ್ಮಾಣ, 
ಹಡಗುಕಟ್ಟೆಗಳ ಸಣ್ಣ ಪ್ರಮಾಣದ ದುರಸ್ತಿ ಮತ್ತು ಹೂಳೂ ಎತ್ತುವ ಉಪಕರಣಗಳು 
ಖರೀದಿ ಮುಂತಾದವುಗಳು ಸೇರಿಕೊಂಡಿವೆ. 


1960-61 ರಲ್ಲಿ ಮಂಗಳೂರು ಬಂದರು ಬಿಟ್ಟು ಉಳಿದ ಬಂದರುಗಳು 
ನಿರ್ವಹಿಸಿದ ಸರಕಿನ ಮೊತ್ತ 4.18 ಲಕ್ಷ ಟನ್‌ಗಳು. ಇದು 1956-57 ರಲ್ಲಿ ನಿರ್ವಹಿಸಿದ 
ಸರಕಿನ 230 ಪಟ್ಟು ಹೆಚ್ಚಿದೆ. ಇದೇ ಅವಧಿಯಲ್ಲಿ ಮಂಗಳೂರು ಬಂದರು 4.03 ಲಕ್ಷ 
ಟನ್‌ ಸಾರಿಗೆಯನ್ನು ಅಂದರೆ 1956-57ರಲ್ಲಿ ನಿರ್ವಹಿಸಿದ ಸಾರಿಗೆಯ ಶೇ. 50 ರಷ್ಟು 
ಹೆಚ್ಚಳ ಸಾಧಿಸಿತು. ಮಂಗಳೂರು ಬಂದರನ್ನು ಸರ್ವಖಯತು ಬಂದರನ್ನಾಗಿ ಪರಿವರ್ತಿಸಿ 
ಅಭಿವೃದ್ಧಿಪಡಿಸಲು ಮಧ್ಯವರ್ತಿ ಬಂದರು ಅಭಿವೃದ್ಧಿ ಸಮಿತಿಯ ಶಿಫಾರಸ್ಸುಗಳನ್ನು 
ಅಂಗೀಕರಿಸಿದೆ. 34 ಅಡಿಯ ಹಡಗುಗಳು, ಎರಡು ಸಾಮಾನ್ಯ ಸರಕಿಗೂ, ಒಂದು ಅದಿರಿಗೆ 
ಮಾತ್ರ ನೇಮಕವಾಗಿರುವ ಮೂರು ಬರ್ಕ್‌ಗಳ ನಿರ್ಮಾಣವಾಗಲಿದ್ದು, 6 ಲಕ್ಷ ಟನ್‌ 
ಸಾಮಾನ್ಯ ಸರಕನ್ನೂ 20 ಲಕ್ಷ ಟನ್‌ ಕಬ್ಬಿಣದ ಅದಿರನ್ನೂ ವಾರ್ಷಿಕವಾಗಿ ಸಾಗಿಸುವ 
ಸಾಮರ್ಥ್ಯ ಹೊಂದಿರುತ್ತದೆ. ನಿರ್ವಹಿಸುವ ಸರಕು ಸಾಮಗ್ರಿಯ ಮೌಲ್ಯ 12.7 ಕೋಟಿ 
ರೂ.ಗಳಾಗಿರುತ್ತದೆ. 


ಮೂರನೇ ಯೋಜನೆ ಅವಧಿಯಲ್ಲಿ ಮಧ್ಯವರ್ತಿ ಬಂದರು ಅಭಿವೃದ್ಧಿ ಸಲಹಾ 
ಸಮಿತಿಯ ಶಿಫಾರಸ್ಸಿನಂತೆ ಆಳ ಸಮುದ್ರದ ಬಂದರಿನ ನಿರ್ಮಾಣದ ಆರಂಭ ಕೈಗೊಳ್ಳಲು 


160 ಎಸ್‌.ಆರ್‌. ಕಂಠಿ 


ಅನುವುವಾಗುವಂತೆ ಸಾಮಾನ್ಯ ಅಭಿವೃದ್ದಿ ಕಾರ್ಯಗಳನ್ನು ಕೇಂದ್ರ ವಲಯಗಳಲ್ಲಿ 278 ಲಕ್ಷ 
ರೂ. ವೆಚ್ಚದಲ್ಲಿ ಮೊದಲು ಕೈಗೊಂಡು ಅದನ್ನು ಮೊದಲ ಎರಡು ವರ್ಷಗಳಲ್ಲಿ 
ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 


ಈ ಯೋಜನೆಯ ಪ್ರಾಥಮಿಕ ರೂಪುರೇಶೆಗಳನ್ನು ತಯಾರಿಸಲು ಭಾರತ ಸರ್ಕಾರದ 
ಸಾರಿಗೆ ಸಂಪರ್ಕ ಮಂತ್ರಾಲಯವು ಒಂದು ಇಂಜಿನಿಯರಿಂಗ್‌ ವಿಭಾಗವನ್ನು ಮಂಜೂರು 
ಮಾಡಿದೆ ಎಂದು ತಿಳಿದುಬಂದಿದೆ. 


70) ಮೈಸೂರು ಬಂದರು ಇಲಾಖೆ ಕುರಿತಂತೆ ಮೂರನೇ ಯೋಜನೆಯಲ್ಲಿ ರೂ. 
215 ಲಕ್ಷ ಕೇಂದ್ರ ವಲಯದಲ್ಲೂ ರೂ. 37.5 ಲಕ್ಷ ರಾಜ್ಯ ವಲಯದಲ್ಲೂ ಒದಗಿಸಲಾಗಿದೆ. 
ಕಾರವಾರ ಬಂದರನ್ನೂ ಸಮರ್ಥ ಉತ್ತಮ ಯತುಮಧ್ಯವರ್ತಿ ಬಂದರವನ್ನಾಗಿ 
ಅಭಿವೃದ್ಧಿಪಡಿಸುವುದು ರಾಜ್ಯ ಸರ್ಕಾರದ ನೀತಿಯಾಗಿದೆ. 30.32 ಅಡಿ ಸ್ಟೀಮರ್ಸ್‌ಗಳ 
ಬಂದರು ನಿಲ್ದಾಣವನ್ನು 183 ಲಕ್ಷ ಅಂದಾಜು ವೆಚ್ಚದಲ್ಲಿ ಇಲ್ಲಿ ನಿರ್ಮಿಸಲಾಗುವದು! 14 
97 ಲಕ್ಷ ವೆಚ್ಚದಲ್ಲಿ ಹೊನ್ನಾವರ ಬಂದರನ್ನು, 15.44 ಲಕ್ಷ ರೂ. ವೆಚ್ಚದಲ್ಲಿ ಕುಂದಾಪುರ 
ಬಂದರನ್ನೂ, ಮೂಖ್ಯ ಉಪ ಬಂದರಗಳನ್ನಾಗಿ ಅಭಿವೃದ್ಧಿ ಪಡಿಸಲಾಗುವುದು. ಮೂರನೇ 
ಯೋಜನೆಯಲ್ಲಿ ಮಲ್ಟಿ, ಭಟ್ಕಳೆ, ಕುಮಟಾ, ತದ್ರಿ, ಮತ್ತು ಬೆಳಕೆರಿ ಬಂದರುಗಳ ಸೌಲಭ್ಯಗಳ 
ಅಭಿವೃದ್ಧಿಕಾರ್ಯವೂ ಕೈಗೊಳ್ಳಲಾಗುವುದು. ಮೂರನೇ ಯೋಜನೆಯ ಅಂತ್ಯದ ವೇಳಿಗೆ 
ರಾಜ್ಯದಲ್ಲಿರುವ ಬಂದರುಗಳು, ಮಂಗಳೂರ ಬಂದರನ್ನೂ ಹೊರತುಪಡಿಸಿ 18,00,000 
ಟನ್‌ ಸರಕು ಸಾಗಾಣಿಕೆಯನ್ನು ನಿರ್ವಹಿಸಬೇಕಾಗುತ್ತದೆ. 


ಪ್ರಸ್ತುತ: ವರ್ಷದಲ್ಲಿ ಬಂದರುಗಳ ಅಭಿವೃದ್ಧಿಗಾಗಿ 30 ಲಕ್ಷ ರೂ.ಗಳನ್ನು ಮಂಜೂರು 
ಮಾಡಲಾಗಿದೆ. ಈ ದಿಶೆಯಲ್ಲಿ ಈಗಾಗಲೇ 37 ಲಕ್ಷ ರೂ. ವೆಚ್ಚದ ಯೋಜನೆಗಳನ್ನು 
ಈಗಾಗಲೇ ಕೈಗೊಳ್ಳಲಾಗಿದೆ. 1962 63 ನೇ ಸಾಲಿಗೆ 34 ಲಕ್ಷ ರೂ. ನ ಅವಕಾಶ 
ಒದಗಿಸಲಾಗಿದೆ. 


71) ನದಿ, ರಸ್ತೆ ಮತ್ತು ರೈಲ್ವೆ ಸಾರಿಗೆಯನ್ನು ಸಮನ್ವಯಗೊಳಿಸಲು ನಿಶ್ಚಯಿಸಲಾಗಿದೆ. 
ಒಂದು ಪ್ರದೇಶದಲ್ಲಿ ನದಿ ಸಾರಿಗೆ ಇತರ ಸಾರಿಗೆಗಿಂತ ಉಪಯುಕ್ತವೆಂದು ಕಂಡುಬಂದಲ್ಲಿ 
ನದಿ ಸಾರಿಗೆಯನ್ನು ಅಭಿವೃದ್ಧಿಪಡಿಸಲು ಆದ್ಯತೆ ಕೊಡಲಾಗುವುದು. ಅಂತರ್ದೇಶಿ ಜಲ 
ಸಾರಿಗೆ ಸಮಿತಿಯ ಶಿಫಾರಸ್ಸಿನಂತೆ ಅಂತರ್ದೇಶಿಯ ಜಲಸಾರಿಗೆ ಕಾಲುವೆಯೊಂದನ್ನು 
ಮಂಗಳೂರು ಮತ್ತು ಕುಂದಾಪುರ ನಡುವೆ ನಿರ್ಮಿಸಲು ರಾಜ್ಯ ಸರ್ಕಾರ ಪ್ರಸ್ತಾಪ ಮಾಡಿದೆ. 
ಇದಕ್ಕೆ ತಗಲುವ ವೆಚ್ಚ 70 ಲಕ್ಷ ರೂ.ಗಳು. ನ್ಯಾಶನಲ್‌ ಕೌನ್ಸಿಲ್‌ ಆಫ್‌ ಅಪೈೆಡ್‌ 
ಇಕಾವಾಮಿಕ್‌ ರಿಸರ್ಚ್‌, ನವದೆಹಲಿ ಇವರು ಈ ಕಾಲುವೆಯಲ್ಲಿ ನಿರೀಕ್ಷಿತ ಸಂಚಾರವನ್ನು 
ಎಷ್ಟೆಂದು ನಿರ್ಧರಿಸಲು ಸಾರಿಗೆ ಸಮೀಕ್ಷೆಯೊಂದನ್ನು ನಡೆಸಿದ್ದಾರೆ. ಪ್ರಾಥಮಿಕ ವರದಿಯಂತೆ 
ಕಾಲುವೆ ನಿರ್ಮಾಣ ಆರ್ಥಿಕವಾಗಿ ಲಾಭಕರವಾಗುವದೆಂದು ತಿಳಿದುಬಂದಿದೆ. ಈ ದಿಶೆಯಲ್ಲಿ 


ಪ್ರತಿಭಾವಂತ ಸಂಸದೀಯ ಪಟು 161 


ವಿವರವಾದ ತಾಂತ್ರಿಕ ಸಮೀಕ್ಷೆ ನಡೆಸಲು ಮೈಸೂರು ಬಂದರು ಇಲಾಖೆಗೆ ಕಾರ್ಯ 
ನಿರ್ವಹಿಸಲಾಗಿದೆ ಮತ್ತು ಸಮೀಕ್ಷೆ ಪ್ರಗತಿಯಲ್ಲಿದೆ. ದೀರ್ಫ್ಪಕಾಲೀನ ಕ್ರಮವಾಗಿ ಮೈಸೂರು 
ರಾಜ್ಯದ ಅಂತರ್ದೇಶಿ ಜಲಸಾರಿಗೆ ಕಾಲುವೆಯನ್ನು ಕೇರಳದ ವೆಸ್ಟ್‌ ಕೋಸ್ಟ್‌ ಕಾಲುವೆಯನ್ನು 
ಕೂಡಿಸುವಂತೆ ದಕ್ಷಿಣದಲ್ಲಿ ವಿಸರಿಸುವುದು ಸರ್ಕಾರದ ಅಪೇಕ್ಷೆಯಾಗಿದೆ. ಅಂತರ್ದೇಶಿಯ 
ಜಲಸಾರಿಗೆ ಕಾಲುವೆಯು ಪೂರ್ಣಗೊಂಡನಂತರ ಸರ್ವಯತು ಜಲಸಾರಿಗೆ 
ಸಂಪರ್ಕವಾಗುವುದು ಮತ್ತು ಎರಡೂ ದಂಡೆಗಳಲ್ಲಿರುವ ಕೈಗಾರಿಕೆಗಳ ಅಭಿವೃದ್ಧಿಗೆ ವಿಪುಲ 
ಅವಕಾಶ ನೀಡುವುದು. 


ಜನರನ್ನೂ ಮತ್ತು ಸಾಮಗ್ರಿಗಳನ್ನೂ ಸಾಗಿಸಲು ಉಪಯೋಗಿಸುವ ದೋಣಿಗಳನ್ನು 
ಜನರ ಪ್ರಾಣ ಹಾನಿಯಾಗದಂತೆ ಮತ್ತು ಸಾಮಗ್ರಿಗಳ ನಾಶವಾಗದಂತೆ ಸುರಕ್ಷಿತವಾಗಿ 
ನಡೆಸಲು ತೆಗೆದುಕೊಳ್ಳುವ ಕ್ರಮಗಳ ಬಗ್ಗೆ ಸರ್ಕಾರ ಗಂಭೀರ ಪರಿಶೀಲನೆ ನಡೆಸಿದೆ. 


ಕಾರ್ಮಿಕ ಮತ್ತು ಕಾರ್ಮಿಕ ಕಲ್ಮಾಣ 


72) ಕಾರ್ಮಿಕರ ಅಭ್ಯುದಯಕ್ಕಾಗಿ ತೆಗೆದುಕೊಂಡ ಯೋಜನೆಗಳಲ್ಲಿ ಕರಕುಶಲ ತರಬೇತಿ 
ಯೋಜನೆ, ಉದ್ಯೋಗವಿನಿಮಯ ಕಛೇರಿ, ರಾಜ್ಯ ನೌಕರರ ವಿಮಾ ಯೋಜನೆ 
ಪ್ರಮುಖಿವಾದವುಗಳಾಗಿರುತ್ತದೆ. ಮೊದಲಿನೆರಡು ಯೋಜನೆಗಳು ಒಟ್ಟು ವೆಚ್ಚದ ಶೇ. 
60 ರಷ್ಟನ್ನು ಭಾರತ ಸರ್ಕಾರವು ಭರಿಸಿಕೊಳ್ಳಲಿದ್ದು , ರಾಜ್ಯ ಸರ್ಕಾರಿ ನೌಕರರ ವಿಮಾ 
ನಿಗಮವು ಮೂರನೆಯ ಯೋಜನೆಯ 7:8 ಭಾಗದಷ್ಟು ಖರ್ಚನ್ನು ವಹಿಸಿಕೊಳ್ಳುತ್ತದೆ. 
ಈ ಎಲ್ಲ ಯೋಜನೆಗಳು ಸಮಗ್ರ ಹತೋಟಿ ಕಾರ್ಮಿಕ ಕಮೀಷನರ್‌ ಕೈಯಲ್ಲಿರುತ್ತದೆ. 
ಇವರು ಸ್ಥಳಿಯ ಕಾಯಿದೆಗಳ ಜೊತೆಗೆ ಕೇಂದ್ರ ಜಾರಿಗೊಳಿಸಿದ 19 ಕಾಯಿದೆಗಳ ಅನುಷ್ಠಾನದ 
ಹೊಣೆ ಹೊತ್ತಿರುತ್ತಾರೆ. ಮೋಟಾರು ವಾಹನಗಳ ಕಾರ್ಮಿಕರ ಕಾಯಿದೆ (1.2.62ರಲ್ಲಿ 
ಜಾರಿಗೆ ತರಲಾದ), ಕಳೆದ ಅಧಿವೇಶನದಲ್ಲಿ ಸದನವು ಅಂಗೀಕರಿಸಿದ ಅಂಗಡಿ ಮತ್ತು 
ಸ್ಥಾಪನೆಗಳು ಮಸೂದೆ, ಮತ್ತು ಸರಕಾರದ ಮುಂದಿರುವ ಬೀಡಿ ಕೈಗಾರಿಕಾ ಕಟ್ಟಡ (ಕಲಸದ 
ನಿಯಮಗಳ ನಿಯಂತ್ರಣ) ಕಾಯಿದೆ 1959ರ ಇವುಗಳು ಸ್ಥಳೀಯ ಕಾಯಿದೆಗಳ ಅಡಿಯಲ್ಲಿ 
ಬರುತದೆ. 


ಸದ್ಯದಲ್ಲಿ ರಾಜ್ಯದಲ್ಲಿ 13 ಕಾರ್ಮಿಕ ಕಲ್ಮಾಣ ಕೇಂದ್ರಗಳಿವೆ. ಕಾರ್ಮಿಕರಿಗೆ ಈ 
ಬಗ್ಗೆ ತಿಳುವಳಿಕೆ ಮೂಡಿಸುವ ಉದ್ದೇಶದಿಂದ ರೂಪಿಸಲಾದ ಜಾಹಿರಾತು ವಿಭಾಗವು 49 
ಕಾರಖಾನೆಗಳಲ್ಲಿ ಚಿತ್ರ ಪ್ರದರ್ಶನಗಳನ್ನು ನಡೆಸಿದೆ. ಎರಡನೆ ಯೋಜನೆ ಅವಧಿಯಲ್ಲಿ 
ಪ್ರಾರಂಭಿಸಲಾದ 12 ಉದ್ಮೋಗ ವಿನಿಮಯ ಕಛೇರಿಗಳಿಂದಾಗಿ ರಾಜ್ಯದಲ್ಲಿರುವ ಉದ್ಯೋಗ 
ವಿನಿಮಯ ಕಚೇರಿಗಳ ಸಂಖ್ಯೆ 19ಕ್ಕೇರಿತು. ಈಗ ಜಿಲ್ಲೆಗೊಂದರಂತೆ ಪ್ರತಿ ಜಿಲ್ಲೆಯಲ್ಲೂ 
ಉದ್ಯೋಗ ವಿನಿಯಮ ಕಚೇರಿಗಳಿವೆ. 


162 ಎಸ್‌.ಆರ್‌. ಕಂಠಿ 


ಎರಡನೆ ಯೋಜನೆಯಲ್ಲಿ ಹೆಚ್ಚುಗೊಳಿಸಿದ 960 ಸ್ಥಳಗಳಿಂದಾಗಿ ಕರಕುಶಲ 
ಕರ್ಮಿಗಳ ತರಬೇತಿ ಯೋಜನೆಯಲ್ಲಿ ಈಗಿರುವ ಅವಕಾಶ 1664 ಸ್ಥಳಗಳು. 


ನೌಕರರ ರಾಜ್ಯ ವಿಮಾ ಯೋಜನೆ 


73) ವಿಮೆಗೊಳಿಸಿದ ನೌಕರರಿಗೆ ಮತ್ತು ಅವರ ಆಶ್ರಿತರಿಗೆ ಈ ಯೋಜನೆಯಲ್ಲಿ 
ಔಷಧೋಪಚಾರ, ಹೆರಿಗೆ ಸೌಲಭ್ಯ, ಇನ್ನಿತರ ವೈದ್ಯಕೀಯ ಸೌಲಭ್ಯಗಳು ಉಚಿತವಾಗಿ 
ಕೊಡಲಾಗುವುದು. ಈ ಯೋಜನೆ ಈಗಾಗಲೇ ಬೆಂಗಳೂರಿನಲ್ಲಿ ಜಾರಿಯಲ್ಲಿದ್ದು, ಇದನ್ನು 
ಹುಬ್ಬಳ್ಳಿ, ದಾಂಡೇಲಿ, ಮಂಗಳೂರು ಮತ್ತು ಮೈಸೂರುಗಳಿಗೆ ವಿಸ್ತರಿಸಲಾಗಿದೆ. 


ಪುರಸಚಿಗಳ ಆಡಳಿತ 


74) ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಸಹಾಯಧನದ ನೆರವಿನಿಂದ ಪುರಸಭೆಗಳು 
ನಿರ್ವಹಿಸುವ ಯೋಜನೆಗಳು ಕೆಳಕಂಡಂತಿವೆ. 


) ಆಧಂನಿಕ ನೈರ್ಮುಲ್ಮ್ಲ ಸೌಲಭ್ಯಗಳ ನಿರ್ಮಾಣ. ಉದಾ: ಮೂತ್ರಿಗಳು, 
ಶೌಚಾಲಯಗಳು, ಸೇಪ್ಟಿಕ್‌ ಟ್ಯಾಂಕ್‌ಗಳು, ಕಸದ ತೊಟ್ಟ ಇತ್ಕಾದಿ. 


2) ರಸ್ತೆ ಡಾಂಬರೀಕರಣ ಒಳಚರಂಡಿಗಳು ಮುಂತಾದ ಸಣ್ಣ ಪ್ರಮಾಣದ ನಗರಾಭವೃದ್ಧಿ 
ಕಾರ್ಯಗಳು. 


3 ಮಹಾಯೋಜನೆಯಡಿಯಲ್ಲಿ ನಗರ ಯೋಜನೆ ಮತ್ತು ನಗರಾಭಿವೃದ್ಧಿ ಕಾರ್ಯಕ್ರಮ 
ಪುರಸಭೆಗಳು ಮೊದಲನೆರಡು ಯೋಜನೆಗಳ ಲಾಭ ಪಡೆಯುತಿವೆ. ಏಕರೂಪ 
ನಗರ್‌ ಯೋಜನೆಯೌ ಮಂಸೂದ್‌ ಈಗ ಳಳಿದ್‌ ಸದನ್‌ದಲ್ಲಿ 
ಅಂಗೀಕೃತವಾಗಿರುವುದರಿಂದ ನಗರ ಮತ್ತು ಗ್ರಾಮಗಳ ಅಭವೃದ್ಧಿ ಯೋಜನೆಗಳಲ್ಲಿ 
ಉತ್ತಮ ಹುಗತಿಯಾಗುವುದೆಂದು ನಿರೀಕ್ಷಿಸಲಾಗಿದೆ. ಬೆಂಗಳೂರು ನಗರಾಭಿವೃದ್ಧಿಗೆ 
ಮೊಟೊಪಾಲಟನ್‌ ಫ್ಲಾನಿಂಗ್‌ ಬೋರ್ಡ್‌ ಆಹ್‌ ಬೆಂಗಳೊರು ಎಂಬ 
ಉಚ್ಛಾಧಿಳಾರದ ಮೌಂಡಲಿಯೊಂದನ್ನು ಈಗಾಗಲೇ ಮೈಸೂರಿನ ನಿವೃತ್ತ 


ದಿವಾನರಾದ ಶ್ರೀ ಎನ್‌. ಮಾಧವರಾವ್‌ ಅವರ ಅಧ್ಯಕ್ಷತೆಯಲ್ಲಿ ಸ್ಥಾಪಿಸಲಾಗಿದೆ. 
ಚಿಂಗಳೊರು ನಗರಪಾಲಿಕೆಯ ಯೋಜನೆಗಳು 


75) ನೀರು ಸರಬರಾಜು ಮತ್ತು ಒಳಚರಂಡಿ ಯೋಜನೆಗಳು ಉತ್ತಮ ಪ್ರಗತಿ 
ಸಾಧಿಸಿದೆ. ಗ್ರಾಮವಾರು ವಿಲೇವಾರಿಗೆ 25 ಲಕ್ಷ ರೂ.ಗಳ ಯೋಜನೆಯೊಂದನ್ನು 138 
ಲಕ್ಷ ಸಮಗ್ರ ಯೋಜನೆಯಡಿಯಲ್ಲಿ ಭಾಗವಾಗಿ ಮಂಜೂರು ಮಾಡಲಾಗಿದೆ. 70 ಲಕ್ಷ 
ರೂ. ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಎಲ್ಲ ವಿಭಾಗಗಳಲ್ಲಿ ಹೆರಿಗೆ ಆಸ್ಪತ್ರೆಗಳ ಮತ್ತು ಶಿಶು 
ಕಲ್ಯಾಣಕೇಂದ್ರ ಸ್ಥಾಪನೆ, ಸೊಳ್ಳೆ ನಿರ್ಮೂಲನಕ್ಕೆ ಕ್ರಮಗಳು, ನಗರಪಾಲಿಕೆಯಲ್ಲಿ ಬರುವ 
ಅನಧಿಕೃತ ಬಡಾವಣೆಗಳ ಅಭಿವೃದ್ಧಿಮತ್ತು ಕೊಳಚೆ ನಿವಾಸಿಗಳ ಪುನರ್ವಸತಿಗಾಗಿ 6.27 
ಲಕ್ಷರೂ. ವೆಚ್ಚದಲ್ಲಿ ಬಹುಮಹಡಿ ಕಟ್ಟಡಗಳ ಮತ್ತು ನಿವೇಶಗಳ ಖರೀದಿ ನಗರಪಾಲಿಕೆಯ 
ಯೋಜನೆಗಳಲ್ಲಿ ಸೇರಿಕೊಂಡಿವೆ. ಕಾಲಕಾಲಕ್ಕೆ ಲಭ್ಯವಾಗುವ ಸಂಪನ್ಮೂಲಗಳನ್ನು 
ದೃಷ್ಟಿಯಲ್ಲಿಟ್ಟುಕೊಂಡು ಈ ಯೋಜನೆಗಳನ್ನೂ ಅನುಷ್ಟಾನಕ್ಕೆ ತರಲಾಗುವುದು. 


ಪುತಿಭಾವಂತ ಸಂಸದೀಯ ಪಟು 163 


ನಗರಾಭಿವೃದ್ಧಿ ಮಂಡಲಿಗಳು 


76) ಕಳೆದ ಐದು ವರ್ಷಗಳಲ್ಲಿ ಮೈಸೂರು ನಗರಾಭಿವೃದ್ಧಿ ಮಂಡಲಿಯು 768 ಮನೆಗಳ 
ನಿರ್ಮಾಣ ಮಾಡಿದೆ. ಇದರಲ್ಲಿ 480 ಮನೆಗಳು ಕೈಗಾರಿಕಾ ಸಹಾಯರ್ಥ ಗೃಹ ನಿರ್ಮಾಣ 
ಯೋಜನೆ ಅಡಿಯಲ್ಲಿ ಕಟ್ಟಿಸಿದಂತಹವು. ಮಂಡಲಿಯು 1342 ನಿವೇಶನಗಳನ್ನು ಹಂಚಿದೆ. 
ಬೆಂಗಳೂರು ನಗರಾಭಿವೃದ್ಧಿ ಮಂಡಲಿಯು 3 ಮತ್ತು 4ನೇ ದರ್ಜೆ ನೌಕರರಿಗೆ 485 
ಮಾದರಿ ಮನೆಗಳನ್ನು ನಿರ್ಮಿಸಿಕೊಟ್ಟಿದೆ. 53 ಲಕ್ಷ ವೆಚ್ಚದಲ್ಲಿ 3ನೇ ದರ್ಜೆ ನೌಕರಗೆಂದು 
ಇನ್ನೂ 700 ಮನೆಗಳನ್ನು ನಿರ್ಮಿಸುವ ಯೋಜನೆಯನ್ನು ಅದು ಇಟ್ಟುಕೊಂಡಿದೆ. 


ಬೆಂಗಳೂರು ನಗರಾಭಿವೃದ್ಧಿ ಮಂಡಲಿಯು ಕೆಂಗೇರಿ ಮತ್ತು ಯಲಹಂಕದಲ್ಲಿ 
ತಲಾ ಒಂದೊಂದು ಉಪನಗರಗಳನ್ನು ಸ್ಥಾಪಿಸುವ ಯೋಜನೆಯನ್ನು ಹಮಿಕೊಂಡಿದೆ. 


ಮೋಟಾರ್‌ ವಾಹನ ಇಲಾಖೆ 


77) ಕಳೆದ ವರ್ಷ ಅಪೀಲು ಮತ್ತು ಪುನರೀಕ್ಷಣೆಗಳನ್ನು ವಿಲೇವಾರಿ ಮಾಡುವ 
ಉದ್ದೇಶದಿಂದ ಸ್ಥಾಪಿತವಾದ ಮೈಸೂರು ರಾಜ್ಯ ಸಾರಿಗೆ ಅಪೆಲೆಟ್‌ ಟ್ರಬ್ಕೂನಲ್‌ ಕಾರ್ಯ 
ನಿರ್ವಹಿಸುತ್ತಿದೆ. ಈ ವ್ಯವಸ್ಥೆಯಿಂದಾಗಿ ಅಪೀಲು ಮತ್ತು ರಿವಿಶನ್‌ ಪಿಟಶನ್‌ಗಳು ಶೀಘ್ರವಾಗಿ 
ಬಗೆಹರಿಸಲು ಅನುಕೂಲವಾಗಿದೆ. 1961ರ ಜನವರಿಯಲ್ಲಿ 432 ಅಪೀಲುಗಳೊ, 117 
ರಿವಿಶನ್‌ಪ ಕೋರಿಕೆಗಳೂ ಇದ್ದರೆ 1962ರ ಜನವರಿಯಲ್ಲಿ ಇವು ಕ್ರಮವಾಗಿ 158 ಮತ್ತು 
38ಕ್ಕೆ ಇಳಿದಿವೆ. 


ರಾಜ್ಕ ವಿಮೆ 


78) ಜೀವ ವಿಮಾ ಯೋಜನೆ ಮತ್ತು ಮೋಟಾರು ವಿಮಾ ಯೋಜನೆ ಇವರೆಡೂ 
ರಾಜ್ಯ ಸರಕಾರದ ವಿಮಾ ಇಲಾಖೆಯ ಅದಿಕಾರದ ವ್ಯಾಪ್ತಿಗೆ ಬರುವ ಯೋಜನೆಗಳು. 
ಮೊದಲನೆ ಯೋಜನೆ ರಾಜ್ಯ ಸರ್ಕಾರದ ಸಿಬ್ಬಂದಿಗೆ ಮಾತ್ರ ಸಂಬಂಧಿಸಿರುತ್ತೆ. ಕಾರಣ 
ಸೇವಾ ನಿಯಮಗಳಂತೆ ಅವರು ಜೀವ ವಿಮೆ ಕಡ್ಡಾಯವಾಗಿ ಮಾಡಿಸಬೇಕಾಗಿರುತ್ತೆ. 
ಮೋಟಾರು ವಿಮಾ ಯೋಜನೆ ಸ್ಪರ್ಧಾತಕ್ರವಾಗಿ ನಡೆಸಲಾಗುತ್ತಿದೆ. 1960-61 ರಲ್ಲಿ 
245.59 ರೂ. ಲಕ್ಷಗಳ ವಿಮಾ ಮೊತ್ತ ಹೊಂದಿರುವ 12309 ಪಾಲಸಿಗಳನ್ನು ನೀಡಲಾಯಿತು. 
ತಿಂಗಳ ಪ್ರೀಮಿಯಮ್‌ ಮೊತ್ತ 87 ಲಕ್ಷಗಳು. ಈ ವರ್ಷದ ಮೊದಲ ಒಂಭತ್ತು ತಿಂಗಳಲ್ಲಿ 
137.13 ಲಕ್ಷ ರೂ. ವಿಮಾ ಮೊತ್ತದ 5487 ಪಾಲಸಿಗಳನ್ನು ನೀಡಲಾಗಿದೆ. ತಿಂಗಳ 
ಪ್ರೀಮಿಯನ್‌ ಮೊತ್ತ 48 ಲಕ್ಷಗಳು. 


1960-61 ರಲ್ಲಿ ಮೋಟಾರ್‌ ವಿಮಾ ಯೋಜನೆಯಡಿಯಲ್ಲಿ 6.6 ಲಕ್ಷ ರೂ. 
ಪ್ರೀಮಿಯಮ್‌ ಪಡೆದು 5870 ವಾಹನಗಳನ್ನು ವಿಮೆ ಮಾಡಲಾಯಿತು. ಈ ವರ್ಷದಲ್ಲಿ 


164 ವಿಸ್‌.ಆರ್‌. ಕಂಠಿ 


ಮೊದಲ 8 ತಿಂಗಳುಗಳಲ್ಲಿ 4.56 ಲಕ್ಷ ರೂ. ಪ್ರೀಮಿಯಮ್‌ ಪಡೆದು 4697 ವಾಹನಗಳನ್ನು 
ವಿಮೆಗೊಳಿಸಲಾಗಿದೆ. ಮೋಟಾರ್‌ ವಿಮೆ ಯೋಜನೆ ಜನಪ್ರಿಯವಾಗುತ್ತಿದೆ. 


ಮೈಸೂರು ರಾಜ್ಯ ಸಾರಿಗೆ ನಿಗಮ 


79) ಈ ನಿಮಗವು 1.8.1961 ರಿಂದ ಕಾರ್ಯ ನಿರ್ವಹಿಸುವ ಹಾಗೆ ಸ್ಥಾವಿಸಲಾಯಿತು. 
ರಾಜ್ಯದ ರಾಷ್ಟ್ರೀಕೃತ ಸಾರಿಗೆಯ ಆಡಳಿತವನ್ನು ಅದು ಆ ದಿನಾಂಕರಿಂದ ವಹಿಸಿಕೊಂಡಿತು. 
1.10.61 ಬೆಂಗಳೂರು ನಗರ ಸಾರಿಗೆ ಆಡಳಿತವನ್ನು ವಹಿಸಿಕೊಂಡಿತು. 


1960-61ರ ಸಾಲಿನಲ್ಲಿ ಅದು 53 ಲಕ್ಷ ರೂ.ಗಳ ನಿವ್ವಳ ಲಾಭ ಗಳಿಸಿತು. 93 
ಮಾರ್ಗಗಳನ್ನು, 5371 ಮೈಲು ಉದ್ದ ರಸ್ತೆಗಳಿರುವ ಹಾಸನ ಪ್ರದೇಶ: ಸಾರಿಗೆಯನ್ನು 
26.10.61 ರಿಂದ ರಾಷ್ಟ್ರೀಕೃತ ಸಾರಿಗೆಗೆ ಸೇರಿಸಲಾಯಿತು. ಇದೇ ಪ್ರಮಾಣದ ಮೈಸೂರು 
ಸಾರಿಗೆಯನ್ನೂ ಈ ತಿಂಗಳಿಂದ ರಾಷ್ಟ್ರೀಕೃತಗೊಳಿಸಲಾಗಿದೆ. 


1962-63ರಲ್ಲಿ ಇನ್ನೂ ಎರಡು ಜಿಲ್ಲೆಗಳ ಮಾರ್ಗಗಳನ್ನು 
ರಾಷ್ಟ್ರೀಕೃತಗೊಳಿಸಲಾಗುವುದು. 


ಲೇಖನ ಸಾಮಗ್ರಿ, ಮುದ್ರಣ ಮತ್ತು ಪ್ರಕಾಶನ ಇಲಾಖೆ 


80) ಹೆಚ್ಚುತ್ತಿರುವ ಕಾರ್ಯಭಾರವನ್ನು ಎದುರಿಸಲು ಕೈಗೊಳ್ಳಲಾದ ಯೋಜನೆಗಳಲ್ಲಿ, 
ಬೆಂಗಳೂರು ಮತ್ತು ಮೈಸೂರಿನ ಮುದ್ರಣಾಲಯದ ಅಬಿವೃದ್ಧಿ ಸೇರಿಕೊಂಡಿದೆ. ಹೆಚ್ಚಿನ 
ಸ್ಥಳಾವಕಾಶ ಒದಗಿಸುವುದು, ಆಧುನಿಕ ಉಪಕರಣಗಳನ್ನು ಒದಗಿಸುವುದು, ಧಾರವಾಡ 
ಮತ್ತು ಗುಲಬರ್ಗಾಗಳಲ್ಲಿ ಮುದ್ರಣಾಲಯದ ಶಾಖೆಗಳನ್ನು ಸ್ಥಾಪಿಸುವುದು, ಪಠ್ಯಪುಸಕಗಳ 
ಮುದ್ರಣಾಲಯವೊಂದನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸುವುದೂ ಈ ಯೋಜನೆಯಲ್ಲಿ 
ಅಡಕವಾಗಿದೆ. ಕೊನೆಯ ಎರಡು ಯೋಜನೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ 
ಯೋಜನೆಗಳೂ ಗಮನೀಯ ಪ್ರಗತಿ ಹಂತದಲ್ಲಿದೆ. ಕೊನೆಯ ಎರಡೂ ಯೋಜನೆಗಳಿಗೆ 
ಕಟ್ಟಡಗಳನ್ನು ಮುಂದಿನ ವರ್ಷ ಕೊಳ್ಳುವ ನಿರೀಕ್ಷೆ ಇದೆ. 


ಇಲಾಖೆಯ ಕೆಲಸದಲ್ಲಿ 1956-57 ರಲ್ಲಿದ್ದುದಕ್ಕಿಂತ ಮೂರು ಪಟ್ಟು 
ಹೆಚ್ಚಳವಾಗಿರುವುದರಿಂದಲೂ ಮತ್ತು ಅವಶ್ಯಕ ಉಪಕರಣಗಳು ವಿದೇಶಿ ವಿನಿಮಯದಲ್ಲಿ 
ಕೊಳ್ಳಬೇಕಾಗಿರುವುದರಿಂದ ಅದನ್ನು ಕೊಳ್ಳಲು ಸಾಧ್ಯವಾಗದೆಯಿರುವುದು ಮತ್ತು ಇತರ 
ತೊಂದರೆಗಳಿಂದಾಗಿ ಅದು ಖಾಸಗಿ ಮುದ್ರಣಾಲಯದವರನ್ನು ಅವಲಂಬಿಸಿಕೊಂಡಿದೆ. 


ಆರು ಕನ್ನಡ ಶೀಪ್ರಲಿಪಿ ಬೆರಳಚ್ಚು ಯಂತ್ರಗಳನ್ನು ಕೊಳ್ಳಲಾಗಿದ್ದು, ಅವು 
ಉಪಯೋಗಿಸಲ್ಪಡುತ್ತಿವೆ. ಇನ್ನೂ 94 ಅಚ್ಚುಯಂತ್ರಗಳನ್ನು ಸಂಬಂಧಪಟ್ಟ ತೆಯಾರಕರಿಂದ 
ಪಡೆಯಲು ಕ್ರಮ ಕೈಗೊಳ್ಳಲಾಗಿದೆ. 


ಪ್ರತಿಭಾವಂತ ಸಂಸದೀಯ ಪಟು 165 


ಆಹಾರೆ ಇಲಾಖಿ 


81) ರಾಜ್ಯದ ಒಳಗಡೆಯಿಂದ ಭತ್ತ: ಅಕ್ಕಿ ಈ ವರ್ಷ ಸಂಗ್ರಹಿಸಬಾರದೆಂದು ಸರ್ಕಾರದ 
ನಿಲುವಾಗಿದ್ದರೂ ಭಾರತ ಸರ್ಕಾರದಿಂದ ಅದನ್ನು ಪಡೆದು, ಬೆಲೆ ಸ್ನಿರತಾ 
ಯೋಜನೆಯಡಿಯಲ್ಲಿ ನ್ಯಾಯಬೆಲೆ ಅಂಗಡಿಗಳ ಮುಖಾಂತರ ಅಕ್ಕಿಯನ್ನು ವಿತರಿಸಲಾಯಿತು. 
1961ರ ಡಿಸೆಂಬರ್‌ ತನಕ 9000 ಟನ್‌ ಅಕ್ಕಿಯನ್ನು ಭಾರಿ ಮಳೆ ಮತ್ತು ಪ್ರವಾಹ ಪೀಡಿತ 
ಪ್ರದೇಶಗಳಲ್ಲಿ ಬಿಡುಗಡೆ ಮಾಡಲಾಯಿತು. 


ರಾಜ್ಯದಲ್ಲಿರುವ 1350 ನ್ಯಾಯ ಬೆಲೆ ಅಂಗಡಿಗಳು ಅಕ್ಕಿ ಮತ್ತು ಗೋಧಿಯನ್ನು 
ನ್ಯಾಯಬೆಲೆಯನ್ನು ಒದಗಿಸುವುದರ ಮೂಲಕ ಮುಕ್ತ ಮಾರುಕಟ್ಟೆಯಲ್ಲಿ ಅವಶ್ಯಕ 
ಆಹಾರಧಾನ್ಯಗಳ ಬೆಲೆಯಲ್ಲಿ ಸ್ಥಿರತೆಯನ್ನುಂಟು ಮಾಡಲು ಸಾಕಷ್ಟು ಕಾರಣವಾಗಿದೆ. 


ರಾಜ್ಯವು ಪ್ರತಿ ತಿಂಗಳು 1000 ಟನ್‌ ಆಮದು ಮಾಡಿ ಗೋಧಿಯನ್ನು ಭಾರತ 
ಸರ್ಕಾರದಿಂದ ತನ್ನ ಹಿಸ್ಸೆಯಾಗಿ ಪಡೆಯುತಿದೆ. 


ಭೂಸುಧಾರಣೆ ಮಧ್ಯ್ಮವರ್ತಿಗಳೆ ನಿಷೇಧ 


82) ಸರ್ಕಾರಕ್ಕೆ ಉಪಯುಕ್ತವೆನಿಸುವ ಧರ್ಮಾರ್ಥ ಇನಾಮ್‌ ಮತ್ತು ಧಾರ್ಮಿಕ 
ಇನಾಮ್‌ ಹೊರತುಪಡಿಸಿ ಉಳಿದ ಎಲ್ಲ ವಿಧದ ಇನಾಮ್‌ಗಳನ್ನು ವಿವಿಧ ಇನಾಮ್‌ 
ನಿಷೇಧ ಕಾಯಿದೆಗಳವ್ವಯ ಬೆಳಗಾಂ ಮತ್ತು ಗುಲಬರ್ಗಾ ವಿಭಾಗಗಳಲ್ಲಿ ನಿಷೇಧಿಸಲಾಯಿತು. 
ಇದರಿಂದಾಗಿ 2093 ಇನಾಮ್‌ ಗ್ರಾಮಗಳು ಸರ್ಕಾರದ ವಶಕ್ಕೆ ಬಂದವು. ರಾಜ್ಯದ ಎಲ್ಲ 
ಕಡೆ ಇನಾಮ್‌ಗಳನ್ನು ನಿಷೇಧಿಸಲು ಸೂಕ್ತ ಮಸೂದೆಯನ್ನು ಸದನದ ಮುಂದಿಡಲು ಕ್ರಮ 
ಕೈಗೊಳ್ಳಲಾಗಿದೆ. 

ಈಗಾಗಲೇ ನಿಷೇಧಿಸಿರುವ ಇನಾಮ್‌ಗಳಿಗೆ ಪರಿಹಾರವಾಗಿ 204 ಕೋಟಿ 
ರೂ.ಗಳ ಹಣವನ್ನು ಕೊಡಲಾಗಿದೆ. ಇನ್ನು 4 ಕೋಟಿ ರೂ. ಕೊಡಲು ಬಾಕಿ ಇರುತ್ತದೆ. 
ಅಧೀಬೋಗದ ಬೆಲೆಯ ರೂಪದಲ್ಲಿ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಗರಾನಾ ಮುಖಾಂತರ, 
ಗುಲಬರ್ಗಾ ಮತ್ತು ಹಳೇ ಮೈಸೂರು ಪ್ರದೇಶಗಳಲ್ಲಿ ಲೆವಿ ಮತ್ತು ಮೇಲ್ಕೊಡುಗೆ ಮುಖಾಂತರ 
93.38 ಲಕ್ಷ ರೂ. ಸರ್ಕಾರ ಗಳಿಸುವ ನಿರೀಕ್ಷೆ ಇದೆ. 


ರೆಕಾರ್ಡ್‌ ಆಫ್‌ ರೈಟ್ಸ್‌ ಉದ್ದೇಶಗಳಿಗಾಗಿ ಭೂಮಿಯ ಮರುವಿಂಗಡಣೆ 


ಸಮೀಕ್ಷೆ ಮತ್ತು ವಿಂಗಡಣೆಯ ದಾಖಲೆಗಳ ಮತ್ತು ರೆಕಾರ್ಡ್ಸ್‌ ಆಫ್‌ ರೈಟ್ಸ್‌ 
ದಾಖಲೆಗಳ ಸರಿಯಾದ ಕಾದಿರುಸುವಿಕೆಯ ಉದ್ದೇಶದಿಂದ ಸಮೀಕ್ಷೆ ಮತ್ತು ಇತ್ಯರ್ಥ 
ಇಲಾಖೆಯವರು 67 ರಲ್ಲಿ 41 ತಾಲ್ಲೂಕಿನ ಭೂಮಿಯ ಪುನರ್‌ ವಿಂಗಡಣೆ ಕಾರ್ಯವನ್ನು 
ಪೂರ್ಣಗೊಳಿಸಿದ್ದಾರೆ. ಈಗಾಗಲೇ ಪೂರ್ಣಗೊಂಡಿರುವ ಪುನರ್ವಿಂಗಡಣೆಯಿಂದ 
ಭೂಕಂದಾಯದಲ್ಲಿ'7.81 ಲಕ್ಷ ರೂ.ಗಳ ಹೆಚ್ಚಳ ದೊರಕಲಿದೆ. 


166 ಎಸ್‌.ಆರ್‌. ಕಂಠಿ 


ಭೂ ಅಭಿವೃದ್ಧಿ ಇನಾಮ್‌ ಗ್ರಾಮಗಳೆ ಸಮೀಕ್ಷೆ 


84) ಹಳೆ ಮೈಸೂರು ಪ್ರದೇಪದ 2130 ಇನಾಮ್‌ ಗ್ರಾಮಗಳ ಪೈಕಿ 1197 ಗ್ರಾಮಗಳ 
ಸಮೀಕ್ಲೆಯನ್ನು ಮುಗಿಸಿ ಇತ್ಯರ್ಥಗೊಳಿಸಲಾಗಿದೆ. 381 ಗ್ರಾಮಗಳ ಸಮೀಕ್ಷೆ 
ಪೂರ್ಣಗೊಂಡಿದೆ. ಉಳಿದ ಕೆಲಸ 1965-66 ಅಂತ್ಯದದೊಳಗೆ ಮುಗಿಯುವ ನಿರೀಕ್ಷೆ 
ಇದೆ, 


ಭೂ ಹಿಡುವಳಿಗಳ ಕ್ರೋಢೀಕರಣ 


85) ಈ ಯೋಜನೆಯು ಬೆಳಗಾವಿ ವಿಭಾಗದಲ್ಲಿ ಜಾರಿಯಲ್ಲಿದ್ದು, ಇದೀಗ ಗುಲಬರ್ಗಾ 
ತಾಲ್ಲೂಕಿಗೂ ವಿಸ್ತರಿಸಲಾಗಿದೆ. 551 ಗ್ರಾಮಗಳಲ್ಲಿ ಈ ಯೋಜನೆಯನ್ನು 
ಜಾರಿಗೊಳಿಸಲಾಗಿದೆ. ಇನ್ನೂ 136 ಗ್ರಾಮಗಳಲ್ಲಿ ಪ್ರಗತಿಯಲ್ಲಿದೆ. 1962-63 ರ ಅವಧಿಯಲ್ಲಿ 
2.02 ಲಕ್ಷ ಎಕರೆ ಭೂಮಿಯನ್ನು ಕ್ರೋಢೀಕರಿಸುವ ಯೋಜನೆ ಇಟ್ಟುಕೊಳ್ಳಲಾಗಿದೆ. 


ಪೋಲೀಸ್‌ 


86) 1961ರಲ್ಲಿ ಕಾನೂನು ವ್ಯವಸ್ಥೆ ತೃಪ್ತಿಕರವಾಗಿತ್ತು. ಅಪರಾಧಗಳ ಸಂಖ್ಯೆಯನ್ನು 
1960 ಕ್ಕೆ ಹೋಲಿಸಿ ನೋಡಿದರೆ ಶೇಕಡಾ 4ರ ಹೆಚ್ಚಳವಾದುದು ಕಂಡು ಬರುತ್ತದೆ. 
ಜನಸಂಖ್ಯೆಯ ಹೆಚ್ಚಳ ಮತ್ತು ಪ್ರತಿಕೂಲ ಹವಾಮಾನ ಪರಿಸ್ಥಿತಿ ಮತ್ತು ಪ್ರವಾಹ ಈ 
ಹೆಚ್ಚಳಕ್ಕೆ ಕಾರಣವೆಂದು ಹೇಳಬಹುದು. 


ಪಾನನಿಷೇಧಕ್ಕೆ ಕುರಿತ ಅಪರಾಧಗಳ ಸಂಖ್ಯೆ 1960ಕ್ಕೆ ಹೋಲಿಸಿದಾಗ 1961 
ರಲ್ಲಿಶೇ. 14 ರಷ್ಟು ಹೆಚ್ಚಿರುವುದು ತಿಳಿದುಬಂದಿದೆ. ಪಾನನಿಷೇಧವನ್ನು ಹೊಸ ಪ್ರದೇಶಗಳಲ್ಲಿ 
ವಿಸರಿಸಿರುವುದು ಮತ್ತು ಅಪರಾಧದ ಬಗ್ಗೆ ತೀವ್ರ ನಿಗಾ ವಹಿಸಿರುವುದು ಇದಕ್ಕೆ ಕಾರಣವಾಗಿದೆ 
ಕಳೆದ ಗೋವಾ ಕಾರ್ಯಾಚರಣೆಯಲ್ಲಿ ರಾಜ್ಯ ಪೋಲೀಸರು ಸಕ್ರಿಯ ಪಾತ್ರ ವಹಿಸಿದರು, 
ಸದ್ಯದಲ್ಲಿ ನಡೆದ ಚುನಾವಣೆಯ ಸಮಯದಲ್ಲಿ ಕಾನೂನು ವ್ಯವಸ್ಥೆ ಮತ್ತು ಶಾಂತಿ ಕಾಪಾಡಲು 
ಮಾಡಿದ ವ್ಯವಸ್ಥೆ ತೃಪ್ಪಿಕರವಾಗಿತ್ತು. 

ಪುನರ್ಫಟಿತ ರಾಜ್ಯಕ್ಕೆ ಅವಶ್ಯಕ ಶಸ್ತ್ರಸಜ್ಜಿತ ರಿಸರ್ವ್‌ ಪೋಲಿಸ್‌ ಪಡೆ ಹೊಂದಲು 
ಈಗಿರುವ 5 ಕಂಪನಿ ಬಲವನ್ನು ಒಂದುವರೆ ಮಟ್ಟದ ಬೆಟಾಲಿಯನ್‌ ಪಡೆಯನ್ನಾಗಿ 


ಪರಿವರ್ತಿಸಲು ಸರ್ಕಾರ ಮಂಜೂರಾತಿ ನೀಡಿದೆ. ವಿಸ್ತರಣೆಯ ವೆಚ್ಚವನ್ನು 1961-62 
ರಿಂದ ಮೂರು ವರ್ಷಗಳಿಗೆ ಹಂಚಲಾಗುವುದು. 


ಬೊಂಬೈ ಮತ್ತು ಮದರಾಸು ನಗರಗಳ ಮಾದರಿಯಂತೆ ಬೆಂಗಳೂರು ನಗರ 
ಫೋಲಿಸ್‌ ದಳವನ್ನು ಪುನರ್ಕ್ಷಸುವುದು ಮತ್ತು ನ್ಯಾಯಸಂಬಂಧಿ ವಿಜ್ಞಾನ ಪ್ರಯೋಗಲಾಯದ 
ಸ್ಥಾಪನೆ ಪರಿಶಿಲನೆಯಲ್ಲಿದೆ. 


ಪ್ರತಿಭಾವಂತ ಸಂಸದೀಯ ಪಟು 167 


ಇಡೀ ರಾಜ್ಯದ ಪೋಲಿಸ್‌ ಕಾನೂನನ್ನು ಏಕರೂಪತೆಗೊಳಿಸಲು ಮೈಸೂರು 
ಪೋಲಿಸ್‌ ಮಸೂದೆ ಸದನದಲ್ಲಿಡಲಾಗಿದೆ ಮತ್ತು ಪಾನ ನಿಷೇಧ ಕಾನೂನನ್ನು 
ಏಕರೂಪತೆಗೊಳಿಸುವ ಮಸೂದೆಯು ಈಗಾಗಲೇ ಸದನದಲ್ಲಿ ಅಂಗೀಕೃತವಾಗಿದ್ದು ರಾಷ್ಟ್ರಾಧ್ಯಕ್ಷರ 
ಸಮತ್ರಿಗಾಗಿ ಕಳುಹಿಸಲಾಗಿದೆ. 


ಕೆಳದರ್ಜೆಯ ಪೋಲಿಸ್‌ ಅಧಿಕಾರಿಗಳಿಗೆ ವಸತಿಗೃಹಗಳನ್ನು ಒದಗಿಸುವ ಯೋಜನೆ 
ಕೈಗೊಂಡಿದ್ದು, ಈಗಾಗಲೇ 50 ಲಕ್ಷ ರೂ.ಗಳನ್ನು ಈ ಉದ್ದೇಶಕ್ಕಾಗಿ ವೆಚ್ಚ ಮಾಡಲಾಗಿದೆ. 
ಕಡಿಮೆ ವೇತನ ಪಡೆಯುತ್ತಿರುವ ಪೋಲೀಸರ ಆದಾಯ ಹೆಚ್ಚಿಸಲು ಕೆಲ ಯೋಜನೆಗಳನ್ನು 
ಹೊರತರುವ ಉದ್ದೇಶವಿದೆ. 


ಬಂದೀಖಾನೆ ಇಲಾಖೆ 


87) ಬಂದಿಖಾನೆಯಿಂದ ಬಿಡುಗಡೆ ಹೊಂದಿದ ಖೈದಿಗಳು ನಂತರ ಸಾಮಾನ್ಯ ಜೀವನ 
ನಡೆಸಲು ತಮನ್ನು ತಾವು ಸುಧಾರಿಸಿಕೊಳ್ಳುವ ದಿಶೆಯಲ್ಲಿ ಇಲಾಖೆಯು ವಿಶೇಷ ಗಮನ 
ಕೊಡುತ್ತಲಿದೆ. ಬಂದೀಖಾನೆಯಿಂದ ಬಿಡುಗಡೆ ಮಾಡಲಾದ ಖೈದಿಗಳಿಗೆ ಪುನರ್ವಸತಿ 
ಕಲ್ಪಿಸಲು ಮೈಸೂರು ಜಿಲ್ಲೆಯ ಹೆಗ್ಗಡದೇವನಕೋಟೆಯಲ್ಲಿ 500 ಎಕರೆ ಭೂಮಿಯನ್ನು 
ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಇದರಲ್ಲಿ ಖೈದಿಗಳಿಂದ ಕೃಷಿ ಮಾಡಿಸಿ ಅವರಿಗೆ 
ಜೀವನೋಪಾಯ ಕಲ್ಪಿಸಲಾಗುವುದು. ಬೇಸಾಯದ ಭೂಮಿಯೊಂದನ್ನು ಶಿವಮೊಗ್ಗ ಜೈಲಿಗೂ 
ಸೇರ್ಪಡಿಸಲಾಗಿದೆ. ಇಲ್ಲಿ ಹಳ್ಳಿಯಿಂದ ಬಂದ ಅಪ್ರಾಪ್ತ ವಯಸ್ಕ ಖೈದಿಗಳಿಗೆ ಕೃಷಿ 
ತರಬೇತಿ ಕೊಡಲಾಗುತ್ತದೆ. 


ಬಂದೀಖಾನೆಯಲ್ಲಿ ಜಾರಿಗೊಳಿಸಲಾದ "ಕೂಲಿ ಗಳಿಸಿ' ಯೋಜನೆಯು 
ಖೈದಿಗಳಿಗೆ ಬಿಡುಗಡೆಯಾದ ನಂತರ ಜೀವನೋಪಾಯಕ್ಕೆ ಸಹಾಯಕವಾಗಿದೆ. 


ಬಂದೀಖಾನೆ ಸಿಬ್ಬಂದಿಯವರಿಗೆ ಅಪಾರಾದ ಶಾಸ್ತ್ರ, ಖೈದಿಗಳನ್ನು 
ನಡೆಯಿಸಿಕೊಳ್ಳುವ ಆಧುನಿಕ ತಂತ್ರಗಳು ಮತ್ತು ವಿಧಾನಗಳಲ್ಲಿ ತರಬೇತಿ ಪಡೆಯಲು 
ಆರು ಜನ ಬಂದೀಖಾನೆ ಅಧಿಕಾರಿಗಳು ಬೆಂಗಳೂರಿನ ರಾಷ್ಟ್ರೀಯ ಸಮಾಜ ವಿಜ್ಞಾನ 
ಸಂಖ್ಯೆಯಲ್ಲಿ ಶಿಕ್ಷಣ ಹೊಂದುತ್ತಿದ್ದಾರೆ . ಇಬ್ಬರು ಅಧಿಕಾರಿಗಳ ಈಗಾಗಲೇ ಚೊಂಬಾಯಿದ 
ಟಾಟಾ ಸಮಾಜ ವಿಜ್ಞಾನ ಸಂಸ್ಥೆಯಲ್ಲಿ ತರಬೇತಿ ಹೊಂದಿದ್ದಾರೆ. 


ಮಿ: ಸ್ಟೀಕರ್‌ : ಸದನವು ಈಗ ಮುಂದೂಡಲ್ಲಟ್ಟು ಪುನಃ ನಾಳೆ ಮಧ್ಯಾಹ್ನ 1 
ಘಂಟೆಗೆ ನೇರುವುದು. 


ಶಿಕ್ಷಣ ಸಚಿವರಾಗಿ | 
ಪಠ್ಮಪುಸ್ತಕಗಳ ಬೆಲೆ ನಿಗದಿ ಇತ್ಯಾದಿ ಶೈಕ್ಷಣಿಕ ವಿಚಾರಗಳ ಬಗ್ಗೆ 


Sri SR. KANTHI.- Fixation of prices of books.- Since the 
supply of gift paper will not be available always and since the scheme 
of free distribution of departmental languages books is intended to be 
continued on a long-term basis, it is proposed to enhance the prices of 
departmental books suitably as under.- 


Reader Present price Proposed price 
nP. nP. 
1 ಸಜ 37 50 
I Re 54 70 
Il ಹಿ 67 75 
WV em 65 80 
V ಸ 75 85 
A ನ 80 90 
Il ನ 70 90 


In accordance with the above scheme, the programme of 
publication of language text books for 1963-64 will be as follows. There 
are in all 37 readers in all languages for all Standards for I to VIT- 
Kannada, Tamil, Telugu, Marathi, Urdu and Hindi. 


Readers No. of Free Net to Prices to Face value of 
copies books be sold be fixed books to be 
under distributed 


print. 


ಪ್ರತಿಭಾವಂತ ಸಗಸದೀಯ ಪಟು 169 


Lakhs f.akhs Lakhs nP. Rs, in lakhs 
[ 18.70 4.00 14.70 50 2.00 
pil 12.53 1.50 11.03 70 1.05 
iH 6.55 1.00 5,55 75 0.75 
[A 5.78 0.50 5,28 80 0,40 
V 4.65 0.56 4.15 85 0.425 
MI 4.04 1.25 3.79 99 0.225 
VIE 3.00 0.25 2.75 90 0.225 
Total: 5525 8.00 47.25 «ಆ 5.075 
Cost of Production involved for 55.25 lakhs 
of text books inclusive of {ree books. .... 20.93 Lakhs 
overhead charges-19 per cent of cost of 
production. ಖಂ 3.98 
Total: Rs. 24.91" 


An Hon'ble Member - Point of order, Sir. 


Mr. Speaker.- There is no point of order. The Hon'ble Minister 
will continue without further hindrance. 


Sri. SR. Kanthi.- The gross cost of free distribution of language 
ext books will be Rs. 5.075 lakhs and the cost of production of these 
books will be Rs. 4.20 lakhs. This cost of production on free books will 
be spread on the balance of copies of 47.25 lakhs that would be sold. 


Enhancement of prices of other Departmental Books.- 


There are in all 55 departmental books out of which 37 are 
primary language books for Standards I to VII and the other 18 books 
except 2 are for High Schoois. The other 2 are compulsory Hindi Readers 
for Standards VI and VII. Their prices may also be increased suitably. 
There will be a gross realisation of Rs. 95,000 and the net income less 
15 per cent commission will be Rs. 80,000. Out of this amount if 
compulsory Hindi Readers for VI and VII Standards are supplied free 
ata costof Rs. 25,000, the net saving will be Rs. 55,000. On the whole 
we are going to distribute 8 lakhs of books next year and the gross cost 
of distribution. printing and all that will come to about Rs. 5 lakhs and 
the net cost will be slightly less than that. That is what I have said.” 


170 ಎಸ್‌.ಆರ್‌. ಕಂಠಿ 


There is no financial commitment for the Government. 

Sri GV. Gowda.- Which is the distributing agency? 

Sri SR. Kanthi.- It is the Government agency. 

ಶ್ರೀ ಸಿ.ಜಿ. ಮುಕ್ಕಣ್ಣಸ್ಹ್ವ - ಒಂದು ಕ್ಲಾರಿಫಿಕೇಷನ್‌ ಕೇಳುತ್ತೇನೆ. ಎಂಟು 
ಲಕ್ಷ ಪುಸ್ತಕ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಹಂಚುವುದಕ್ಕೆ ಸಾಕಾಗುತ್ತದೆ? 


ಶ್ರೀ ಎಸ್‌.ಆರ್‌. ಕಂಠಿ. - ಮಾನ್ಯ ಸದಸ್ಯರು ತಿಳಿದುಕೊಂಡಿರುವುದು ತಪ್ಪ; 
ಸ್ಮಾಂಪಲ್‌ ಸರ್ವೆ ಮಾಡಿ ಈ ರೀತಿ ಶೇಕಡ ಇಷ್ಟು ವಿದ್ಯಾರ್ಥಿಗಳಿಗೆ ಪುಸ್ತಕಗಳು ಇರುವುದಿಲ್ಲ 
ಎಂದು ಕಂಡು ಬಂದಿದೆ: 


1 Standard 40 per cent 
2 i 18 

3 W 12; 

4 kL 10 

5 w 10 

6 i 8 

7 8" 


ಅಷ್ಟು ವಿದ್ಯಾರ್ಥಿಗಳಿಗೆ ಪುಸ್ತಕ ಕೊಡುವುದನ್ನು ಮಾಡಿದ್ದೇವೆ. 


ಶ್ರೀ ಸಿ.ಜಿ. ಮುಕ್ಕಣಪ್ಪ- ಒಟ್ಟು ಪ್ರಿಂಟು ಮಾಡುವುದಕ್ಕೆ ಎಷ್ಟು ಖರ್ಚು 
ಆಗುವುದು? 


ಶ್ರೀ ಎಸ್‌.ಆರ್‌. ಕಂಠಿ.- ಪ್ರಾಥಮಿಕ ಶಾಲೆಯಲ್ಲಿ ಈ ಯೋಜನೆ ಇದೆ 
ಸೆಕಿಡರಿ ಸ್ಫೂಲುಗಳ ಬಗ್ಗೆ ಈ ಯೋಜನೆ ತಯಾರಾಗುತ್ತಿದೆ. ಇಷ್ಟು ಮಾತ್ರ ಹೇಳಬಹುದು. 
ಹೆಚ್ಚಿಗೆ ಹೇಳುವುದಕ್ಕಾಗುವುದಿಲ್ಲ; 55 ಮತ್ತು 107 ಅಂದರೆ ಸುಮಾರು 162 ಪುಸ್ತಕಗಳು 
ಪ್ರಿಂಟ್‌ ಆಗಬೇಕಾಗುತ್ತದೆ. ಇನ್ನು ಮುಂದೆ ಸಾಕಷ್ಟು ಪುಸ್ತಕಗಳನ್ನು ವರ್ಷೇ ವರ್ಷೇ ಫ್ರೀಯಾಗಿ 
ಪುಸಕ ಇಲ್ಲದವರಿಗೆ ಕೊಡಬೇಕೆಂದು ಇದೆ. 


ಶ್ರೀ ಎಸ್‌.ಆರ್‌. ಕಂಠಿ (ಏದ್ಮಾ ಶಾಖೆಯ ಮಂತ್ರಿಗಳು). - ಅಧ್ಯಕ್ಷರೇ, 
ನಾನು ಈಗ ವಿಶೇಷವಾಗಿ ಯಾವ ಮಾತುಗಳನ್ನೂ ಹೇಳುವುದಕ್ಕೆ ಹೋಗುವುದಿಲ್ಲ. ಆದರೆ 
ನಾನೀಗ ಒಂದೆರಡು ಮಾತುಗಳನ್ನು ಹೇಳಬೇಕಿಂದು ನಿಂತಿದ್ದೇನೆ. ಊಳಿದೆಲ್ಲ ವಿಚಾರಗಳನ್ನೂ 
ಮಾನ್ಯ ಹಣಕಾಸಿನ ಸಚಿವರು ಹೇಳುತ್ತಾರೆ. ಈಗ ನಾನಾದರೂ ಈ ಎರಡು ಮಾತುಗಳನ್ನು 


ಪ್ರತಿಭಾವಂತ ಸಂನದೀಯ ಪಟು 171 


ಏಕೆ ಹೇಳಬೇಕಾದ ಪ್ರಸಂಗ ಬಂದಿದೆ ಅಂದರೆ ಮಹನೀಯರಾದ ಕಯ್ಯೂರ ಕಿಣ್ಣದೈ ಅವರ 
ಪುಸ್ತಕವನ್ನು ಪಠ್ಯ ಫುಸ್ತಕವನ್ನಾಗಿ ಇಟ್ಟಿರುವುದರಿಂದ ಬಹಳ ಅನ್ಮಾಯವಾಗಿದೆ ಎಂತ ಒಂದು 
ಮಾತು ಬಂದಿದೆ. ಅದರ ಸಮಾಚಾರ ಹೀಗಿದೆ: ಈಗ ಪಠ್ಯ ಪುಸ್ತಕವಾಗಿ ಪ್ರಿಸ್‌ ಕೈಬ್‌ 
ಆಗಿರತಕ್ಕೆ ಕನ್ನಡ ಎರಡನೆಯ ಪುಸ್ತಕ ಹತ್ತೊಂಭತ್ತು ಸಾವಿರ ಐವತ್ತೆಂಟರಲ್ಲಿ ಪ್ರಿಂಟ್‌ ಆಗಿದೆ. 
ಆ ಪುಸ್ತಕದ ಅನೇಕ ಪ್ರತಿಗಳು ಅನೇಕರಲ್ಲಿರುತ್ತವೆ. ಆದರೆ ಅಲ್ಲಿಂದ ಇಲ್ಲಿಯವರೆಗೂ ಆ 
ಪುಸ್ತಕದ ವಿಚಾರದಲ್ಲಿ ಯಾರೂ ಯಾವ ತರದ ಆಕ್ಷೇಪಣೆಯನ್ನು ಮಾಡಿಲ್ಲ. ಈ ಪಠ್ಯ 
ಪುಸ್ತಕಗಳನ್ನು ಆರಿಸತಕ್ಕ ಬಗ್ಗೆ ಒಂದು ಕಮಿಟಿಯಿದೆ ಅದು ಟೆಕ್ಸ್‌ಟ್‌ ಬುಕ್‌ ಕಮಿಟಿ. ಆ 
ಟೆಕ್ಸ್‌ಟ್‌ ಬುಕ್‌ ಕಮಿಟಿಯಲ್ಲಿ ಡಿ.ಪಿ.ಏ. ರವರೂ ಮತ್ತು ಸಂಬಂಧಪಟ್ಟ ಇತರ 
ಅಧಿಕಾರಿಗಳಿಗೂ ಇದ್ದಾರೆ. ಅವರು ಈ ಪುಸ್ತಕವನ್ನು ಅಂಗೀಕರಿಸುವುದಕ್ಕಿಂತ ಮೊದಲೇ 
ಅವರಿಗೆ ಸಂಶಯ ಬಂದ ವಿಚಾರಗಳನ್ನೆಲ್ಲಾ ಕುರಿತು ಚರ್ಚೆ ಮಾಡಿದ್ದಾರೆ. ಆಗ ಈ 
ಕಯ್ಯಾರ ಕಯ್ದಿಣ್ಣ ರೈ ಅವರು ಬರೆದಿರುವ ಒಂದು ಪಠ್ಯ ಹೀಗಿದೆ. 


“ಕೇಸರಿ ಬಿಳಿ ಹಸಿರು ಮೂರು 
ಬಣ್ಣ ನಡುವೆ ಚಕ್ರವು 

ಸತ ಶಾಂತಿ ತಾಗ ಮೂರ್ತಿ 
ಗಾಂಧಿ ಹಿಡಿದ ಚರಕವು. 


ಈ ಪದದಲ್ಲಿರತಕ್ಕ ಚರಕ ಶಬ್ದದ ಬಗ್ಗೆ ಕೆಲವರು ಆಕ್ಷೇಪಣೆ ಎತ್ತಿದ್ದರು. ಅದಕ 
ಶ್ರೀ ಕಯ್ಯಾರ ಕಿಣ್ಣಾಣ್ಣದೈ ಅವರು ಆ “ಮಾರಿನ ಅರ್ಥವಿವರಣೆಯನ್ನು ಕೊಟ್ಟಿದ್ದಾರೆ. ಆಗ 
ಟೆಕ್ಸ್‌ಟ್‌ ಬುಕ್‌ ಕಮಿಟಿಯವರು ಅದನ್ನು ಅಂಗೀಕರಿಸಿ ಅದನ್ನು ಪಠ್ಯ ಪುಸಕವನ್ನಾಗಿಲು 
ಡಿ.ಪಿ.ಐ. ಅವರು ಸರ್ಕಾರಕ್ಕೆ ಸೀಫಾರ್ಸ್ನು ಮಾಡಿ ಅದನ್ನು ಸರ್ಕಾರವು ಒಪ್ಪಿಕೊಂಡ 
ಮಾತಾಗಿದೆ. ಸರ್ಕಾರ ಆ ರೀತಿ ಒಪ್ಪಿದ್ದು ಒಪ್ಪಿದ್ದು ಸರಿಯಲ್ಲ ಅಂತ ಹೇಳಿ ಈ ದಿವಸ 
ಅದರ ಜವಾಬ್ದಾರಿಯು ನನ್ನ ಮೇಲೆ ಇದೆ ಅಂತ ಹೇಳುವುದು ಸರಿಯಲ್ಲ, ಆ ರೀತಿ 
ಹೇಳುವುದಕ್ಕೆ ಆಗುವುದಿಲ್ಲ. 


ಇನ್ನು ಡಿ.ಪಿ.ಐ. ಅವರ ಮೇಲೂ ಒಂದೆರಡು ಮಾತುಗಳನ್ನು ಬಂದಿರುತ್ತದೆ. 
ಅಧಕ್ಷರು.- ಇಲಾಖೆಯ ಮೇಲೆ ಆರೋಪಣೆ ಮಾಡಿದರಲ್ಲವೇ?' 


ಶ್ರೀ ಎಸ್‌.ಆರ್‌. ಕಂಠಿ.- ಅದರ ಹೆಸರನ್ನು ಹೇಳಿ ಅಂಥವರನ್ನು ಆ ಸ್ಥಾನದಲ್ಲಿ 
ಇಡಲೇಬಾರದು ಅವರಿಗೆ ಎಕ್ಸ್‌ಟೆನ್‌ಷನ್‌ ಕೊಟ್ಟಿದ್ದಾರೆ ಎನ್ನತಕ್ಕ ಮಾತುಗಳೂ ಬಂದಿವೆ. 
ಅ.ಡಿ.ಪೀ.ಐ. ರವರು 1962ರಲ್ಲೇ ರಿಟ್ಟೆರ್‌ ಆಗಬೇಕಾಗಿತ್ತು. ಆದರೆ ಅವರಿಗೆ ಎಕ್ಸ್‌ರ್ಟೆರ್ಷ 
ಕೊಟ್ಟಿದ್ದಾರೆ ಎನ್ನತಕ್ಕೆ ಮಾತುಗಳು ಬಂದಿವೆ. ಅದೆಲ್ಲ ತಪ್ಪಭಿಪ್ರಾಯ ಈ ದಿವಸ ಯಾರಾದರೂ 


172 ಎಸ್‌.ಆರ್‌. ಶಂಠಿ 


ಆ ಸಿವಿಲ್‌ ಲಿಸ್ಪನ್ನು ತೆಗೆದುಕೊಂಡು ನೋಡಲಿ ಗೊತ್ತಾಗುತ್ತದೆ. ಡಿ.ಪಿ.ಐ. ರವರು 
ರಿಟ್ಟೆರ್‌ ಆಗತಕ್ಕ ಕಾಲ 1963 ನೇಯ ಏಪ್ರಿಲ್‌ ತಿಂಗಳಲ್ಲಿ ಹೀಗಿದ್ದರೂ ವಿಬ್ಯಾ ಮಂತ್ರಿಗಳು 
ಅವರನ್ನು ತಮವರಂತೆ ಎಕ್ಸ್‌ಟೆನ್‌ ಷಬ್‌ ಕೊಟ್ಟು ಇಟ್ಟು ಕೊಂಡಿದ್ದಾರಂತ ಹೇಳಿರತಕ್ಕದ್ದು 
ಸರಿಯಾದ್ದಲ್ಲ. 

ಇನ್ನು ಎರಡು ಪತ್ರಗಳನ್ನು ಬರೆದಿರತಕ್ಕ ವಿಚಾರ ಇಲ್ಲಿ ಬಂದಿದೆ. 

10. ಎ.ಎಂ. 


ಒಂದು ಪತ್ರವನ್ನು ಶ್ರೀರ್ಮಾ ಜವಳಿಯವರಿಗೆ ಬರೆಯಲಾಗಿದೆ. ಮತ್ತೊಂದು 
ಪತ್ರವನ್ನು ಶ್ರೀ ಶಿವರಾಂ ಅವರಿಗೆ ಬರೆಯಲಾಗಿದೆ. ಆಗಸ್ಟ್‌ ತಿಂಗಳಿನಲ್ಲಿ ರಿಟ್ಟೆರ್‌ ಆಗುವುದಕ್ಕೆ 
ನಿಮಗೆ ಪರವಾನಗಿಯನ್ನು ಕೊಡುತ್ತೇವೆಂದು ತಿಳಿಸಿ ಎರಚು ಪತ್ರಗಳನ್ನೂ ಅವರಿಗೆ ಬರೆದದ್ದು 
ನಿಜ. ವಿದ್ಯಾ ಖಾತೆಯವರು ಈ ಎರಡು ಪತ್ರಗಳನ್ನೂ ಬರೆದಿದ್ದಾರೆ. ಆದರೆ ವಿದ್ಧಾ 
ಇಲಾಖೆಯ ಜೈರೆಕ್ಷರಿಗೆ ಅಂಥ ಪತ್ರ ಏಕೆ ಬರೆದಿಲ್ಲವೆಂದು ಕೆಲವರು ಕೇಳಿದ್ದಾರೆ. ಇದರಲ್ಲಿ 
ಒಂದು ಮಾತು ಎಂದರೆ, ಇಲಾಖಾ ಮುಖ್ಯಾಧಿಕಾರಿಗಳಿಗೆ ಜ.ಎ.ಡಿ.ಯಿಂದ ಬರೆಯಬೇಕು. 
ನಾಮ ಈ ಬಗ್ಗೆ ವಿಚಾರ ಮಾಡಿಸಿದ್ದೇನೆ. ಅವರಿಗಗೂ ಇಷ್ಟರಲ್ಲಿಯೇ ಬರೆಯುತ್ತಿದ್ದಾರೆಂದು 
ತಿಳಿದುಕೊಂಡಿದ್ದೇನೆ. ರಿಟ್ಟೆರ್‌ ಆಗುವ ಅಧಿಕಾರಿಗಳಿಗೆ ಮುಂಚೆಯೇ ತಿಳಿಸಬೇಕಾದ್ದು 
ಆತ್ಮವಶ್ಯವಿದೆ. ಹಾಗೆ ಬರೆಯದೆ ಇದ್ದರೆ ಪೆನ್‌ಷನ್‌ಗೆ ತೊಂದರೆಯಾಗುತದೆ. ಅವರ 
ಪೆನ್‌ಷನ್‌ ಪೇಷರ್‌ಗಳನ್ನು ಸಿದ್ಧಗೊಳಿಸಬೇಕಾಗುವುದರಿಂದ ಇಂಥ ಪತ್ರೆಗಳನ್ನು ಕೆಲವು 
ತಿಂಗಳ ಮುಂಚೆಯೇ ಬರೆಯಬೇಕಾಗುತ್ತದೆ. ಮತ್ತು ಅಕೌಂಟೆಂಟ್‌ ಜನರಲ್‌ ಅವರು, 
ಈ ತರಹ ಪತ್ರಗಳನ್ನು ನೀವು ಬರೆದು ಪೆನ್‌ಷನ್‌ ಪೇಪರ್‌ ಸಿದ್ದಪಡಿಸುಪುಬಕ್ಕೆ ಅಮಕೂಲ 
ಮಾಡಿಕೊಡಬೇಕು ಎಂದು ನಮಗೆ ಬರೆದಿದ್ದಾರೆ. ಯಾರಾದರೂ ಇದರಲ್ಲಿ ಏನೋ 
ಭೂತ ಇದೆ, ಏನಾದರೂ ತಿಳಿದುಕೊಂಡಿದ್ದರೆ ಅಂಥದೇನೂ ಇಲ್ಲವೆಂದ ಸ್ಪಷ್ಟವಾಗಿ ಹೇಳುತ್ತೇನೆ. 
ಅಲ್ಲದೆ ಈ ಪತ್ರಗಳನ್ನೂ ಬರೆದಾಗ್ಯೂ ಕೂಡ ಆ ಅಧಿಕಾರಿಗಳನ್ನು ಇಟ್ಟುಕೊಳ್ಳುವುದಕ್ಕೆ, 
ಅಥವಾ €ಗsion ಕೊಡುವುದಕ್ಕೆ, ೫-€ಣpy ಮಾಡುವುದಕ್ಕೆ ಏನು ಅಡ್ಡಿ ಇಲ್ಲ. 
ಸರ್ಕಾರದವರು ಅದಕ್ಕೆ ಒಂದು ನಿರ್ಣಯ ಮಾಡಿಕೊಂಡಿದ್ದಾರೆ ಮತ್ತು ಆ ನಿರ್ಣಯದಂತೆ 
ನಡೆದುಕೊಳ್ಳುತ್ತಾರೆ. 

Joint Diector ವಿಚಾರವಾಗಿ ಕೆಲವರು ಹೇಳಿದ್ದಾರೆ. senior-most officer 
ಯಾರಿರುತ್ತಾರೆ ಅವರನ್ನು Join! Drectಂr ಮಾಡುವುದು ಪದ್ಧತಿ ಇದೆ, ಇದರಲ್ಲಿ ಯಾವುದೇ 
ತರಹ ಕೆಟ್ಟ ಮಾರ್ಗವನ್ನು ಹಿಡಿದಿದ್ದಿಲವೆಂದು ನಾನು ಸ್ಪಷ್ಟಪಡಿಸುತ್ತೇನೆ. ಅಂಥಾದ್ದು 
ಯಾವುದಾದರೂ ಮಾರ್ಗವನ್ನು ಹಿಡಿದುಕೊಂಡಿದ್ದೇವೆಂದು ಯಾರಾದರೂ ಬಂದು ನನ್ನ 
ಜೊತೆ ವಿಚಾರ ಮಾಡಿ. ನನ್ನ ಮಾರ್ಗ ತಪ್ಪ ಎಂದರೆ ತಿದ್ದಿಕೊಳ್ಳುವುದಕ್ಕೆ ಸಿದ್ದವಾಗಿದ್ದೇನೆ. 
ಇದರಲ್ಲಿ ಅಕಸ್ಮಾತ್ತಾಗಿ ಯಾರೋ ಒಬ್ಬರು ಜಾಯಿಂಟ್‌ ಡೈರೆಕ್ಟರಾಗಿ ನನಗೆ ಜಾತಿ ಇಲ್ಲ ನನ್ನ 
ಜಾತಿಯವರನ್ನು ಮಾಡಿದ್ದೇವೆಂದು ಭಾವನೆ ಮಾಡಿದರೆ ಅದು ಸರಿಯಾದುದಲ್ಲವೆಂದು 
ನಾನು ಭಾವಿಸುತ್ತೇನೆ. 


ಪ್ರತಿಭಾವಂತ ಸಂಸದೀಯ ಪಟು 173 


ಶ್ರೀ ಎಸ್‌. ಶಿವಷ್ಟ- ನಿಮಗೆ ಜಾತಿ ಇಲ್ಲವೇ? ನಿಮ್ಮ ಜಾತಿ ನಿಮಗೆ 
ಗೊತ್ತಿಲ್ಲವೇ? 

ಶ್ರೀ ಎಸ್‌.ಆರ್‌. ಕಂಥಿ.- ನನಗೆ ವೈೆಯುಕಿಕವಾಗಿ ಜಾತಿ ಇದೆ, ರಾಜಕೀಯವಾಗಿ 
ಇಲ್ಲ. ಡೈೆರೆಕ್ಷರ್‌ ಆಫ್‌ ಟೆಕ್ನಿಕಲ್‌ ಎಜುಕೇಷನ್‌ ವಿಚಾರವಾಗಿ ಒಂದು ಮಾತು. ಇದರಲ್ಲಿ 
ಏನಾಗಿದೆ ಎಂದರೆ Direrior of Technical Education ಸ್ಥಾನಕ್ಕೆ ಇಷ್ಟು ದಿವಸವೂ 
ಚೀಫ್‌ ಇಂಜಿನಿಯರ್‌ ಗ್ರೇಡ್‌ನವರನ್ನು ಹಾಕುತಿದ್ದೆವು. ಈಗ Superintending 
ಗ್ರೇಡಿನವರನ್ನು ಹಾಕಬೇಕೆಂದು ಬಂದಿದೆ. ಇದನ್ನು ನಾನು ಒಪ್ಪುತ್ತಿಲ್ಲ. ಇಂಥಾ ದೊಡ್ಡ 
ಸ್ಥಾನದಲ್ಲಿರುವಂಥ ಮನುಷ್ಯ ಚೀಫ್‌ ಇಂಜಿನಿಯರ್‌ ಗ್ರೇಡಿನವರಿರಬೇಕು. ಎಂದು 
ಪತ್ರವ್ಯವಹಾರ ನಡೆಯುತಿದೆ. ಇದಕ್ಕಾಗಿ ಕೊಂಚ ತಡವಾಗಿದೆ. ಅಲ್ಲದೆ ಕೇಂದ್ರ ಸರ್ಕಾರದವರು 
ದಿನೇದಿನೇ ನಮಗೆ ಅನೇಕ ಸೂಚನೆಗಳನ್ನು ತಾಂತ್ರಿಕ ಶಿಕ್ಷಣದ ಬೆ ಕಳಿಸುತ್ತಾರೆ. ಅವುಗಳನ್ನು 
ಕಾರ್ಯರೂಪಕ್ಕೆ ತರಬೇಕು. ಯಾವ ಮನುಷ್ಯ ಚೆನ್ನಾಗಿ ಅರತಿದ್ದಾನೆ ಆತನನ್ನು ಕೆಲವು 
ದಿವಸ ಇಟ್ಟುಕೊಳ್ಳುವುದು ಅತ್ಯವಶ್ಯವೆಂದು ತಿಳಿದು, ಆ ಒಂದು ಕಾರಣದನಿಡಲೂ 
ಇಟ್ಟುಕೊಳ್ಳಲಾಗಿದೆ. ಅವರನ್ನು ಇಟ್ಟುಕೊಳ್ಳುವುದರಿಂದ ಎರಡನೆಯವರಿಗೆ ಅವಕಾಶ 
ತಪ್ಪಬೇಕು ಎನ್ನುವುದು ಯಾವುದೂ ಇಲ್ಲ. ಸಧ್ಯಕ್ಕೆ ಒಂದು ಅನುಕೂಲವಾಗಿದೆ. ಈಗ 
ಇದ್ದವರನ್ನೇ ಇಟ್ಟುಕೊಳ್ಳುವುದರಿಂದ ಅವರಿಗೆ additional har್ರೀ ಇದೆ ಬೇರೆ ಸಂಬಳ 
ಕೊಡುವ ಕಾರಣವಿಲ್ಲ. ಉಳಿತಾಯವಿದೆ. 

ಶ್ರೀ ಎಸ್‌. ಶಿವಪ್ಟ- ಕೆಲಸವಾಗುತ್ತಿದೆಯೇ? 

ಶ್ರೀ ಎಸ್‌.ಆರ್‌. ಕಂಠಿ.- ಕೆಲಸವಾಗುತಿದೆ. ಕೆಲಸವಾಗದೆ ಇದ್ದರೆ ನಾನು 
ಇಟ್ಟುಕೊಳ್ಳುವುದಿಲ್ಲ, ; 

ಶ್ರೀ ಎಸ್‌. ಶಿವಷ್ಪ .- ಅದು ತಮ್ಮ ಅಭಿಪ್ರಾಯ. 

ಶ್ರೀ ಎಸ್‌.ಆರ್‌. ಕಂಠಿ.- ಕೆಲಸ ಮಾಡುತ್ತಿಲ್ಲವೆಂದು ನೀವು ಹೇಳಿಬಿಟ್ಟರೆ 
ಬಿಟ್ಟುಬಿಡೋಣ. ಇದರಲ್ಲಿ ದೋಷವೇನೋ ಇದೆ ಎನ್ನುವ ಕಾರಣದ ಸಲುವಾಗಿ 
ಹೇಳುತಿದ್ದಾರೆ. ಅಂಭಾದ್ದೇನೂ ಇಲ್ಲ. ಅಂಥಾದ್ದೇನಾದರೂ ಇದ್ದರೆ ನನ್ನನ್ನು ವೈಯಕಿಕವಾಗಿ 
ಕೇಳಿದರೆ ನಾನು ಹೇಳುತ್ತೇನೆ. ಆದರೆ ಭಾಷಣ ಮಾಡಿ ಏನೇಮೋ ಕಲ್ಪನೆ ಮಾಡುವುದು 
ಅಷ್ಟು ಸರಿಯಲ್ಲವೆಂದು ನಾನು ಹೇಳುತ್ತಿದ್ದೇನೆ. 

ಇನ್ನೂ ಅನೇಕ ಕೆಲಸಗಳು ವಿದ್ಯಾ ಇಲಾಖೆಯಲ್ಲಿ ಆಗಿವೆ. Triple benefit 
scheme ಅರ್ಥವಿಲ್ಲದ್ದು, free books ಕೊಡುವುದು ಅರ್ಥವಿಲ್ಲದ್ದು, ಎನ್ನುವವರೂ 
ಇರಬಹುದು. ಮಾನ್ಯ ಆರ್ಥಿಕ ಮಂತ್ರಿಗಳು ಆ ವಿಚಾರ ಸ್ಪಷ್ಟವಾಗಿ ಹೇಳುವವರಿದ್ದಾರೆ. 
Director of public Instruction, Joint Director, Director of Technical 
Education ಇವರ ವಿಚಾರದಲ್ಲಿ ಏನೋ ಒಂದು ಬಗೆಯಲ್ಲಿ ಮಾಡಲಾಗಿದೆ ಎನ್ನುವ 
ಭಾವನೆ ಬಂದುದರಿಂದ ಸದಸ್ಯರ ಅನುಮಾನಗಳನ್ನು ಪರಿಹರಿಸಲು ನಾನು ಕೆಲವು 
ಮಾತುಗಳನ್ನಾಡಬೇಕಾಯಿತು. 


174 ಎಸ್‌.ಆರ್‌. ಕಂಠಿ 


1963-64ರ ಆಯವ್ಯಯ ಶಿಕ್ಷಣ ಇಲಾಖೆ ಬೇಡಿಕ ಬಗ್ಗೆ 


ಶ್ರೀ ಎಸ್‌.ಆರ್‌. ಕಂಠಿ (ಏದ್ಧಾಶಾಖೆಯ ಮಂತಿಗಳು).- ಮಾನ್ಯ ಅಧ್ಯಕ್ಷದೆ, 
ನಿನ್ನೆಯಿಂದ ಈ ಚರ್ಚೆಯಲ್ಲಿ ಭಾಗವಹಿಸಿದಂಥ ಮಾನ್ಯ ಸದಸ್ಕರುಗಳೆಲ್ಲರಿಗೂ ನಾನು - 
ತುಂಬಾ ಯಣಿಯಾಗಿದ್ದೇನೆ. ಅವರಿಗೆ ನನ್ನ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಇದ್ದೇನೆ. 


ಈ ವಿದ್ಯಾ ಇಲಾಖೆ ಬಹಳ ದೊಡ್ಡದು, ಇದಕ್ಕೆ ಬಹಳ ಹಣ ಕೊಟ್ಟಿದ್ದೇವೆ, 
ಅದನ್ನು ಸರಿಯಾಗಿ ನಡೆಸಿಕೊಂಡು ಹೋಗುತ್ತೇವೆಯೋ ಇಲ್ಲವೋ ಅನ್ನತಕ್ಕಂಥ ಕೆಲವು 
ಮಾತುಗಳು ಒಬ್ಬ ಸದಸ್ಯರಿಂದ ಬಂದವು. ಈ ವಿಚಾರವಾಗಿ ನಾನು ಸ್ವಲ್ಪ ವಿಶದವಾಗಿ 
ಹೇಳಬೇಕೆಂತ ಮಾಡಿದ್ದೇನೆ. ಏಕೆಂದರೆ ಈಗ ಕೊಟ್ಟಂಥ ದುಡ್ಡನ್ನು ಸರಿಯಾಗಿ ನಡೆಸಿಕೊಂಡು 
ಹೋಗಲಾರದಂಥ ಸ್ಥಿತಿ ನಮಲ್ಲಿ ಇಲ್ಲ ಎಂದು ನನಗೆ ಅನ್ನಿಸುತ್ತಾ ಇದೆ. ಈ ಒಂದು ವರ್ಷ 
ಕಾಲದಲ್ಲಿ ಬಹಳ ಕಷ್ಟಪಟ್ಟು ಎಲ್ಲಾ ಆಫೀಸುಗಳಲ್ಲಿ ಮತ್ತು ಆಡಳಿತ (೩dministration) 
ವರ್ಗದಲ್ಲೂ ಸುವ್ಯವಸ್ಥಿತವಾದ ಆಡಳೀತ ತರುವ ಪ್ರಯತ್ನವನ್ನು ಮಾಡಲಾಗಿದೆ. ಇನ್ನೂ 
ಅನೇಕ ಕುಂದುಕೊರತೆಗಳಿವೆ. ಅವುಗಳನ್ನ ಹೋಗಲಾಡಿಸಬೇಕಾದರೆ ಅದಕ್ಕೆ ಇನ್ನೂ ಕೊಂಚಕಾಲ 
ಜಾಸ್ಟಿಬೇಕು. ಆದ್ದರಿಂದ ಮಾನ್ಯ ಸದಸ್ಯರು ಹಾಗೆಯೇ ಸ್ವಲ್ಪ ತಾಳ್ಮೆಯಿಂದ ತಡೆಯಬೇಕು 
ಎಂದು ನಾನು ಅವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. 


ಮತ್ತೊಂದು ಮಾತೆಂದರೆ ಒಬ್ಬ ಸದಸ್ಯರು ಜಾತೀಯತೆಯ ವಿಚಾರಕ್ಕಾಗಿ 
ಮಾತನಾಡಿದರು. ಜಾತೀಯತೆಯ ಒಂದು ಉದಾಹರಣೆಯನ್ನು ಅವರು ಏನು ಹೇಳಿದ್ದಾರೋ 
ಈ ವಿಚಾರವಾಗಿ ಅನೇಕ ಸಲ ಹೇಳಿದ್ದೇನೆ. ಈ ಮನೆಯಲ್ಲಿ ಈ ೩ppointment of Joint 
Director of Technical Education ವಿಚಾರವಾಗಿ ಪುನಃ ಪನಃ ಜಾತೀಯತೆಯ 
ಮಾತು ಹೇಳುವಾಗ, ಈ ಮಾತಿನ ವಿಷಯಕ್ಕೆ ಖುಲಾಸೆ ಕೊಟ್ಟಿದ್ದೇನೆ. ಅವರು ಯಾರಿಗಾದರೂ 
ಸಂಶಯದ ಬಾಧೆ ಇದ್ದರೆ, ಈ appointment of Joint Director of Technical 
Education ವಿಚಾರವಾಗಿ ತಮ್ಮಕಡೆಗೂ ನಾನು ಫೈಲನ್ನು ತಂದುಕೊಡುತ್ತೇನೆ. ತಾವು 
ಅದರಲ್ಲಿ ನಿರ್ಣಯವನ್ನು ಕೊಡಬಹುದು ತಾವು ಜಾತೀಯತೆ ಇದೆಯೆಂದು ಹೇಳಿದರೆ, 
ನಾನು ಒಪ್ಪಿಕೊಳ್ಳುತ್ತೇನೆ ಎಂದು ತಮ್ಮ ಮುಂದೆ ಹೇಳುತ್ತೇನೆ. ಅದು ಇಲ್ಲದೆ ಹೋದರೆ 
ಹೈಕೋರ್ಟು ಜಡ್ಜ್‌ ಗಳಿಗೆ ಫೈಲನ್ನು ಕೊಡುತ್ತೇನೆ. ಅವರೇ ಹೇಳಲಿ ನನ್ನದು ತಪ್ಪು 
ಇದೆಯೆಂದು ಹೇಳಿದರೆ ಈ ಮಂತ್ರಿ ಪದವಿಗೂ, ಈ ಮಾನ್ಯ ಸಭೆಯ ಸದಸ್ಥತ್ವಕ್ಕೆ ರಾಜೀನಾಮೆ 
ಕೊಡಲು ಸಿದ್ಧನಿದ್ದೇನೆ. ಯಾರೊ ಅಧಿಕಾರಿಗಳು ಏನೋ ತಮ್ಮ ಸ್ವಂತದ ಸ್ಪಾರ್ಥಕ್ಕಾಗಿಈ 
ತರಹ ನಿರಪರಾಧಿಗಳಾದಂಥ ಸದಸ್ಯರನ್ನು ಉಪಯೋಗ ಮಾಡಿಕೊಂಡಿರತಕ್ಕದ್ದು ಸರಿಯಲ್ಲ, 
ಅದನ್ನು ಸ್ವಚ್ಛವಾಗಿ ತಿಳಿದುಕೊಳ್ಳಬೇಕು. ಯಾವುದಾದರೂ ಒಂದು ಮಾತು ಯಾರೋ 
ಅಧಿಕಾರಿಗಳು ಹೇಳಿದರೆ, ಅದು ಸತ್ಯವೋ ಅಸತ್ಯವೋ, ನಿಜವೋ ಅಲ್ಲವೋ ಅನ್ನುವ 
ಮಾತನ್ನು ನೀವು ಸ್ವಚ್ಛವಾಗಿ ತಿಳಿದುಕೊಂಡು ಮಾತನಾಡಬೇಕು. ಅಂಥ ಸ್ಥಿತಿನ್ನು ನಾವು 


ಪ್ರತಿಭಾವಂತ ಸಂಸದೀಯ ಪಟು 175 


ಕಲ್ಪಿಸಿಕೊಡುತ್ತೇವೆ. ಆದುದರಿಂದ ಯಾರಾದರೂ ಸದಸ್ಯರು ಇಂಥವರಿಗೆ ಹೀಗಾಗಿದೆ ಅಂತ 
ಒಂದು ಮಾತನ್ನು ಹೇಳಿದರೆ, ನನು ಅವರ ಹತ್ತಿರ ಕೂತುಕೊಂಡು ನಾನೇ ಅವರಿಗೆ ಎಲ್ಲ 
ವಿಧವಾದಂಥ ನಿಜವಾದ ಸಂಗತಿ ಹೇಳಿಕೊಟ್ಟು ಆ ಮೇಲೆ ಇವರು ಏನು ಎಲ್ಲಾ ಮಾತು 
ಹೇಳುವುದು ಸರಿ ಎಂದು ಒಪ್ಪಿಕೊಳ್ಳುತ್ತೇನೆ. ಇಲ್ಲದಿದ್ದರೆ ನಿಸ್ಪಾರ್ಥಿಗಳಾದಂಥ 
ನಿಷ್ಠಕ್ಷಪಾತಿಗಳಾದಂಥ ಜನಗಳಿಗೆ ನಾನು ಅದನ್ನು submit ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಜಾತಿ 
ಜಾತಿಯ ಮಾತನ್ನು ಆಡುವುದು ಸರಿಯಲ್ಲ. ಏಕೆಂದರೆ ಯಾವುದೋ ಜಾತಿಯವರು 
ಇವತ್ತಿನ ದಿವಸ ಒಂದು ದೊಡ್ಡ ಸ್ಥಾನಕ್ಕೆ ಹೋದರೆ ನನಗೆ ಬರುವ ಭಾಗ್ಯ ಅಷ್ಟರಲ್ಲಿಯೇ 
ಇದೆ. ನನ್ನ ಜಾತಿಯವರು ದೊಡ್ಡ ಅಧಿಕಾರಿಯಾದರೆ ನನಗೆ ಬರುವ ಭಾಗ್ಯ ಅಷ್ಟೇ. ಬೇರೆ 
ಜಾತಿಯವರು ಆದರೆ ನನ್ನ ಮೇಲೆ ಆಕಾಶ ಕಳಚಿಬೀಳುವುದು ಅಷ್ಟರಲ್ಲಿಯೇ ಇದೆ. 
ನಾನು ಮುಂಬೈ ರಾಜ್ಯದಿಂದ ಇಲ್ಲಿಗೆ ಬಂದವನು. ಯಾವ ರಾಜ್ಯದಲ್ಲಿ Communalism 
ಭಾವನೆ ಬಹಳ ಕಡಿಮೆ ಇದೆಯೋ ಅಂಥ ಕಡೆಯಿಂದ ಬಂದವನಾದುದರಿಂದ ನನಗೆ 
ಜಾತಿಯ ಭಾವನೆಗಳು ಬರುವುದಿಲ್ಲ. ಈ ವಿಚಾರವೆಲ್ಲಾ ನನ್ನಲ್ಲಿ ಬರುವುದಿಲ್ಲ. ಆದರೂ 
ಕೂಡ ಪುನ ಪುನಃ ಜಾತೀಯತೆಯ ಚಾರ್ಜ್‌ ನನ್ನ ಮೇಲೆ ಮಾಡುವುದರಿಂದ, ಜನಗಳಿಗೆ 
ಕೂಲಂಕಷವಾಗಿ, ದೇವರ ಸಾಕ್ಟಿಯಾಗಿ ವಿಚಾರ ಮಾಡಬೇಕೆಂದು ಅವರಿಗೆ ನಾನು 
ಬೇಡಿಕೊಳ್ಳುತ್ತಾ ಇದ್ದೇನೆ. 


ಶ್ರೀ ಇ. ನಾರಾಯಣ ಗೌಡ. - ಒಮ್ಮೊಮ್ಮೆ ಸ್ವಾಮಿಗಳ ಪ್ರಭಾವಕ್ಕೆ ಒಳಗಾಗಿ 
ಬಿಡುತ್ತೀರಿ. 


ಶ್ರೀ ಎಸ್‌.ಆರ್‌, ಕಂಠಿ. - ಯಾರ ಪ್ರಭಾವಕ್ಕೂ ಒಳಗಾಗುವುದಿಲ್ಲ ಎಂದು 
ನಿಮಗೆ ಹೇಳಿದ್ದೇನೆ. ಹೈಕೋರ್ಟು ಜಡ್ಹ್‌ಗಳು ತೆಗೆದುಕೊಂಡು ಸರ್ಕಾರ ತಪ್ಪು ಅಂತ 
ಹೇಳಿದರೆ ಒಪ್ಪಕೊಳ್ಳುತ್ತೇನೆ. ಸುಮನೆ ಯಾರೊಬ್ಬರು ಅಧಿಕಾರಿಗಳೂ ತಮಗೆ 
ಅನ್ಯಾಯುವಾಗಿದೆ ಎಂದು ಭಾವಿಸಿಕೊಂಡು ಅನ್ಯಾಯವಾದ ರೀತಿಯಲ್ಲಿ ಪಾಪ, ಹೌಸಿನ 
ಅಥವಾ ಮೇಲನೆ ಸದಸ್ಯರ ಪ್ರಯೋಜನ ಪಡೆಯಬಾರದೆಂದು ವಿನಂತಿ ಮಾಡಿಕೊಳ್ಳುತ್ತಾ 
ಇದ್ದೇನೆ. 


ಆದ್ದರಿಂದ ಅವರ ಮೇಲೆ ಕ್ರಮತೆಗೆದುಕೊಳ್ಳುವ ಪ್ರಸಂಗ ಬಂದರೂ 
ತೆಗೆದುಕೊಳ್ಳಬಾರದು. ತೆಗೆದುಕೊಳ್ಳುವದು ಸರಿಯಾದ್ದಲ್ಲ ಎಂದು ಮಾಡಿದ್ದೇನೆ. ಏಕೆಂದರೆ 
ಕೆಲವು ಕಾಲ ನೋಡೋಣ. ನಂತರ ಸರಿಯಾಗುತ್ತದೆ ಎಂದು ತಿಳಿದುಕೊಂಡಿದ್ದೇನೆ. ಶ್ರೀಮಾನ್‌ 
ನಂಜೇಗೌಡರು ಸ್ಕಾಲರ್‌ ಶಿಪ್‌ ಕಮಿಟಿ ವಿಚಾರ ಹೇಳಿದರು. ಯಾವ ಉದ್ದೇಶದಿಂದ 
ಮಾಡಿದ್ದೇವೆ ಎಂದು ಕೇಳುತ್ತಾರೆ. ಗೌರ್ಲಮೆಂಟ್‌ ಆರ್ದ್‌ರ್‌ ಇದೆ ಆ ಪ್ರಕಾರ ಮಾಡಿದ್ದೇವೆ 
ಅದನ್ನು ಅವರು ನೋಡಿಕೊಳ್ಳಬಹುದು. ಎಲ್ಲಾ ಸ್ಕಾಲರ್‌ಷಿಪ್‌ ಕಮಿಟಿ ಚೆನ್ನಾಗಿದೆ 
ಎಲ್ಲರೂ ಒಪ್ಪುವಂಥಹುದು ಆಗಿದೆ ಎಂದು ನಾನು ಎಂದೂ ಹೇಳುವುದಿಲ್ಲ. ವಿಕೆಂದರೆ. 


176 ಎಸ್‌.ಆರ್‌. ಕಂಠಿ 


ಟಿ ಮಾಡುವ ಕಾಲಕ್ಕೆ ಅದರಲ್ಲಿ ಸ್ವಲ್ಪ ವ್ಯತ್ಯಾನವಾಗುತ್ತಾ, ಇದೆ. ಇಡೀ ರಾಜ್ಯದಲ್ಲಿ 
178 ರ ಷಿಪ್‌ ಕಮಿಟಿಗಳನ್ನು ಮಾಡುವ ಕಾಲಕ್ಕೆ ಎಲ್ಲಾ ಕಡೆಯಲ್ಲೂ ನಾವು ಕಣ್ಣು 
ಇಟ್ಟಿಕೊಂಚು ಮಾಡುವುದಕ್ಕೆ ಸಾಭ್ರವಾಗುವುದಿಲ್ಲ. ಆದ್ದರಿಂದ ನಂಜೇಗೌಡರಂಥ ಜನಗಳು. 
ಯಾರಿಗೆ ಅನ್ಹಾಯಮಬಾಗಿದೆ ಎಂಬು ಅನಿಸುತ್ತಾ ಇದೆ ಅಂಘ ಮಾನ್ಯ, ಸದಸ್ಯರು ಬಂದು 


ಸಿವೆಮಾಗಿಬೇಜೆ. ಬಪ್ಪರೊಂಡಿದ್ದೇನೆ. ಅದರೆ ಇದರಲ್ಲಿ 


[ol 


[36] ಐ [3] 
ಭೂತ ಇದೆ, ಜಾತಿವಾದ ಇದೆ, ನ ಸರಿಯಲ್ಲ, ಮೇ ಲ್‌ಮನೆ ಮಾನ್ಯ ಸದಸ್ಯರು. 
ಈ ಮನೆ ಮಾನ್ಯ ಸ ಸದಸ್ಯ ಸ್ನರು ಜಾತಿಯ ವಿಚಾರವನ್ನು ್ಲು ಎತ್ತುವುದು ಸಂಪೂರ್ಣವಾಗಿ ಬಿಟ್ಟು 


ನಿಚ್ಚಳವಾಗಿ ಶಿಸಿನಿಂದ ವಿಚಾರ ಮಾಡೋಣ. ಅಲ್ಲಬೆ ಯಾರು ಜಾತಿವಾದ ತರುತ್ಪಾರೆ 
ಅವರಿಗೆ ಓಷೂರವಾಗಿ ಹೇಳೋಣ ಇಯ ಸರಿಯಲ್ಲ ಎಂದು. ಜಾತಿವಾದ ಎಂದರೆ 
ಖೇಗೆ ಏನು ಎಂದು ಕೂಲಂಕಷಮಾಗಿ ಪರಿಶೀಲನೆ ಮಾಡೋಣ. ಅದರಿಂದ ಜಾತಿವಾದ 
ಹೋಗುತ್ತದೆ; ಇಲ್ಲದೆ ಹೋದರೆ ನಮ್ಮ ರಾಜ್ಯ ಸರಿಯಾಗಿ ನಡೆಯುವುದಿಲ್ಲ ಎಂದು 


m 


ಸೆಂಟ್ರಲ್‌ ಕಾಲೇಜಿನ ಟ್ಯೂಟರ್ಸ್‌ ವಿಚಾರದಲ್ಲಿ ಒಂದು ಮಾತು ಹೇಳಬೇಕಾಗಿದೆ. 
ಸಜನ ಪ್ರೊಫೆಸರ್‌ ಸ ಅದರಲ್ಲಿ ಇಬ್ಬರು ಟ್ಯೂಟಿರ್ಸ್‌ ಇಬ್ರದ್ದು ನಿಜ. ಡೈೆರಕ್ಷರ್‌ ಆಫ್‌ 


ಪಲ 


ಬ್‌ ಅವರೂ : ಒ೦ದೇ ಜಾತಿಯ ವರು ಇರಬಹುದು. ಇಂಥಾ 
ವಿಲ್ಲೆ ಬರಗಿ ಕೊಲ ಂಕಷವಾಗಿ ಏಚಾರ ಮೂಡೆಬೇಕು. ಅದು ಏನಾಗಿದೆ ಎಂಬುದನ್ನು 
ಈ ಇಬ್ಬರೆ ಅವರನ್ನು ಮೇಲ್‌ ಬಾಗಕ್ಕೆ 
ಸರಿವರಬಹುಮೆ. ಇದು ಗೊತ್ತಾಗುವುಮಿ ಕಷ್ಟ. ಪಾಲಿಸಿ ಪ್ರೇಗ್ರಾಂ ಪ್ರಕಾರ 
y ಅಂತಿ ಆ ರೀತಿ ಕಾನಾ ಿನದ ಮ ಸಾ 


ಶರು ಯುರಾಬರೂ ಯೋ।ಿ 


ಗಿ ಎಮ್ನುವುದು. ನಿಯಗ ತಿಳಿಸ ಸ ಇದ್ದೇನೆ. "ಏ.ಎಃ ಚ್‌.ಡಿ. ಪಾಸ್‌ 
ಬಿಪರು ಒಂದೇ ಜಾತಿಯವರು ಇರುವುದಿಲ್ಲ ಮೊನ್ನಿ ದಿವಸ 150 ಜನರನ್ನು ಇಂಟರ್‌ವ್ಯೂ 
ಮಾಡಿದ್ದೆವು; ಅದರಲ್ಲಿ ಪಿ.ಎಚ್‌.ಣ. ಪಾಸ್‌ ಆದವರು ಬೇರೆ ಬೇರೆ ಜಾತಿಯವದು 
ಇದ್ದಯು. ಯೋಗ್ಯತೆ ಇದ್ದರೂ ಇನ್ನೂ ಮೇಲಿನ ಜುಗಕ್ಕೆ ಏಕೆ ಹಾಕಿಲಿಲ್ಲ ಎಂದರೆ ಐ.ಎ.ಎಸ್‌ 
; ಮಾಡಿರಲಿಲ್ಲ. ತೇಡ , ರಿಕ್ರೂಟ್‌ಮುಂಟ್‌ ರೂಲ್ಸ್‌ ಮಾಡಿರಲಿಲ್ಲ. ಅದನ್ನೆಲ್ಲಾ 
ಮಾಡುತ್ತಾ ಇದ್ದೇವೆ. ಐ.ಎ.ಎಸ್‌. ಪ್ರೊವಿಷನಲ್‌ ಲಿಸ್ಟ್‌, ಆಗಿತ್ತು. ತಕರಾರು ಅರ್ಜಿ 
ಹೂರುತ್ತಾ ಇದ್ದಾರೆ. ಅದನ್ನೆಲ್ಲಾ ನೋಡುತ್ತಾ ಇರುವುದರಿಂದ ಇಷ್ಟರಲ್ಲೇ ಟ್ಯೂಟರ್ನ್‌ನ್ನು 
ಮೇಲೆ ಹಾಕಬೇಕು; ಅಬನ್ನು ನೋಡಿ, ಪ್ರಮೋಷನ್‌ ಕೊಡಬೇಕೆಂಬ ನಿರ್ಣಯ ಮೊನ್ನೆ 
ಬವಸ ತೆಗೆದುಕೊಂಡಿದ್ದೇವೆ. 


PR 

ನಬ 
& 

ನು 


ಶ್ರೀ ಜಿ. ದುಗ್ಗಷ್ಣ (ಹೊಳಲ್ಲೆರೆ. - ಸೆಂಟ್ರಲ್‌ ಕಾಲೇಜಿನಲ್ಲಿ ಪೋಸ್ಟ್‌ 


ಗ್ರ್ಯಿಜ್ಯುಯೇಟ್‌ ಸ್ಟಡೀಸ್‌ ಪ್ರಾರಂಭವಣಗಿದ್ದಾನಿ. ಆಲ್ಲಿ ಅಧ್ಯಾಪಕರು ಯಾರು ಇರಬೇಕೆಂದರೆ 


ಪುತಿಭುವಂತ ನಂನದೀಯ ಪಟು 177 


ಖೋಸ್ಟ್‌ ಗ್ರಾ ಜ್ಯುಯೇಟ್‌ F- ಇದ್ದವರು ಇರಬೇಕು. ಆರ್ಡಿನರಿ ಎಂ.ಎ. 


ಮಾಡಿರತಕ್ಕೆ ಅಧ್ಯಾಪಕರನ್ನು ತಾ್ಬು ಇ ಲ್ರಿಗೆ ನೆ ಕ ಮಾಡಿದ್ದೀರಿ History ನಲ್ಲಿ ಎಂ.ಎ., 
ಮಿಐಟ್‌,ಡಿ. ಪಾರಿನ್‌ hs ಟಿ ಬಲ್ಲಿ "ಉತ್ತ ಮ ದರ್ಜೆಯಲ್ಲಿ 
ಉತ್ತೀರ್ಣರಲಗಿರುವಿಬರನ್ನು ಬಿಟ್ಟು...... 


ಶ್ರೀ ಎಸ್‌.ಆಲ್‌. ಈಂಧಿ.- ಹ ಖೇಳಿದರಲ್ಲಿ ಅರ್ಥ ಇದೆ. ಅದನ್ನು 


ನೋಡಿಸುತ್ತೇವೆ. ಯೂನಿವರ್ಸಿಟಿಯಬರು ಕೆಲಮೊಂದು ಕಂಡೀಷರ್ಬ್‌ಗಳನ್ನು ಹುಕಿದ್ದಾರೆ. 
ಆ ಕಂಡೀಷನ್‌ ಗಳ ಪ್ರಕಾರ ಬಡೆಯಬೇಕಾಗುತ್ತೆಬೆ. Sp ಸೆ ಐಏಂಯ ಬಾವನೆ 
ಮಾಡಿದ್ದೇನೆ. ಯೂನಿವರ್ಸಿಟಿ ಯವರು ಕುಕಿದ ಬಿಯಮಗಳನ್ನು ಮೀರಿ ನಚೆಸಬೇಕೆಂಬ 


ಇಚ್ಛೆ ಜ್ಯ ಬೇರೆ ನಟ ಎ೯ ಪೋಸ್ಟ್‌ ಗ್ರಾ ಖುಯೇಟ್‌ ಸ್ವಡೀಸ್‌ ಮಾಡಿ ಹೆಸರು 
ಪಡೆಯಬೇಕೆಂದಿಲ್ಲ. ಸೆಂಟ್ರಲ್‌ ಕಾಲೇಜು ಏಡಿಯಿಲ್‌ ಕ ಕಾಲೇಜು, ಅದು ಏಡಿಯಲ್‌ 
ಆಗಿ ನಡೆಸಬೇಕೆಂದೇ ಉದ್ದೇಖ ಇದೆ. 


ಪ್ರಮರಿ ಎಜುಕೇಷನ್‌ ವಿಚಾಲಬಾಗಿ ಬಹಳ ಜನರು ಮಾತನಾಡಿದ್ದಾರೆ. 
ಬಿಜ ನಿ ಬಹಳ ಮಹತ್ತ್ವದ ವಿಷಯ ಅದ್ರು ಮಾತನಾಡಿದ್ದು ಸರಿ. ಇದಕ್ಕೆ ಬರುವುದಕ್ಕೆ 
ಮುಂಚೆ ಸ್ಕಾಲರ್‌ ಶಿಖ್‌ ಕಮಿಟಿ ವಿಚಾಟೆಲ್ಲಿ ಲದ ಮಾಢು ಹೇಳುತ್ತೇ ಚಿ. ಏನೆಂದಡೆ 
ಈ ಸ್ಕಾಲರ್‌ಷಿಪ್‌ ಗಳನ್ನು ಕೆಲಭೊಂದು ನಿಯಮೂಬಳಿಗಳ ಪುರುಲ ಹೆಂಚಿದ್ದೇವೆ. ಮೊದಲು 
ಡಿಸ್ಪಿಕ್ಟ್‌ದಲ್ಲಿ ಇರುವಂಥ ಜನ ಸಂಖ್ಯ ತೆಗೆಯಮಕೊಟಡು ಸ್ಕಾಲರಿ” ಷಿಪ್‌" ಕೊಡುತ್ತಾ ಇದ್ದೆವು. 
೨ ಮೇಲೆ ಪ್ರತಿಯೊಂದು ತಾಲ್ಬೂತಿಗೂ ತಾಲೂಕಿನಲ್ಲಿರುವಂಥ ಶಾಲೆಗಳಲ್ಲಿ ಹಯುವೆಂಧ 
ವಿದಾರ್ಥಿಗಳ ಜನಸಂಖ್ಯೆ ಪ್ರಮಾಣ ಮೋಡಣಿಕೆ ಚು ಕೊಟ್ಟಿದ್ದಾಗಿದೆ. « ಇದ ಕೆಲವು 


4 


ಎ) ಬೆ pr RAEN ned 
I) ಜೆ ಪ್ರೇ ವ. ವಿಜಾಪುರ ಚಿಲ್ಲ ಯು , ಜಬೆಸಂಖ್ಯೆ 
; ; 


ಏಮಾ ಗಿದೆ ಎಂದರೆ ನಮ್ಮೆ ಚಿಲ್ಲಿ 
ಬಹಳ ಜಾಸ್ತಿ, ರೂರಲ್‌ ಏರಿಯಬೆಲ್ಲ ಹಸ್ತಿ ಸಿಕ್ಕಬೇಕೆಂ ಉದ್ದೇಶದಿಂದ ಅಭ್ಬನ್‌ 
ಏರಿಯಾದಲ್ಲಿ ಕೆಮ್ಮಿ ಮಾಡಿ ಎಂಬು ಟನಲ್‌ ಆ ಬೇಲ ಫಟಿಬೇವೆ. ಇಬೆರ ಉದ್ದೇಶ 
ಇಷ್ಟೆ, ಗ್ರಾಮಾಂತರಗಳಲ್ಲಿ ನಡೆಯುಬಂಥ ಹೈೆಸ್ಳೂಲುಗಳಿಗೆ ಹೆಚ್ಚು ಸಿಕ್ಕಬೇಕು. ಕೃಷ್ಣರಾಜ 
“ಒ ಇ De Co ರ್‌ 
ಪೇಟೆ ಅದು ಗ್ರಾಖಾಂತರವಲ್ಲ. ಅದು ಅಧ್ಭಬ್‌ ಏರಿಯಾ ಅವರಿಗೆ ಕಡಿಮೆ ಸಿಕ್ಕಿರಬಹುದು. 


ಪ್ರಮರಿ ಎಜುಕೀಷನ್‌ ಬಗ್ಗೆ ಶ್ರೀಟುತಿ ವಿಜಯದೇಸಾಯ್‌ ಅವರು ಇಷ್ಟು 
ವರ್ಷ ಆದರೂ ಒಂದೂ ಮುಂಜಿ ಹೋಗಿಲ್ಲ ಎಂಬ ಮಾತನ್ನು ಹೇಳಿದರು. ಅವರು ಏಕೆ 
ಆ ರೀತಿ ಹೇಳಿದರೋ ಗೊತ್ತಾಗಲಿಲ್ಲ ಯಾರ ಮೇಲೆ ಇಯ ರಿಪೈಕ್ಷನ್‌ ಎಂಬುದನ್ನು 
ಅವರು ಅರ್ಥಮಾಡಿಕೊಳ್ಳಲಿಲ್ಲ. ಹೀಗೆ ಹೇಳಿಬೂಕ್ಷಣಕ್ಕೆ ಯಾವ ಕಾಂಗ್ರೆಸ್‌ ಪಾರ್ಟಿಗೆ 
ಅವರು ಸೇರಿದ್ದಾರೋ ಆ ಕಾಂಗ್ರೆಸ್‌ ಪುಟಿೀಯವರು ಸ್ತಾತಂತ್ರ ಬಂದ ಮೇಲೆ ಏನೂ 
ಮಾಡಿಲ್ಲ ಎಂದು ಅರ್ಥಮಾಗುತ್ತಿಬೆ. ಇದನ್ನು ಅವರು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. 
ಇದನ್ನು ನಾನು ಒಪುದಿಲ್ಲ. ಕಾಂಗ್ರೆಸ್‌ ಪಾರ್ಟಿ ಅಭಕಾರದಲ್ಲಿರವಿ , ಮತ್ತೆ ಯಾವ ಪಾರ್ಟಿ 


178 ಎಸ್‌.ಆರ್‌. ಕಂಠಿ 


ಅಧಿಕಾರದಲ್ಲಿರಲಿ ಈ 15 ವರ್ಷಗಳ ಕಾಲದಲ್ಲಿ ಶಿಕ್ಷಣದಲ್ಲಿ ಬಹಳ ಮುಂದುವರಿದಿದ್ದೇವೆ 
ಮತ್ತು ಅದರಲ್ಲೂ 1956-57ರಲ್ಲಿ ಎಷ್ಟು ದುಡ್ಡು ಖರ್ಚುಮಾಡುತ್ತಾ ಇದ್ದೆವೋ ಅದಕ್ಕೆ 
ಎರಡು ಪಟ್ಟು ದುಡ್ಡನ್ನು ಈ ದಿವಸ ಖರ್ಚುಮಾಡುತ್ತಾ ಇದ್ದೇವೆ. ಪ್ರೈಮರಿ ಎಜುಕೇಷನ್‌ಗೆ 
11 ಕೋಟಿ ರೂಪಾಯಿಗೆ ಮೇಲ್ದಟ್ಟು ಖರ್ಚುಮಾಡುತ್ತಾ ಇದ್ದೇವೆ. ಇದು ಎಲ್ಲಾವ್ಯರ್ಥ 
ಎಂದು ನನಗೆ ಅನಿಸುವುದಿಲ್ಲ. ಕೆಲವು ಕಡೆಯಲ್ಲಿ ಶಾಲೆಗಳು ಸರಿಯಾಗಿ ನಡೆಯುತ್ತಾ 
ಇರಲಿಕ್ಕೆ ಇಲ್ಲ ಅಂದ ಮಾತ್ರಕ್ಕೆ ಎಲ್ಲಾ ಕಡೆಯಲ್ಲೂ ಸರಿಯಾಗಿ ನಡೆಯುವುದಿಲ್ಲ ಎಂದು 
ಹೇಳಿದರೆ ತಪ್ಪಾಗುತ್ತದೆ. ನಿನ್ನೆ ದಿವಸ ವಿವರಿಸಿದ್ದೇನೆ ಪ್ರಾಥಮಿಕ ಶಿಕ್ಷಣಕ್ಕೆ ಪ್ರತಿ ಹುಡುಗನಿಗೆ 
ಸುಮಾರು 20 ರೂಪಾಯಿ ಖರ್ಚು ಮಾಡುತ್ತಾ ಇದ್ದೇವೆ. ಇವೆಲ್ಲಾ ವ್ಯರ್ಥ ಎಂದು 
ಹೇಳುವುದು ಸರಿಕಾಣುವುದಿಲ್ಲ ಎಂದು ನನ್ನ ಅಭಿಪ್ರಾಯ ಇದೆ. ನಮ್ಮರಾಜ್ಯದಲ್ಲಿ 30 
ಸಾವಿರ ಪ್ರಾಥಮಿಕ ಶಾಲೆಗಳು ಇವೆ. ಜನ 30.9.62ಕ್ಕೆ 32,27,000 ವಿದ್ಯಾರ್ಥಿಗಳು 
ಪ್ರಾಥಮಿಕ ಶಾಲೆಗಳಲ್ಲಿ ಓದುತ್ತಾ ಇದ್ದಾರೆ. 83,000 ಶಿಕ್ಷಕರು ಇದ್ದಾರೆ. ಸೆಕೆಂಡರಿ ಸ್ಕೂಲುಗಳು 
1,000 ಇವೆ. ಶಿಕ್ಷಕರು 7,000 ಜನ ಇದ್ದಾರೆ. 2,15,000 ಜನ ವಿದ್ಯಾರ್ಥಿಗಳು ಒದುತ್ತಾ 
ಇದ್ದಾರೆ. ಇವುಗಳಲ್ಲಿ 150 ಹೈಸ್ಕೂಲ್‌ಗಳು ಗರ್ಲ್‌ ಹೈಸ್ಕೂಲುಗಳು. 850 mixed boys 
and girls high schools ದೆ. 


ಮಾನ್ಯ ಸದಸ್ಯರು ಹಿಂದಿನ ಮಾಜಿ ಮಂತ್ರಿಗಳು ಆಕಾಶ ಕಳಚಿ ಬೀಳುತ್ತದೆಯೊ 
ಏನೋ ಅಮನ ಹಾಗೆ ಕೋ ಎಜ್ಯುಕೇಷನ್‌ ಬೇಡ, ಹೆಣ್ಣುಮಕ್ಕಳಿಗೆ ಬೇರೆ ಶಾಲೆಗಳನ್ನು 
ಸರ್ಕಾರದವರು ಮಾಡಬೇಕು ಎಂದು ಹೇಳಿದರು ಅವರೇ ಇದನ್ನು ವಿಚಾರ ಮಾಡಲಿ. 
ಅವರಿಗೆ ಗೊತಿರುವ ಮಟ್ಟಿಗೆ ನಾವು ಇಷ್ಟು ಹೆಣ್ಣು ಮಕ್ಕಳಿಗೆಲ್ಲ ಪ್ರತ್ಯೇಕ ಶಾಲೆಗಳನ್ನು 
ಮಾಡಲು ಸಾಧ್ಯವೇ ಎಂಬುದನ್ನು ಅವರೇ ಯೋಚನೆ ಮಾಡಲಿ. ಈ ವಿಚಾರದಲ್ಲಿ ನಾನು 
ನನ್ನ ವೈಯಕಿಕ ದೃಷ್ಟಿಯಿಂದ ಹೇಳುವುದಾದರೆ ಈಗ ಕೋ ಎಜುಕೇಷನನ್ನು ಕಾರ್ಯರೂಪದಲ್ಲಿ 
ಜಾರಿಗೆ ತರುವುದಕ್ಕೆ ಸಾಧ್ಯವಿದೆ. ಆದರೆ ನಾವು ಈಗ ಎಲ್ಲಿಯೋ ಅಲ್ಲೊಂದು ಇಲ್ಲೊಂದು 
ಹೈ ಸ್ಕೂಲುಗಳನ್ನು ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳುಗಳಿಗೆ ಕೊಟ್ಟಿದ್ದೇವೆ. ಅಷ್ಟೇನೆ. ಆದುದರಿಂದ 
ಈ ಕೋ-ಎಜ್ಕುಕೇಷನ್ನನ್ನು ಜಾರಿಗೆ ತಂದರೆ ಏನೋ ಒಂದು ದೊಡ್ಡ ಪರಿಣಾಮವುಂಟಾಗಿ 


ಶ್ರೀ ಎಸ್‌.ಆರ್‌. ಕಂಠಿ. - ಇದು ಈಗಾಗಲೇ ಜಾರಿಯಲ್ಲಿ ಬಂದು ಹೋಗಿದೆ. 
ಈ ದಿವಸ ಯಾವ ಬಾಯ್ಸ್‌ ಹೈ ಸ್ಕೂಲಿನಲ್ಲಿ ಗರ್‌ ಲ್ಲ್‌ಗಳಿಲ್ಲ? ಎಲ್ಲ ಬಾಯ್ಸ್‌ ಹೈ 
ಸ್ಕೂಲುಗಳಲ್ಲೂ ಗರ್ನ್‌ಸ್‌ ಇದ್ದಾರೆ. ಆದರೆ ಎಲ್ಲಿ ಶಕ್ಕವಿದೆಯೋ ಹೆಣ್ಣು ಮಕ್ಕಳುಗಳಿಗೆ 
ಪ್ರತ್ಯೇಕವಾಗಿ ಬೇರೊಂದು ಹೈ ಸ್ಕೂಲನ್ನು ಕೊಡಲು ಅಂಥ ಕಡೆಗಳಲ್ಲಿ ಮಾತ್ರ ಕೊಡಲಾಗಿದೆ. 


ಪ್ರತಿಭಾವಂತ ಸಂಸದೀಯ ಪಟು 179 


ಅಷ್ಟು ಮಾತ್ರಕ್ಕೇ ನಮಗೆ ಈ ಕೋ ಎಜ್ಯುಕೇಷನ್‌ ಹಿಡಿಸುವುದಿಲ್ಲ ಅಂತ ಹೇಳುವುದು ಸರಿ 
ಇದ್ದಂತೆ ಕಾಣುವುದಿಲ್ಲ. ಆದರೆ ಈಗ ಜನರು ಸೋಷಿಯಲಿಸ್ಟಿಕ್‌ ಪ್ಯಾಟ್ರನ್‌ ಆಫ್‌ ಸೊಸ್ಸೆಟಿ 
ಬೇಕೆಂತ ಕೇಳುತ್ತಿದ್ದಾರೆ. ಇಂಥ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೇ ಪ್ರತ್ಯೇಕ ಹೈ 
ಸ್ಕೂಲುಗಳಿರಬೇಕೆಂತ ಕೇಳುವುದು ನನಗೇನೋ ಸರಿ ಕಾಣುವುದಿಲ್ಲ. ಆದರೆ ಈಗ ನಾನೀ 
ವಿಚಾರವನ್ನು ಸರ್ಕಾರದವರ ಪರವಾಗಿ ಹೇಳುತ್ತಿಲ್ಲ. ಈ ಬಗ್ಗೆ ನನ್ನ ವೈಯುಕ್ತಕ ವಿಚಾರವನ್ನು 
ಕೇಳುವುದಾದರೆ ಈ ಕೋ-ಎಜುಕೇಷನ್ನಿನಿಂದ ಅಷ್ಟೇನು ತೊಂದರೆಯಾಗಲಿಕ್ಕಿಲ್ಲವೆಂದು 
ನನ್ನ ಭಾವನೆ. ನಮ್ಮಹಣಕಾಸಿನ ದೃಷ್ಟಿಯಿಂದ ಹೇಳುವುದಾದರೆ ಇನ್ನು ಮುಂದಕ್ಕೆ ಹೆಣ್ಣು 
ಮಕ್ಕಳಿಗೆ ಪ್ರತ್ಯೇಕವಾಗಿ ಎಲ್ಲ ಕಡೆಗಳಲ್ಲಿಯೂ ಹೈ ಸ್ಕೂಲುಗಳನ್ನು ಕೊಡುತ್ತೇವೆಂತ 
ಹೇಳುವುದಕ್ಕಾಗುವುದಿಲ್ಲ. ಮುಂದೆ ಇದು ಸಾಧ್ಯವಾಗಲಾರದು. 


ಈ ದಿವಸ ಸರ್ಕಾರಿ ಸೈನ್ಸ್‌ ಕಾಲೇಜುಗಳಲ್ಲೂಮತ್ತು ಆರ್ಟ್ಸ್‌ ಕಾಲೇಜುಗಳಲ್ಲೂ 
ಓದುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ 15,720 ಇದೆ. ಪ್ರಾಯ್‌ ವೇಟ್‌ ಕಾಲೇಜುಗಳಲ್ಲಿ 
ಓದತಕ್ಕ ವಿದ್ಯಾರ್ಥಿಗಳ ಸಂಖ್ಯೆ 27,322 ಇದೆ. ಈ ಪ್ರಕಾರ ಈ ಸಾಯಿನ್ಸ್‌ ಮತ್ತು 
ಆರ್ಟ್ಸ್‌ ಕಾಲೇಜುಗಳಲ್ಲಿ ಓದುತ್ತಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 43,042 ಇದೆ. 
ಹೀಗೆ ಈಗ ಗೌರ್ನಮೆಂಟ್‌ ಇಂಜಿನಿಯರಿಂಗ್‌ ಕಾಲೇಜುಗಳಲ್ಲಿ 1,574 ವಿದ್ಮಾರ್ಥಿಗಳಿದ್ದಾರೆ. 
ಖಾಸಗೀ ಇಂಜಿನಿಯರಿಂಗ್‌ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವವರ ಸಂಖ್ಯೆ 2,550. 
ಈ ಪ್ರಕಾರ ಒಟ್ಟು ಇಂಜಿನಿಯರಿಂಗ್‌ ಕಾಲೇಜುಗಳಲ್ಲಿ 4,124 ವಿದ್ಯಾರ್ಥಿಗಳಿದ್ದಾರೆ. 
ಎಲ್ಲಾ ಪಾಲಿಟೆಕ್ಷಿಕಲ್‌ ಶಾಲೆಗಳಲ್ಲಿ ಓದತಕ್ಕ ಹುಡುಗರ ಸಂಖ್ಯೆ 2,902 ಇದೆ. ಈ ಪ್ರಕಾರ 
ಪ್ರಾಯಿವೇಟ್‌ ಪಾಲಿಟೆಕ್ಸಿಕ್‌ಗಳಲ್ಲಿ ಓದುತ್ತಿರುವ ಹುಡುಗರ ಸಂಖ್ಯೆ 8,458 ಇದೆ. ಮುಂದಿನ 
ವರ್ಷ ಈ ಸಂಖ್ಯೆ ಇನ್ನೂ ಜಾಸ್ತಿಯಿರಬಹುದು. ಈ ಸಂಖ್ಯೆ ಇಷ್ಟಕ್ಕೆ ನಿಲ್ಲುವುದಿಲ್ಲ, 


ಇನ್ನು ಪ್ರಾಥಮಿಕ ಶಾಲೆಗಳ ಬಗ್ಗೆ ಸರ್ಕಾರದವರು ಏನೇನು ಪ್ರಯತ್ನ 
ಮಾಡಬಹುದಾಗಿತ್ತೋ ಅದೆಲ್ಲವನ್ನೂ ಮಾಡಿದ್ದಾರೆ ಮಾಡುತ್ತಲೂ ಇದ್ದಾರೆ. ಆದರೆ ಕೆಲವು 
ಮಾನ್ಯ ಸದಸ್ಯರುಗಳು ಈ ಪ್ರಾಥಮಿಕ ಶಾಲಾ ಕಟ್ಟಡಗಳನ್ನು ಸರ್ಕಾರದವರೇ 
ಕಟ್ಟಿಸಿಕೊಡಬೇಕೆಂದು ಕೇಳಿದ್ದಾರೆ. ನನ್ನ ಅಂದಾಜಿನ ಪ್ರಕಾರ ಹೇಳುವುದಾದರೆ ಈ ಕಾರ್ಯಕ್ಕೆ 
ಸುಮಾರು 20-25 ಕೋಟಿ ರೂಪಾಯಿಗಳು ಶಾಲಾ ಕಟ್ಟಡಗಳಿಗೆ ಹಡಿಯಬಹುದೆಂತ 
ತಿಳಿದು ಬಂದಿದೆ. ಆದರೆ ಈ ಕಟ್ಟಡಗಳ ಸಂಖ್ಯೆ ಇಷ್ಟಕ್ಕೆ ನಿಲ್ಲುವುದಿಲ್ಲ, ಇವು ವರ್ಷೇ 
ವರ್ಷೇ ಬೆಳೆಯುತ್ತಿರುತ್ತವೆ. ವರ್ಷಕ್ಕೆ 32-34 ಲಕ್ಷ ರೂಪಾಯಿಗಳುವರೆಗೆ ಖರ್ಚು 
ಮಾಡಬೇಕಾಗುತ್ತದೆ. ಆದರೆ ನಾವೀಗ ಮೂರನೆಯ ಪಂಚವಾರ್ಷಿಕ ಯೋಜನೆಯಲ್ಲಿ ಈ 
ವಿದ್ಯಾ ಬಾಬಿಗೆ 4 ಲಕ್ಷ ರೂಪಾಯಿಗಳು ಸಾಕಾಗಬಹುದೆಂತ ಅಂದಾಜು ಮಾಡಿ ನಿಗದಿ 
ಮಾಡಿದ್ದೇವೆ. ಹೀಗಿರುವಾಗ ಈ ಪ್ರಾಥಮಿಕ ವಿದ್ಯಾ ಶಾಲೆಗಳನ್ನೆಲ್ಲ ಸರ್ಕಾರದವರೇ 
ಕಟ್ಟಿಸಬೇಕೆಂದರೆ ಅದು ಸಾಧ್ಯವಿದೆಯೇ ಎಂಬುದನ್ನು ತಾವೆಲ್ಲರೂ ಆಲೋಚನೆ 


೧ & Re 
(9 ಔನ 


ಮಾಡಬೇಕಾಗಿದೆ. ಈ ದಿವಸ ಸರ್ಕಾರದವರು ಈ ವಿರ್ನ್‌ಖ 
ರೂಪಾಯಿಗಳನ್ನು ಖೀರು 
SNE ko ಬಾಲಿ ೨T 


ಇಷ್ಟು ಮುಂದೆ ಸಿಗಲಿಲ್ಲ. ಹೀಗ ಕಾದ ; ನೀಡದಿದ್ದರೆ ಈ 
ಶಾಲಾಕಟ್ಟಡಗಳ £ ೨ಭಿವುದ್ದಿ ಹೇಗಾಗುತದೆ? ಆದರೆ ಪೂರಾ ಜವಾಬ್ದಾರಿಯನ್ನು 
ಹೊರಲಿಕ್ಕೆ ಸರ್ಕಾರಕ್ಕೆ ಎಂದೂ ಸ ದ್ದೆ ಹ ಸಿಬ್ಬಂದಿಗೂ ಸಂಬಳ ಕೊಡಬೇಕು. 
ಪ ಶಾಲಾಕಟ್ಟಡಗಳನ್ರೂ ಬಾವೇ ಕಟ್ಟಿಸಬೇಕು ಎಂದರೆ ಅದು ಎಂದಿಗೂ ಸಾದ್ಯ ಇಲ್ಲದ 


Iisa mistake that Hon. Members are making. It is the primary 
responsibilily of the society. The community must come forward and 
bear the burden. 


Sri S. Sivappa (Sravanabelagola) .- that is a new definite of 
socialistic pattern of society. 


Sri S.R. Kanthi .- It may be new or old. But this would be 
realized in course of time. Today or tomorrow Members will realize the 
truth of what 1 say. We cannot spend all the money in one plan and 
keep quite thereafterwards. It will have 10 be spresd over [or 15 020 
years. In course of time we would have 10 evolve 4 method by which 
the comunity will also share the burden. 


Sri VM, Deo .- As nal] fields. the public and private sectors 
must co-operate, 1 agree, Buta me should come when the public 
sector should predominantly have the respensibility in the field of 
education. 


Sri S.R. Kanthi.- That again is a mistake. It1s a joint partnership 
notonly now but in future also. Itis the joint repsonsibility of the society 
and the Government. I will quote the example of South Kanara 1 have 
gone there thrice and 1 have found out how both sectors can help. I 
commend that example to one and all. 


ನಾನು ಸೌತ್‌ ಕ್ಯಾನರಾಕ್ಕೆ ಬಿನತೀ ಹೋಗಿ ನೋಡಿಕೊಂಡು ಬಂದಿದ್ದೇನೆ. 
ಇಲ್ಲಿಯವರೆಗೂ ಅಲ್ಲಿನ ಜನರು ಎಂದೂ ನಮಗೊಂದು ಹ್ಟೆ ಹೈ ಸ್ಕೂಬನ್ನು ಕೊಡಿ, ನಮಗೊಂದು 


ಪ್ರತಿಭಾವಂತ ಸಂಸದೀಯ ಪಟು 181 


ಕಾಲೇಜನ್ನು ಕೊಡಿ ಎಂತ ಸರ್ಕಾರದವದನ್ನು ಕೇಳಿಲ್ಲ. ಅವರೇನಿದ್ದರೂ ಆ ಪ್ರಾಯಿವೇಟ” 
ಹೈ ಸ್ಕೂಲುಗಳನ್ನು ತೆರೆಯುವುದಕ್ಕೆ ಅವಕಾಶ ಹಾಗೂ ಅವುಗಳಿಗೆ ರೆಕಾಗ್ನಿರ್ಷ ಕೊಡಿ ಎಂತ 
ಮಾತ್ರಕೇಳುತ್ತಿದ್ದಾರೆ. ಅವರು ವಿದ್ಯಾಭಿವುದ್ಧಿಯಲ್ಲಿ ಮುಂದುವರಿಯುತಿರುವುದನ್ನು ನೋಡಿದರೆ 
ಸಂತೋಷವಾಗುತ್ತದೆ. ಹಾಗೆ ಅವರು ಅಷ್ಟರಮಟ್ಟಿಗೆ ವಿಷ್ಠೆಯಲ್ಲ ಮುಂದೆ ಬಂದಿರುಷುದಕ್ಕೆ 
ಮೂಲ ಕಾರಣ ಆವರು ಈ ವಿಚಾರಗಳಲ್ಲೆಲ್ಲ ಸ್ವಾವಂಬಗಳಾಗಿರುವುದರಿಂದಲೇ ಅವರು 
ಹಾಗೆ ಮುಂದೆ ಬಂದಿದ್ದಾರೆ. ಇನ್ನು ಉತ್ತರ ಕರ್ನಾಟಕದಲ್ಲೂ ಇದೇ ಪರಿಸ್ತಿತಿ ಇದೆ. 
ಅಲ್ಲಿಯವರೂ ಸ್ಹಾವಲಂಬಿಗಳಾಗೇ ಇದ್ದರು. ಆದರೆ ಇತ್ತೀಚೆಗೆ ಅಲ್ಲಿಯ ಕೆಲವು ಜನರು 
ಸರ್ಕಾರಿ ಹೈ ಸ್ಕೂಲುಗಳನ್ನು ಕೊಡಬೇಕೆಂದು ಕೇಳಲಿಕ್ಕೆ ಈಗ ಪ್ರಾರಂಭಿಸಿದ್ದಾರೆ. ಆದರೆ 
ಈ ದಿವಸ ಸರ್ಕಾರದವರಿಗೆ ಈ ಹೈ ಸ್ಫೂಲುಗಳನ್ನು ಸ್ಥಾಪಿಸಲು ಸಾಧ್ಯವಿಲ್ಲದೆ ಇರುವುದರಿಂದಲೇ 
ಪ್ರಾಯಿವೇಟ್‌ ಹೈ ಸ್ಕೂಲುಗಳನ್ನು ತೆರೆಯಲು ಜನರು ಮುಂದೆ ಬಂದರೆ ಅವುಗಳಿಗೆ 
ರೆಕಾಗ್ನಿಷನ್‌ ಇತ್ಕಾದಿಗಳನ್ನು ಕೊಡುತ್ತೇವೆಂದು ಹೇಳಿದ್ದೇವೆ. 


ಇನ್ನು ತರಪೇತಾದ ಶಿಕ್ಷಕರ ಕೊರತೆಯಿದೆ ಎಂತ ಹೇಳಿದ್ದಾರ. ಇನ್ನು ನಮ್ಮ 
ಡಿ.ಪಿ.ಐ. ಅವರು ಒದಗಿಸಿರತಕ್ಕ ವರದಿ ಪ್ರಕಾರ ಪ್ರಾಥಮಿಕ ಶಾಲೆಗಳಲ್ಲಿ ಒಬ್ಬೊಬ್ಬ 
ಅಧ್ಯಾಪಕರು ಅವರೇಜಿನಲ್ಲಿ 38 ಜನ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ನಡೆಸುತಿರುವದಾಗಿ 
ತಿಳಿದು ಬಂದಿದೆ. ಆದರೆ ಕೆಲವು ಕಡೆಗಳಲ್ಲಿ ಈ ಅಧ್ಯಾಪಕರ ಕೊರತೆಯಿದೆ. ಆದರೆ 
ಹಿಂದಿನ ಸಾಲಿಗಿಂತ ಈ ವರ್ಷ ಇದು ಕೆಲವು ಸುಧಾರಣೆಯಾಗಿದೆ. ಮುಂದಿನ ವರ್ಷದ 
ಬಡ್ಡೆಟ್ಟಿನಲ್ಲಿ ತಮಗೆಲ್ಲರಿಗೂ ಗೊತ್ತಿರುವಂತೆ ಒಂದು ಸಾವಿರ ಜನೆ ಶಿಕ್ಷಕರನ್ನು ಜಾಸ್ತಿ 
ತೆಗೆದುಕೊಳ್ಳುವುದಕ್ಕೆ ಅವಕಾಶ ಘಾಡಲಾಗಿದೆ, ದುಡ್ಡಿನ ಅಬಾವ ಈ ಕಾರ್ಯ ಸ್ವಲ್ಪ ಹಿಂದೆ 
ಬಿದ್ದಿದೆ. ಆದರೆ ಈಗ ಹೀಗೆ ಈ ಶಿಕ್ಷಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಬಹುಬೆಂಬ ಬಗ್ಗೆ 
ಕೆಲವು ಸಲಹೆಗಳು ಬಂದಿವೆ. ಇಬೇ ಸಂದರ್ಭದಲ್ಲಿ ಆಧಿಕಾರ ವಿಕೇಂದ್ರೀಕರಣ ಪ್ರಶ್ನೆಯೂ 
ಬಂದಿದೆ. ಇದಕ್ಕಾಗಿ ಒಂದು ಸಮಿತಿ ನೇಮಕವಾಗಿದೆ. ಡ್ರಾಫ್ಟ್‌ ಬಿಲ್‌ ತಯಾರಾಗಿದೆ, 
ಆದರೆ ಕೆಲವು ತೊಂದರೆಗಳಿವೆ. 


10.00 ಖ.೦. 


ನಮ್ಮಸ್ಸಾನಿಕ ಸಂಸ್ಥೆಗಳು, ತಾಲ್ಲೂಕು ಬೋರ್ಡ್‌ಗಳು, ಪಂಚಾಯಿತಿಗಳು ಮತ್ತು 
ಡಿಸ್ರಿಕ್ಸ್‌ ಡೆವಲಪ್‌ಮೆಂಟ್‌ ಬೋರ್ಡ್‌ಗಳು ಯಾವರೀತಿಯಿಂದ ನಡೆಯುತಿವೆ ಅದರಲ್ಲಿ 
ಏಿನು ಮಾರ್ಪಾಡು ಮಾಡಬೇಕು ಎನ್ನುವ ವಿಚಾರವಾಗಿ ಶ್ರೀಮಾನ್‌ ಕೊಂಡಜ್ಜಿ ಬಸಪ್ಪ 
ನೇತೃತ್ವದಲ್ಲಿ ಬಂದು ಕಮಿಟಿಯನ್ನು ನೇಮಿಸಿದ್ದೇವೆ. ಅವರು ಯಾವರೂಪ ತಾಳಬೇಕೆಂದು 
ಹೇಳುತಾರೆಯೇ ಅವರ ರಿಪೋರ್ಟ್‌ ಬಂದ ಮೇಲೆ ಅದರ ನಿರ್ಣಯ ಮಾಡಲಿಕ್ಕೆ 
ಸಾಧ್ಯವಾಗುತ್ತದೆ. ನಾವ ಡ್ರಾಪ್ಸ್‌ ಬಿಲ್ಲನ್ನು ತರಿಸಿನೋಡಿದೆ. ಅದನ್ನು ನೋಡಿದ ಮೇಲೆ 
ಅದರಲ್ಲಿ ವಿಕೇಂದ್ರೀಕರಣ ಕಡಿಮೆ ಇದೆ. ಆ ತರಹ ವಿಕೇಂದ್ರೀಕರಣವಾಗುವುದಿಲ್ಲ. 


182 ಎಸ್‌.ಆರ್‌. ಕಂಠಿ 


ಸಾಮಾನ್ಯ ತಾಲ್ಲೂಕ್‌ ಡೆವಲಪ್‌ಮೆಂಟ್‌ ಬೋರ್ಡಿಗೆ ಅಧಿಕಾರ ಕೊಡುತ್ತೇವೆಂದರೆ ನನ್ನ 
ಮಟ್ಟಿಗೆ ನಾನು ಒಪ್ಪುವುದಿಲ್ಲವೆನ್ನುವ ಮಾತನ್ನೂ ನಾನು ಹೇಳುತ್ತೇವೆ. ಕೊಂಡಜ್ಜಿ 
ಬಸಪ್ಪನವರಿಂದ ರಿಪೋರ್ಟ್‌ ಬರುವವರೆಗೂ, ತಾಲ್ಲೂಕ್‌ ಡೆವಲಪ್‌ಮೆಂಟ್‌ ಕಮಿಟಿಗಳಿಗೆ 
ಸರಿಯಾದ ಅಧಿಕಾರ ಕೊಟ್ಟಿಲ್ಲ ಅಧಿಕಾರ ವಿಕೇಂದ್ರೀಕರಣವಾಗಿಲ್ಲವೆನ್ನುವುದು ಸರಿಯಲ್ಲವೆಂದು 
ನನ್ನ ವೈಯುಕ್ತಿಕ ಅಭಿಪ್ರಾಯ. 


Medium of instruction ಎಂದರೆ ಶಾಲೆಗಲಲ್ಲಿ ಮತ್ತು ಕಾಲೇಜುಗಳಲ್ಲಿ ಯಾವ 
ರೀತಿಯ ವಿದ್ಯಾಭ್ಯಾಸ ಕ್ರಮವಿರಬೇಕು ಎನ್ನುವ ವಿಚಾರವನ್ನೂ ಕೆಲವರು ಎತ್ತಿದ್ದಾರೆ ಪೈಮರಿ 
ಮಟ್ಟದಲ್ಲಿ ಸಣ್ಣ ಮಕ್ಕಳು ಅವರ ಮಾತೃಭಾಷೆಯಲ್ಲಿಯೇ ಓದಬೇಕು ಎನ್ನುವಂಥಾದ್ದನ್ನು 
ಸರ್ಕಾರದವರು ಒಪ್ಪಿದ್ದಾರೆ. ಇದು ಅಖಿಲಭಾರತೀಯ ನಿರ್ಣಯವಾಗಿದೆ. ಹೈ ಸ್ಕೂಲಿನಲ್ಲಿ 
ಕನ್ನಡವನ್ನು rಕ0n೩1 18n8ಒ೩2ೀ, ಕಡ್ಡಾಯ ಮಾಡಿಲ್ಲ. ಪ್ರಾದೇಶಿಕ ಭಾಷೆಯನ್ನು ಕಡ್ಡಾಯವಾಗಿ 
ಮಡಲಾರದಂಥ ಯಾವುದಾದರೂ ಒಂದು ರಾಜ್ಯ ನಮ್ಮಭಾರತದಲ್ಲಿದ್ದರೆ ಅದು ಮೈಸೂರು 
ರಾಜ್ಯ. ಮಹಾರಾಷ್ಟ್ರದಲ್ಲಿ ಹೇಗಿದೆ ಎಂಬುದನ್ನು ಇಲ್ಲಿ ಏನೇನೋ ಹೇಳುವಂಥ ಮಹಾರಾಷ್ಟ್ರ 
ಸಮಿತಿಯ ಮಿತ್ರರು ಹೋಗಿ ಸ್ವಲ್ಪ ನೋಡಬೇಕು. ಮಹಾರಾಷ್ಟ್ರದಲ್ಲಿ ಮರಾಠೀಯನ್ನು 
Compulsoryಯಾಗಿ ಮಾಡಿದ್ದಾರೆ. ಆದರೆ ನಾವ ಕನ್ನಡವನ್ನು Second s!ೀನಲ್ಲಿ 
ಕೂಡ Compulsory ಮಾಡಿಲ್ಲ, 


Sri N.0. Samaji (Belgaum IT). Spoke in Marathi)- 


ಶ್ರೀ ಎಸ್‌.ಆರ್‌. ಕಂಠಿ.. ಪ್ರಾಥಮಿಕ ಶಿಕ್ಷಣವನ್ನೂ ಮಾತೃಭಾಷೆಯಲ್ಲಿ ' 
ಕಲಿಯುವುದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಅದು ಅಖಿಲ ಭಾರತ ನಿರ್ಣಯವಾಗಿದೆ. 
ಹಿಂದಿ ಮತ್ತು ಇಂಗ್ಲಿಷನ್ನು compulsory ಮಾಡಿದ್ದೇವೆ. ಕನ್ನಡವನ್ನು compulsory 
ಮಾಡಿಲ್ಲ. ಆದರೆ Kannada is one of the elective languages ಎಂದರೆ ಸಂಸ್ಕೃತ, 
ಅಥವಾ ಮಾತೃಭಾಷೆ, ಅಥವಾ 1೩iಗ, ಹೀಗೆ ಯಾವುದಾದರೂ ತೆಗೆದುಕೊಳ್ಳಬಹುದು. 
ಇಷ್ಟು ತೀವ್ರಗತಿಯಿಂದ ಹೆಜ್ಜೆಯನ್ನು ಬೇರೆ ಯಾವ ರಾಜ್ಯಗಳೂ ಇಟ್ಟಿಲ್ಲವೆನ್ನುವುದನ್ನು 
ನಾನು ತಮ್ಮಗಮನಕ್ಕೆ ತರಬಯಸುತ್ತೇನೆ. 


ವಿಶ್ವವಿದ್ಯಾನಿಲಯದಲ್ಲಿ ಯಾವ ಭಾಷೆ ಇರಬೇಕು ಎನ್ನುವ ವಿಚಾರ ಶ್ರೀಮಾನ್‌ 
ಗೋಪಾಲ ಗೌಡರು ಕೇಳಿದರು. ಮಾನ್ಯ ಸದಸ್ಯರು ಮಾಡಿದಂಥ ಭಾಷಣ ನನಗೆ ಬಹಳ 
ಮಟ್ಟಿಗೆ ಒಪ್ಪಿಗೆ ಇದೆ ಎನ್ನುವುದನ್ನು ಹೇಳುತ್ತಿದ್ದೇನೆ. ಅವರು ಹೇಳುವುದರಲ್ಲಿ ಸ್ವಲ್ಪ 
ಖಾರಖಾರವಾಗಿ ಹೇಳಿದರೇ. ವಿನಾ ಅವರು ಹೇಳಿದ ವಿಚಾರಗಳಿಗೆ ನನ್ನ ಸಹಮತವಿದೆ 
ಎನ್ನುವುದನ್ನು ನಾನು ವ್ಯಕ್ತ ಪಡಿಸುತ್ತೇನೆ. ವಿಶ್ವವಿದ್ಮಾನಿಲಯದಲ್ಲಿ ಕನ್ನಡವು 
ಬೋಧಭಾಷೆಯಾಗಬೇಕೆನ್ನುವ ಮಾತನ್ನು ಹೇಳದಾಗ ಸರ್ಕಾರದವರು ಅದನ್ನು 
ಒಪ್ಪಿಕೊಂಡಿದ್ದಾರೆ. ಆದರೆ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡವನ್ನು ಬೋಧಭಾಕ್ಷೆ ಮಾಡುವ 


ಪ್ರತಿಭಾವಂತ ಸಂಸದೀಯ ಪಟು 183 


ಪ್ರಶ್ನೆ ನಮ್ಮದಲ್ಲ ವಿಶ್ವವಿದ್ಯಾ ನಿಲಯದವರಿಗೆ ಸೇರಿದ್ದು. ಅದು ಅಟನಾಮಸ್‌ ಇದೆ. ಆ 
ಅಧಿಕಾರವನ್ನು ನಾವ ಅವರಿಗೆ ಬಿಟ್ಟುಕೊಟ್ಟಿದ್ದೇವೆ. Vice-Chancellor Conferenceನಲ್ಲಿ 
ಮತ್ತು National Integration Council ನಲ್ಲಿ ಬೋಧಭಾಷೆ ತೀಳಿಸಬೇಕು, ಪ್ರಾದೇಶಿಕ 
ಭಾಷೆಯಾಗಬೇಕು, ಹಂತ ಹಂತವಾಗಿ ಕಾರ್ಯರೂಪಕ್ಕೆ ಬರಬೇಕು ಎಂದು ಒಪ್ಪಿಕೊಂಡಿದ್ದಾರೆ. 
ನಾನೂ ಕೂಡ ಅದನ್ನು ಒಪ್ಪಿಕೊಳ್ಳುತ್ತೇನೆ. ನರ್ಕಾರದ ಧೋರಣೆಯೂ ಅದೇ ಆಗಿದೆ 
ಎಂದು ನಾನು ವ್ಯಕ್ತಪಡಿಸುತ್ತೇನೆ. 


Pre-primary education ವಿಚಾರವಾಗಿ ಎರಡು ಮಾತು ಹೇಳಿದರು. 
ಸರ್ಕಾರದವರು ಬಾಲೂವಾಡಿಗಳನ್ನೂ ನರ್ಸರಿ ಸ್ಕೂಲುಗಳನ್ನೂ ನಡೆಸಬೇಕೆಂದು ಹೇಳಿದರು. 
ಅದು ಸರ್ಕಾರದ ಕರ್ತವ್ಯವಾಗಿಲ್ಲ. ವಿದ್ಯಜ್ನನಗಳೂ, ಮಹನೀಯರೂ ಮುಂದೆ ಬಂದು 
ಅವುಗಳನ್ನು ನಡೆಸಬೇಕು ಎಂದು ನಾನು ವಿಜ್ಞಾಪನೆ ಮಾಡಿಕೊಳ್ಳುತ್ತ ಸರ್ಕಾರದವರು 
ಗ್ರಾಂಟ್‌ ಕೊಡುವ ವಿಚಾರ ಮಾಡಿದ್ದಾರೆ, ಗ್ರಾಂಟ್‌ ಕೊಡುತ್ತಾರೆ. ಜನಗಳು ಈ ಬಗ್ಗೆ 
ಮುಂದೆ ಬರಬೇಕು ಎಂದು ಕೇಳುತ್ತೇನೆ. 


ಬೇಸಿಕ್‌ ಎಜುಕೇಷನ್‌ ವಿಚಾರವಾಗಿ ಎರಡು ಮೂರು ಜನರು ಬೇರೆ ಬೇರೆ 
ತರಹ ಹೇಳಿದರು. Basic Education ಇರಕೂಡದು ಎಂದು ಶ್ರೀಮಾನ್‌ ಸುಂಠಣಕರ್‌ 
ಅವರು ಹೇಳಿದರು. ಔ೩sic Education ಕಡ್ಡಾಯ ಮಾಡಿರಿ, ಅದನ್ನು ಭದ್ರಪಡಿಸಿರಿ 
ಎಂದು ಕೆಲವು ಹೇಳಿದರು. ಈ ಎರಡೂ ವಿಚಾರಗಳನ್ನೂ ನೋಡಿ ಸರ್ಕಾರದ ಮಟ್ಟಿಗೆ 
ಹೇಳುವುದಾದರೆ b೩sic 8ಬಂation ಜಾಸ್ತಿ ಪ್ರಮಾಣದಲ್ಲಿ ತರಬೇಕೆಂದು ಮಾಡಿದ್ದಾರೆ 
ಮತ್ತು ಆ ಪ್ರಕಾರವಾಗಿ ತರುತ್ತಿದ್ದಾನೆ. ಇದರಲ್ಲಿ ಎರಡು ತರಹ ಇವೆ. ಒಂದು bic 
pattem ಮತ್ತು ಇನ್ನೊಂದು "ul basic. basic patiem ನಲ್ಲಿ ಯಾವುದಾದರೂ 
ಒಂದು ೭21! ಕಲಿಸಬೇಕು. ನಮ್ಮ ರಾಜ್ಯದಲ್ಲಿ ಎಲ್ಲ ಶಾಲೆಗಳನ್ನೂ sic pattern 
ಮಾಡದ್ದೀವೆ. ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಮಾತ್ರ (11 ರ೩5ic ಶಾಲೆಗಳಿವೆ. ಉಳಿದ 
ಕಡೆ ಮಾಡಿಲ್ಲ ಸ॥-India Conference ನಲ್ಲಿ ನಮ್ಮ ಶಾಲೆಗಳಲ್ಲಿ basic schools 
ಆಗಬೇಕೆಂದು ನಿರ್ಣಯ ಮಾಡಿದ್ದಾರೆ. ಕೇಂದ್ರ ಸರ್ಕಾರದವರು ಅದೇ ಪ್ರಕಾರದ ಆದೇಶವನ್ನೂ 
ಕೊಟ್ಟಿರುವ ಕಾರಣ ನಾವು b೩sic ptm ಮಾಡಿದ್ದೇವೆ. ನಮ್ಮ ಮುಂದೆ bic 
ಮಟ್ಟಕ್ಕೆ ಹೆಜ್ಜೆ ಇಡಬೇಕಾಗಿದೆ. ಇದನ್ನು ಮಾಡುವ ಕಾಲಕ್ಕೆ ನಮ್ಮ ಶಾಲೆಗಳಲ್ಲಿ ತರಬೇತಿ 
ಹೊಂದಿದವರಿಲ್ಲ. ಟ್ರೆನಿಂಗ್‌ ಕಾಲೇಜುಗಳಲ್ಲಿ ತರಬೇತಿ ಕೊಡುತ್ತಿದ್ದೇವೆ. 


ಶ್ರೀಮಾನ್‌ ಸುಂಠಣಕರ್‌ ಅವರು ಹೇಳಿದರು, ಒಂದು ತಕಲಿ ಕೊಟ್ಟು ನೂಲುವುದಕ್ಕೆ 
ಹೇಳಿ, ರ೩sic pan ಮಡುತ್ತಿದ್ದೀರಿ, basic education ಕೊಡುತ್ತಿದ್ದೀರಿ, ಇದು 
ಸರಿಯಲ್ಲವೆಂದು ಕೇಳಿದರು. ಅದು ಸರಿಯಲ್ಲ. ನಾವು ನೂಲುವುದು, ನೇಯುವುದು, 
ವ್ಯವಸಾಯ, ಬಡಗಿತ ಇವುಗಳನ್ನೆಲ್ಲಾ ಸೇರಿಸಿದ್ದೇವೆ. ಆ ಪ್ರಕಾರವಾಗಿ ನಡೆಯುತ್ತಿದೆ. 


184 ಎವಿಸ್‌.ಆರ್‌. ಕಂಠಿ 


ಯಾವುದೇ ಒಂದು ವಿಷಯವನ್ನು ಪ್ರಯೋಗಾರ್ಥವಾಗಿ ತೆಗೆದುಕೊಂಡಾಗ lure 
ಆಯಿತು, ಅಥವಾ ಒಳ್ಳೆಯದಾಯಿತು ಎನ್ನುವುದಕ್ಕೆ ಕಾಲ ಬೇಕಾಗುತ್ತದೆ. ಮಾನ್ಯ ಸದಸ್ಯರು 
ಕೆಲವ ಕಾಲ ತಡೆಯಬೇಕೆಂದು ಬೇಡಿಕೊಳ್ಳುತಿದ್ದೇನೆ. 


ಮಲ್ಫಿ ಪರ್ಷಸ್‌ ಹೈ ಸ್ಕೂಲುಗಳು ಸಂಪೂರ್ಣವಾಗಿ 8೩।॥urೀ ಆಗಿವೆ ಎಂದು 
ಶ್ರೀಮಾನ್‌ ಸುಂಠಣಕರ್‌ ಅವಠು ಹೇಳಿದರು. ವಿಚಾರ ಹೀಗಿದೆ. ನಮ್ಮರಾಜ್ಯದಲ್ಲಿರುವ 
ಒಂದು ಸಾವಿರ ಹೆಸ್ಕೂಲುಗಳಲ್ಲಿ 61 ಮಾತ್ರ ಮಲ್ಪಿ ಪರ್ಪಸ್‌ ಹೈ ಸ್ಕೂಲುಗಳಾಗಿವೆ. ಇವು 
ಚೆನ್ನಾಗಿ ನಡೆದಿಲ್ಲ ಎನ್ನುವುದನ್ನು ಒಪ್ಪುವುದಿಲ್ಲ. ಕೆಲವು ಕಡೆ ತೊಂದರೆಗಳಿವೆ. ಶ್ರೀಮತಿ 
ನಾಗರತ್ನಮ್ಮನವರು ಕೆಲವು ಚಿಕ್ಕಮಗಳೂರಿನಲ್ಲಿ ಗ್ರೀಸ್‌ ಹಾಕಿ ಸಲಕರಣೆಗಳನ್ನಿಟ್ಟಿದ್ದೇವೆ. 
: ಎಂದು ಹೇಳಿದರು. ಗ್ರೀಸ್‌ ಹಾಕಿ ಇಟ್ಟಿದ್ದರೆ ಅವು ಸರಿಯಲ್ಲವೆಂದಲ್ಲ. ಗ್ರೀಸ್‌ ಹಾಕದೆ 
ಇದ್ದರೆ ಅವು mt ಹಿಡಿಯುತ್ತವೆ, ಹಾಗೆ ಜಂಗ್‌ ಆಗುವ ಸಂಭವವಿರುತ್ತದೆ. ಗ್ರೀಸ್‌ 
ಹಾಕಿರುವುದು ತಪ್ಪಲ್ಲ. ಹಾಗೆ ಇಲ್ಲದ್ದಕ್ಕೆ ಮಾಡಿದ್ದೆವು ಈ ವರ್ಷ ಕ್ರಮ ತೆಗೆದುಕೊಂಡು 
ಕಟ್ಟಡ ಕಟ್ಟಿಸಬೇಕೆಂದು ಮಾಡಿದ್ದೇವೆ. ಜಾಗ ಸಿದ್ಧವಾಗಿದೆ. ಮುಂದಿನ ವರ್ಷ ಅಲ್ಲಿ 
ಹಾಕುತ್ತೇವೆ. ಹಿಂದೆ ಯಾವದೋ ಕಾಲದಲ್ಲಿ ಆದದ್ದಾನ್ನು ನ್ನು ನನ್ನ ಕೊರಳಿಗೆ ಕಟ್ಟುತ್ತಿದ್ದಾರೆ. 
ನಾಲ್ಕು ವರ್ಷದ ಹಿಂದೆ ನಡೆದುದ್ದನ್ನು ಸರಿಪಡಿಸಲು ಕಟ್ಟಡ ಕಟ್ಟಿಸುವ ಪ್ರಯತ್ನ ಮಾಡಿ, 
ಕಟ್ಟಡ ಕಟ್ಟಿಸಿ ಎಲ್ಲ ಸಿದ್ದ ಮಾಡಿದ್ದಕ್ಕೆ ಮಾತ್ರ ಶ್ರೇಯಸ್ಸು ಸಿಕ್ಕಲಿಲ್ಲ. ಗ್ರೀಸ್‌ ಹಾಕಿ ಇಟ್ಟಿದ್ದಕ್ಕೆ 
ಮಾತ್ರ ಶ್ರೇಯಸ್ಸು ಸಿಕ್ಕಿತ್ತು. 


ವಿದ್ಯಾ ಪೀಠಗಳ ವಿಚಾರವಾಗಿ ಶ್ರೀಮಾನ್‌ ಸುಂಠಣಕರ್‌ ಅವರು ಏನೇನೋ 
ಹೇಳಿದರು. ವಿದ್ಯಾಪೀಠಗಳು ಬೇಕಾಗಿರುವುದಿಲ್ಲವೆಂದೂ, ಈಗ ರಾಜ್ಯದಲ್ಲಿ ನಾಲ್ಕು 
ವಿದ್ಯಾಪೀಠಗಳಿವೆಯೆಂದೂ ಹೇಳಿದರು. ನಮ್ಮ ರಾಜ್ಯದಲ್ಲಿ ಏಳು ವಿದ್ಯಾಪೀಠಗಳಿವೆ. 
ಎಂಟನೆಯದು ಮುಂಬೈ ಕರ್ನಾಟಕದಲ್ಲಿ ಆಗುತ್ತದೆ. ಒಂಬತ್ತನೆಯದನ್ನು ಹೈದರಾಬಾದ್‌ 
ಕರ್ನಾಟಕದಲ್ಲಿ ಮಾಡಬೇಕೆಂದು ಸರ್ಕಾರಕ್ಕೆ ಉದ್ದೇಶವಿದೆ. ಇವುಗಳಿಂದ ಜನರ ಮನೋವೃತ್ತಿ 
ಮಾರ್ಪಾಡಾಗುತ್ತದೆ. ಹೊಸತರಹದ ಜೀವನ ಮಾಡಲಿಕ್ಕಿ ಶಕ್ಕವಿದೆ, ಹೊಸತರಹ 
ವ್ಯವಸಾಯವನ್ನು ಮಾಡಲಿಕ್ಕೆ ಶಕ್ಕವಿದೆ ಎನ್ನುವ ಆಲೋಚನೆ ನನಗಿದೆ. ಇದಕ್ಕೆ ಬಹಳ 
ಖರ್ಚಾಗುತ್ತದೆಂದು ಹೇಳಿದರು. ಖರ್ಚಾಗುತ್ತದೆ. ವಿದ್ಯಾಪೀಠಗಳ ಂಟಗulun ಬೇರೆ, 
ಕಲಿಯುವಂಥ ರೀತಿ ಬೇರೆ, ಇರುತ್ತದೆ, ಇದರಿಂದಾಗಿ ಇವುಗಳ ಖರ್ಚು ಬಹಳ ಎಂದು 
ಒಪ್ಪಿಕೊಳ್ಳುತ್ತೇನೆ. ಇವು ಯಶಸ್ವಿಯಾಗಿ ಕೆಲಸ ಮಾಡಲಿಲ್ಲವೆಂದು ಹೇಳುವುದು 
ಸರಿಯಲ್ಲವೆಂದು ನನಗನ್ನಿಸುತ್ತದೆ. 

ಸೋಷಿಯಲ್‌ ಎಜುಕೇಷನ್ನಿನ ವಿಚಾರವಾಗಿ ಮಾನ್ಯ ಸದಸ್ಯರಾದ ಶ್ರೀಮಾನ್‌ 
ಗೋಪಾಲ ಗೌಡರು ಹೇಳಿದಂತಹ ವಿಚಾರ ಬಹಳ ಗಹನವಾದುದು. ಅದನ್ನೂ ವಿಚಾರ 
ಮಾಡುತ್ತಿದ್ದೇವೆ ಎಂದು ಅಷ್ಟು ಹೇಳುತ್ತೇವೆ. ನೂರಕ್ಕೆ ಇಪ್ಪತ್ಸೆದರಷ್ಟು ಮಾತ್ರ ಸಾಕ್ಷರತೆ 
ಇದೆ. ಎಂದರೆ ಇದು ಇನ್ನೆಷ್ಟು ವರ್ಷಗಳಾದಮೇಲೆ ನೂರಕ್ಕೆ ನೂರರಷ್ಟು ಹೋಗುತ್ತದೆ 


ಪ್ರತಿಭಾವಂತ ಸಂಸದೀಯ ಹಟು 185 


ಎನ್ನುವದರ ಬಗ್ಗೆ ನಾವೂ ಸಹ ವಿಚಾರ ಮಾಡಬೇಕಾಗುತ್ತದೆ. ನಾವು ಇತ್ತೀಚಿಗೆ Education 
Ministers’ Conference Nೆ ದೆಹಲಿಗೆ ಹೋಗಿದ್ದಾಗ ಎಂದರೆ ಹೋದವರ್ಷದ 
ಅಕ್ಟೋಬರು 18 ಮತ್ತು 19ನೇ ತಾರೀಖಿಗಳಲ್ಲಿ ಒಂದು ನಿರ್ಣಯ ಮಾಡಲಾಗಿದೆ ಅಲ್ಲಿ 
ಅವರೂ ಸಹ ಈ ಸೋಷಿಯಲ್‌ ಎಜುಕೇಷನ್ನಿಗಾಗಿ, ಹೆಚ್ಚು ದುಡ್ಡು ಹಾಕಿ, ಜನಗಳಲ್ಲಿ 
ಹೆಚ್ಚಿನ ಸಾಕ್ಷರತೆಯನ್ನುಂಟುಮಾಡಬೇಕು ಎಂದು ನಿರ್ಣಯಮಾಡಿದೆ. ಅದರಂತೆ ಕೇಂದ್ರ 
ಸಚಿವರಾಗಿದ್ದ ಶ್ರೀ ಮಾಲಿಯವರು ಈ ತಿಂಗಳು 23ನೇ ತಾರೀಖಿನ ದಿನ ಸೋಷಿಯಲ್‌ 
ಎಜುಕೇಷನ್ನಿನ ಒಂದು ಟೀಮ್‌ ನವರೊಂದಿಗೆ ಇದನ್ನು ವಿಚಾರ ಮಾಡಲಿಕ್ಕೆ ಬರುವರಾಗಿದ್ದಾರೆ. 
ಅವರಲ್ಲಿ ಇವೆಲ್ಲವನ್ನೂ ವಿಚಾರಮಾಡಿ ಯಾವರೀತಿ ಮುಂದೆ ಹೆಜ್ಜೆ ಇಡಬೇಕೆಂದು 
ನೋಡಬೇಕಾಗಿದೆ. ಹಿಂದೆ ಬ್ರಿಟಿಷರ ಕಾಲದಲ್ಲಿ ಶೇಕಡ 12 ಮತ್ತು 13 ಸಾಕ್ಷರತೆ ಇದ್ದುದು 
ಈಗ ಶೇಕಡ 15ರಷ್ಟು ಜಾಸಿಯಾಗಿದೆ. ಆದಕಾರಣ ಈ racy ಯನ್ನು ದೂರು 
ಮಾಡಬೇಕಾದರೆ ಎಷ್ಟೋ ವರ್ಷಗಳಾಗುತ್ತದೆ ಎಂದು ಅವರೂ ಅಸಮಾಧಾನಷಟ್ಟಿದ್ದಾರೆ. 
ಇದನ್ನು ಸರಿಯಾಗಿ ವಿಚಾರ ಮಾಡಬೇಕು ಎಂದು ನನಗೂ ಇದೆ. ನಾವು ಯಾವುದೇ 
ಒಂದು ಕೆಲಸವನ್ನು ಮಾಡಬೇಕಾಗಿದ್ದರೂ ಅದಕ್ಕೆ ತಕ್ಕಂತೆ ಶಿಕ್ಷಣ ಖಾತೆಯಲ್ಲಿ ದುಡ್ಡಿಲ್ಲದೆ 
ಆ ಕೆಲಸ ಆಗುತ್ತಿಲ್ಲ. ದುಡ್ಡಿಲ್ಲದೆ ಯಾವ ಕೆಲಸವನ್ನು ಮಾಡುವುದಕ್ಕೆ ಆಗುವದಿಲ್ಲ. ಅದರಿಂದ 
ನ್ಮುದೇಶದಲ್ಲಿ ಸಾಕ್ಷರತೆಯ ಅಭಾವವಿದ್ದರೂ ಹೆಚ್ಚಿಗೆ ಸ್ಕೂಲುಗಳನ್ನು ಮಾಡದೇ ಇರುವುದಕ್ಕೆ 
ಹಣದ ಅಭಾವವೂ ಒಂದು ಕಾರಣವಾಗಿದೆ. ಅದಕ್ಕಾಗಿ ಹೆಚ್ಚು ದುಡ್ಡನ್ನು ಕೊಟ್ಟರೆ ಇದನ್ನು 
ಮುಂದುವರಿಸುವುದಕ್ಕೆ ಸಾಧ್ಯವಿದೆ. ಇದಕ್ಕಾಗಿ ಎಲ್ಲರಿಂದಲೂ ಅಷ್ಟು, ಇಷ್ಟು ಬೇಕು 
ಎಂದು ಹೇಳಿ ಲೆಕ್ಕಮಾಡಿಹಾಕಿ ನೋಡಿದ್ದೇವೆ. ಅದು ಹೇಗೆಂದರೆ, ಹಳ್ಳಿಗಳಲ್ಲಿರುವ 
ಯಾರಾದರೂ ಒಬ್ಬರಿಂದ ಒಂದು ದೀಪ ಬೇಕಾದರೆ ಕೊಡುವದಕ್ಕೆ ತೊಂದರೆಯಾಗುವುದಿಲ್ಲ, 
ಕೊಡುವುದಕ್ಕೆ ಒಂದು ಚಾಪೆ ತಂದುಕೊಡುವುದಕ್ಕೆ ತೊಂದರೆಯಾಗುವುದಿಲ್ಲ. ಹಾಗೇ 
ಒಂದು ಬೋರ್ಡು ಕೊಡುವುದಕ್ಕೆ ತೊಂದರೆಯಾಗುವುದಿಲ್ಲ. ಇದನ್ನು ಅವರೇ 
ಮಾಡಬೇಕೆಂದು ಯೋಚನೆ ಮಾಡಿದ್ದೇವೆ; ಅದರಂತೆ ಸ್ಕೂಲುಗಳಲ್ಲಿರುವ ಮಾಸ್ತರುಗಳು, 
ಹೈಸ್ಕೂಲು ಟೀಚೆರುಗಳು, ಎಲ್ಲರೂ ಸೇರಿಕೊಂಡು ಈ ಕೆಲಸ ಮಾಡಬೇಕೆಂದು ಒಂದು 
ಯೋಜನೆಯನ್ನು ನಾವು ಮಾಡಿದ್ದೇವೆ. 


Adult Education Council ವಿಚಾರವಾಗಿ ಮಾನ್ಯ ಸದಸ್ಯರಾದ ಶ್ರೀಮಾನ್‌ 
ರಂಗೇಗೌಡರು ಬಹಳ ಕಟುವಾಗಿ ಟೀಕೆ ಮಾಡಿದರು. ನಾನೂ ಇದನ್ನು ನೋಡಿಸಿದೆ. 
ಆದರೆ ಅವರು ಇದರಬಗ್ಗೆ ಎಷ್ಟು ಮಟ್ಟಿಗೆ ತಿಳಿದುಕೊಂಡಿದ್ದಾರೆ ಅಷ್ಟು ವ್ಯತ್ಯಾಸಗಳು ಇಲ್ಲಿ 
ಇದ್ದ ಹಾಗೆ ಕಾಣುವುದಿಲ್ಲ. ಆದರೂ ಇನ್ನೂ ನೋಡಿಸುತ್ತೇವೆ. 

ಶ್ರೀ ಸಿ.ಆರ್‌. ರಂಗೇಗೌಡ (ಮಾಗಡಿ).- ನಾನು ಮಾಗಡಿ ತಾಲ್ಲೂಕಿನ ವಿಚಾರದಲ್ಲಿ 


ಹೇಳಿದೆ. ಅಲ್ಲಿದ್ದ ಒಬ್ಬ ಮಹಿಳಾ ಟೀಚರನ್ನು ಬೆಂಗಳೂರಿಗೆ ವರ್ಗಮಾಡಿ ಅವರ ಶೀಲವನ್ನು 
ಅಪಹರಣ ಮಾಡಿರುವ ಬಗ್ಗೆ ಹೇಳಿದೆ. 


186 ಎಸ್‌.ಆರ್‌. ಕಂಠಿ 


ಶ್ರೀ ಎಸ್‌.ಆರ್‌. ಕಂಠಿ.- ಅಡಲ್ಫ್‌ ಎಜುಕೇಷನ್ನು ಸ್ಕೀಮು ಹಳೆಯ ಮೈಸೂರಿನ 
ಭಾಗದಲ್ಲಿ ಮಾತ್ರ ಅನ್ವಯಿಸುವಂತೆ ಇತ್ತು, ಆದರೆ ಈಗ ಇದನ್ನು ಈ ದೇಶದ ಎಲ್ಲಾ 
ಭಾಗಕ್ಕೂ ಅನ್ವಯಿಸುವ ಬಗ್ಗೆ ವಿಚಾರ ಮಾಡುವುದಕ್ಕಾಗಿ ಈ ತಿಂಗಳ 23ನೇ ತಾರೀಖು 
ಒಂದು ಮೀಟಿಂಗನ್ನು ಕರೆದಿದ್ದೇವೆ. ಅದರೊಳಗೆ ಯಾವರೀತಿ ಇದನ್ನು etre State ಗೆ 
ವಿಸ್ತರಿಸಬೇಕು ಎನ್ನುವ ಮುಖ್ಯ ಉದ್ದೇಶದಿಂದ ಈ ಕಮಿಟಿ ಕರೆದಿದ್ದೇವೆ. ಈ ಕಮಿಟಿಯಾದ 
ಮೇಲೆ ಇದಕ್ಕೆ ಒಂದು €ಂಗsttಬtiಂn ಎಂದರೆ ಒಂದು ಘಟಕವನ್ನು ಮಾಡಿ ಎಲ್ಲ ಕಡೆಯಲ್ಲೂ 
ಅದರಂತೆ ಏರ್ಪಾಡು ಮಾಡಬೇಕೆಂದು ವ್ಯವಸ್ಥೆ ಮಾಡಿದ್ದೇವೆ. ಸೋಷಿಯಲ್‌ ಎಜುಕೇಷನ್ನು 
ಬೋರ್ಡ್‌ ಎಂದು ಮಾಡಿರುವುದು ಬರಿ ಒಂದು ಅಡ್ವೆಜರಿ ಬೋರ್ಡು. ಅದು ಇಡೀ 
ರಾಜ್ಯಕ್ಕೆ ಅನ್ವಯಿಸುವಂತೆ ಮಾಡಲಾಗಿದೆ. ಹೈಸ್ಕೂಲು ಎಜುಕೇಷನ್ನಿನಲ್ಲಿ, ಕಾಲೇಜು 
ಎಜುಕೇಷನ್ನಿನಲ್ಲಿ ಕ೩1॥ing in standards ಬಗ್ಗೆ ಕೆಲವರು ಹೇಳಿದ್ದಾರೆ. ling in standards 
ಆಗಿದೆ ಎನ್ನುವುದನ್ನು ಎಲ್ಲರೂ ಒಪ್ಪುತಾರೆ. ಆದರೆ ಇದು ಮೈಸೂರು ರಾಜ್ಯವೊಂದಕ್ಕೆ 
ವಿಚಿತ್ರವಾದುದೇನಲ್ಲ ಎಂದು ತಿಳಿದುಕೊಳ್ಳಬೇಕು. ಎಲ್ಲ ಕೆಡೆಯೂ ಇಂತಹ ಪರಿಸ್ಥಿತಿ 
ಉಂಟಾಗಿದೆ. ಇದರ ಬಗ್ಗೆ ಈಚೆಗೆ ದೆಹಲಿಯಲ್ಲಿ ನಡೆದ ಎಜುಕೇಷನ್ನು ಮಿನಿಸ್ಪರುಗಳ 
ಕಾನ್‌ ಫರೆನ್ಸಿನಲ್ಲಿ ಈ [೩॥ling in standards ಗೆ ಕಾರಣವೇನು ಎನ್ನುವ ವಿಚಾರವಾಗಿ 
ಎಲ್ಲರೂ ಬಹೆಳೆ ಗಹನವಾಗಿ ವಿಚಾರ ಮಾಡಿ, ಇದರಲ್ಲಿ ಗೀಕೀts ಏನಿದೆ ಎನ್ನುವುದನ್ನೂ 
ಯೋಚನೆ ಮಾಡುತ್ತಿದ್ದಾರೆ. ಈ ರೀತಿ ಇಡೀ ರಾಜ್ಕದಲ್ಲಿ ling in standards ಇದೆ 
ಎಂದು ನೋಡಿದ್ದೇವೆ ಇದಾಗಬಾರದು. ಇದನ್ನು ಸರಿಯಾಗಿ dni ಮಾಡಿ ಈ 
ರೀತಿ ಏಕೆ ಕಡಗ in standards ಆಗುತಿದೆ ಎನ್ನುವುದನ್ನೂ ನೋಡುತ್ತಿದ್ದಾರೆ. ನನಗೆ 
ತಿಳಿದಮಟ್ಟಿಗೂ ಈ ಸ್ಪಾಂಡರ್ಡು ಬಹಳ ಕಡಿಮೆಯಾಗುತ್ತಿದೆ. 


ಇನ್ನು ಶ್ರೀಮಾನ್‌ ಗೋಪಾಲಗೌಡರು ಕಾಲೇಜು ಎಜುಕೇಷನ್ನಿನ ಬಗ್ಗೆ ಅನೇಕ 
ಸೂಚನೆಗಳನ್ನು ಕೊಟ್ಟಿದ್ದಾರೆ, ಅವ ಗಮನಾರ್ಹವಾದುದು. ಅವುಗಳನ್ನೆಲ್ಲಾ ನೋಡಿಸುತ್ತೇನೆ. 

Linguistic Minorities ಬಗ್ಗೆ ಮಾನ್ಯ ಸದಸ್ಯರಾದ ಶ್ರೀಮಾನ್‌ ಸುಂಠಣ್‌ಕರ್‌ 
ಅವರು ಕೇಳಿದರು. ಲಿಂಗ್ರಿಸ್ಟಿಕ್‌ ಮೈನಾರಿಟಿಗಾಗಿ ಆದಷ್ಟೂ ಸಹಾಯ ಮಾಜುತಿದ್ದೇವೆ. 
ಹಾಗಿದ್ದರೂ ಏನೇನೂ ಮಾಡಿಲ್ಲ. ಎಂದು ಹೇಳುವುದು ಸರಿಯಲ್ಲ ಎಂದು ನನಗನಿಸುತ್ತದೆ. 
ನಾವು ಮಾಡಿರುವಂತಹ ಕಾರ್ಯಕ್ರಮಗಳು ತೆಗೆದುಕೊಂಡಿರುವ ನೀತಿ ಮತ್ತು ಮುಂದೆ 
ಮಾಡುವಂತಹ ಕಾರ್ಯಕ್ರಮಗಳು ಇವೆಲ್ಲವನ್ನೂ ಕೇಂದ್ರದ ಲಿಂಗ್ಲಿಸ್ಟಿಕ್‌ ಮೈನಾರಿಟಿ 
ಬೋರ್ಡಿನ ಮುಂದೆ ಇಟ್ಟಾಗ ಅವರು ಇದನ್ನು ನೋಡಿ. 


"Itis satisfying tone" 


ಎಂದು ಹೇಳಿದ್ದಾರೆ. ಆದುದರಿಂದ ಪುನಃ ಈಗ ಇಲ್ಲೆ ಈ ರೀತಿ ಹೇಳುವುದು 
ಸರಿ ಎಂದು ಕಾಣಿಸುವುದಿಲ್ಲ. ನಮ್ಮ ರಾಜ್ಯದಲ್ಲಿ ಇನ್ನೂ ಹೆಚ್ಚಿಗೆ ಮಾಡುವುದು ಇದೆ 


ಪ್ರತಿಭಾವಂತ ಸಂಸದೀಯ ಪಟು 187 


ಎಂದು ಹೇಳಿದರೆ ಅದರಂತೆ ಮಾಡಬಹುದು ಅದಕ್ಕೆ ನನ್ನ ಅಡ್ಡಿಯೇನಿಲ್ಲ. ಆದರೆ ನಾವು 
ಏನೂ ಮಾಡಿಲ್ಲ ಎಂದು ಅಲ್ಲಿನ ಮರಾಠಿ ನವರು ಮತ್ತು ಮಹಾರಾಷ್ಟ್ರದ ಏಕೀಕರಣ 
ಸಮಿತಿಯ ಸದಸ್ಯರು ಮರಾಠಿ ಜನರಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಎನ್ನುವಂತಹ 
ಒಂದು impression reat ಮಾಡುವುದು ಸರಿಯಲ್ಲ, ಆದುದರಿಂದ ನಾನು ಈ ಸಮಿತಿಯ 
ಸದಸ್ಯರನ್ನು ಕೇಳಿಕೊಳ್ಳುವುದು ನಮಲ್ಲಿ ಏನು ಲೋಪದೋಷಗಳಿವೆ ಎನ್ನುವುದನ್ನು ಹೇಳಲಿ 
ಅದನ್ನು ಸರಿಪಡಿಸುವಂತೆ ಮಾಡುತ್ತೇವೆ. ಆದರೆ ಇದನ್ನೇ ಒಂದು ಅಸ್ತ್ರ ಮಾಡಿಕೊಂಡು 
ನಮ್ಮ ಸೂಚನಯನ್ನೇನೂ ಗಣನೆಗೆ ತೆಗೆದುಕೊಳ್ಳಲಿಲ್ಲ ಎಂದು ಹೇಳುವುದು ಸರಿಯಲ್ಲ 
ಎಂದು ನಾನು ಅವರಿಗೆ ಹೇಳುತ್ತೇನೆ. 


Sri N.0. Samaji : (Marathi) 
Sri S.R. Kanthi : (Replied in Marathi) 


ಅವರು ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಶ್ರೀಮಾನ್‌ ಸುನ್ವನಕರ ಅವರು 
ಬಂದು ನನ್ನನ್ನೂ ಭೇಟಿ ಮಾಡಿದ್ದಾರೆ. ಅವರಿಗೆ ನಾನು ಇಲ್ಲಿ ಒಂದು ಮನವಿ 
ಮಾಡಿಕೊಳ್ಳುತ್ತೇನೆ. ಅದೇನೆಂದರೆ ಅವರಿಗೆ ಏಕಿಂದರೆ ಅವರಿಗೆ ಏನಾದರೂ ಆಗಬೆಕಾಗಿದ್ದರೆ 
ಅದನ್ನು ನ್ಯಾಯವಾಗಿ ಮಾಡುವಂತಿದ್ದರೆ ಮಾಡುವುದಕ್ಕೆ ಸಿದ್ದವಾಗಿದ್ದೇನೆ ಎಂದು. ಕೆಲವರು 
ಬಂದು ನನ್ನಲ್ಲಿ ಹೇಳಿದ್ದಾರೆ. ಎಲ್ಲಿಯಾದರೂ ಏನಾದರೂ ಅಂಥ ಲೋಪದೋಷಗಳಿದ್ದರೆ 
ಅದನ್ನು ತಿಳಿಸಿದರೆ ಅದಕ್ಕೆ ಮಾಡಬೇಕಾದುದನ್ನು ಮಾಡಬಹುದು ಎಂದು ಹೇಳಿದ್ದೇನೆ. 


Sri N.0. Samaji : (Marathi) 
Sri S.R. Kanthi : (Replied in Marathi) 
[Interruptions]. 
ಶ್ರೀ ಎಸ್‌.ಆರ್‌. ಕಂಠಿ. - ಕೆಲವೊಂದು ಸಲಹೆಗಳನ್ನು ನನ್ನಲ್ಲಿಗೆ ಒಂದು 
ಶ್ರೀಮಾನ್‌ ಸುನ್ನನಕರ್‌ ಅವರೂ ಮತ್ತು ಶ್ರೀಮಾನ್‌ ವಿ.ಎಸ್‌. ಪಾಟೀಲ್‌ರವರೂ ಸಹ 


ಬಂದು ಕೆಲವು ವಿಚಾರಗಳನ್ನು ಹೇಳಿದ್ದಾರೆ, ಆದರೆ ಮಾನ್ಯ ಸದಸ್ಯರಾದ ಶ್ರೀಮಾನ್‌ 
ಸ್ಥಾಮಜಿಯವರು ಒಂದುಸಲ ವಾದರು ಬಂದು ಎಂದು ನನ್ನನ್ನು ಭೇಟಿ ಮಾಡಲಿಲ್ಲ. 


[Interruptions in Marathi]. 


ಶ್ರೀ ಎಸ್‌.ಆರ್‌. ಕಂಠಿ. - ಶ್ರೀಮತಿ ರತ್ತಮ್ಮ ಮಾಧವರಾವ್‌ ಅವರು 
Triple Benefit Scheme ನ್ನು ಕಾಲೇಜುಗಳಲ್ಲಿಯೂ ಏಕೆ ತರಬಾರದು ಎಂದು ಹೇಳಿದರು. 
ಅದು ಸಾಧ್ಯವಾಗದ ವಿಚಾರ ಎನ್ನುವ ಮಾತನ್ನು ಇಲ್ಲಿ ಸ್ಪಷ್ಟಪಡಿಸುತ್ತೇನೆ. ಕಾಲೇಜುಗಳಲ್ಲಿ 
Triple Benefit Schemeನ್ನು ತರುವುದು ಅಸಾಧ್ಯ ಏಕೆಂದರೆ, ಒಟ್ಟು ನಮ್ಮರಾಜ್ಯದಲ್ಲಿ 


188 ಎಸ್‌.ಆರ್‌. ಕಂಠಿ 


ಈಗ ಎರಡೂ ಯೂನಿವರ್ಸಿಟಿಗಳ ಮಧ್ಯೆ 63 ಕಾಲೇಜುಗಳಿವೆ. ಇದರಲ್ಲಿ 16 ಕಾಲೇಜುಗಳು 
ಮಾತ್ರ ಸರಕಾರಿ ಕಾಲೇಜುಗಳು, ಆಮೇಲೆ 9 ಇಂಜಿನಿಯರಿಂಗು ಕಾಲೇಜುಗಳು 5 ಮೆಡಿಕಲ್‌ 
ಕಾಲೇಜುಗಳೂ ಇವೆ. ಈ ಪ್ರಕಾರ ಲೆಕ್ಕ ಹಾಕಿದರೆ 63+14-77 ಕಾಲೇಜುಗಳಿವೆ. 
ನಮ್ಮ ಸರಕಾರಿ ಕಾಲೇಜುಗಳು ಮಾತ್ರ 27 ಇವೆ. ಆದುದರಿಂದ ಈ ಕಾಲೇಜುಗಳು 
ನಮಲ್ಲಿರುವುದು ಒಳ್ಳೆಯದಲ್ಲ, ಎಲ್ಲ Pvt $ೀtಂrs ಗಳಲ್ಲಿಯೇ ಹೆಚ್ಚಾಗಿ ಆದರೆ, 
ಅಂತಹ ಕಾಲೇಜುಗಳಿಗೆ ಸಾಕಷ್ಟು ಸಹಾಯ ಸಲಕರಣಿಗಳನ್ನು ಕೊಡಬಹುದು, ಇದಕ್ಕಾಗಿ 
ಬೇಕಾಗುವ ಪೂರ್ತಿ ಸಹಾಯವನ್ನು ಸರ್ಕಾರದವರೇ ಮಾಡುತ್ತಾರೆಂದು ಇಟ್ಟುಕೊಳ್ಳಬಾರದು. 
ಇದನ್ನು Private ಸಗಂies ಗಳಿಗೆ ಅಥವಾ ಡಿಸ್ಪಿಕ್ರಿನಲ್ಲಿರುವ ಒಂದು ಬೋರ್ಡಿಗೆ ಈ 
ಕೆಲಸವನ್ನು ವಹಿಸಿದರೆ ಇದರಿಂದ ಜನಕ್ಕೆ ಹೆಚ್ಚಿನ ಅನುಕೂಲವಾಗಬಹುದು ಎಂಬುದು 
ನನ್ನ ವೈಯಕ್ತಿಕಾಭಿಪ್ರಾಯ. ಇದರಲ್ಲಿ ರಾಜಕೀಯ ಬರುತ್ತೆಂದು ಕೆಲವರು ಹೇಳಿದರು. ನನ್ನ 
ವೈಯುಕ್ತಿಕವಾದ ಅಭಿಪ್ರಾಯವೂ ಹಾಗೆ ಇದೆ. ನಾನೂ ಕೂಡ ಹೇಳಿಕೆಗಳನ್ನು ಕೊಡುವ 
ಕಡೆಗಳಲ್ಲಿ ಇದು ನನ್ನ ವೈಯ್ಯುಕ್ತಿಕ ಅಭಿಪ್ರಾಯ ಎಂದು ಹೇಳಿದ್ದೇನೆ. ಆದರೆ ಸರಕಾರದ 
ಅಭಿಪ್ರಾಯ ಇದಲ್ಲ. 

Sri C.J. Muckannappa (Sira).- Sir, I rise to a point of order. 
When the Minister is a Minister all the 24 hours, and when he make a 
statement in that capacity, will it not create a sort of impression is the 
minds ofthe people that there are conflicting statements from the same 
person? 1 want to know when he is a Minister and when he is nota 


Minister, and when he is making a statement as Minister and when heis 
not making a statement as Minister. 


Sri S.R. Kanthi.- My only reply to him is this: when I sleep, I 
am nota Minister. 


Sri C.J. Muckannappa .- Sir, my point of order is not disposed 
of. 

Mr. Speaker .- It is safely lodged. I will give my ruling. Let 
the Minister continue the reply and conclude. 


Sri S.R. Kanthi .- I just submit that it is not fair. Whenever I 
have spoken, I have stated that it 1s my personal view; Government is 
nol considering........... 


Sri SM. Krishna (Maddur) .- Sir, a point of order has been 
raised and the Chair has reserved the ruling. In connection with the 
point of order raised by my friend Sri Muckannappa, I would like to 
take one submission............ 


ಪ್ರತಿಭಾವಂತ ಸಂಸದೀಯ ಪಟು 189 


Sri S.R. Kanthi .- Iam not yielding, Sir. 


Sri C.J. Muckannappa «- Sir, I may bring to your notice that 
the Hon'ble Finance Minister said the other other day that once a Minister, 
He is a Minister all the 24 hours. I want the Hon'ble Speaker to kindly 
give us protection and guide us along the correct tract. Let not this 
{rade is derailed. That is my appeal to the Hon'ble Speaker. 


Sri SR. Kanthi .- Iam not yielding, Sir. 


Sri C.J. Muckannappa .- Because you are our guardian Sir, 
you are there to protect our interests. I do not want the protection of 
the Education Minister here. 


Mr. Speaker .- Is the Hon'ble Member raising a new point of 
order? 


Sri S.M. Krishna .- We need some enlightenment from the 
Education Minister. ; 


Sri C.J. Muckannappa .- Itis people's moncy we are spending. 


Sri SR. Kanthi .- Once you have said that you are going to 
give your ruling on the point raised. Why this controversy? Iam not 
here to give protection to anybody. T know the Education Minister also 
is here under the control and guidance ofthe Speaker. Ifanyting, require 
protection from the Chair, Sir. 


Sri S. Sivappa .- The Education Minister is always creating 
confusion by making statements. He has become a controversial figure. 


Sri S.R. Kanthi .- Amla controversial figure, Sir? What does 
it matter? 


Mr. Speaker .- He is not. 


Sri S.R. Kanthi .- [tis not a matter which should be treated as 
lightly as possible. I have always said that J am saying so and so in my 
personal... capacity this is what the Government has decided and this is 
what the Government has not decided. 


Mr. Speaker .- All right, in order to cut short, 1 will give my 
ruling. Whatthe Minister for Education said is right and there is no point 
of order. | 


190 ಎಸ್‌.ಆರ್‌. ಕಂಠಿ 


ಶ್ರೀ ಎಸ್‌.ಆರ್‌. ಕಂಠಿ. - ಆಮೇಲೆ ಹೆಣ್ಣುಮಕ್ಕಳಿಗೆ ಮಾಟ್ರಿಕ್ಕುಲೇಷನ್‌ 
ಪಾಸಾಗದೆ ಎಂಪ್ಲಾಯಮೆಂಟ ಕೊಡಬಾರದು ಟೀಚರನ್ನಾಗಿ ಮಾಡಬಾರದು ಎಂದು 
ಶ್ರೀಮಾನ್‌ ಆಅಣ್ಲಾರಾವ್‌ ಗುಣಮುಖಿಯವರು ಹೇಳಿದರು. ಇದನ್ನು ಕೂಲಂಕಷವಾಗಿ 
ಸರಕಾರ ವಿಚಾರ ಮಾಡಿದೆ ಈ ರೀತಿ ಮಾಡಿದ್ದೇ ಆದರೆ ಕೆಲವು ಜಿಲ್ಲೆಗಳಲ್ಲಿ ಲೇಡಿ 
ಟೀಚರ್ಸ್‌ ಸಿಕ್ಕುವದಿಲ್ಲ ಧಾರವಾಡದ ಹೆಣ್ಣುಮಕ್ಕಳ ಶಾಲೆಗಾಗಿ ಕಾರವಾರದಿಂದ ಅರ್ಜಿಗಳು 
ಬಂದಿದ್ದವು. ಧಾರವಾಡದಿಂದ ಬರಲಿಲ್ಲ. ಈ ರೀತಿ ಮಾಡಿದರೆ ಅವ್ಯವಸ್ಥೆಯಾಗುತ್ತದೆ. 
ಆ ಕಾಲ ಇನ್ನೂ ಬಂದಿಲ್ಲ. ಪ್ರೈಮರಿ ಸ್ಕೂಲ್‌ ಟೀಚರ್‌ ಆಗುವುದಕ್ಕೆ ಹೆಣ್ಣು ಮಕ್ಕಳು 1.5. 
Certificate ಪಡೆದಿದ್ದರೆ ಸಾಕು ಎಂದು ತೀರ್ಮಾನ ಮಾಡಿದ್ದೇವೆ. 


ಶ್ರೀ ಬಿ. ಚನ್ನಚ್ಛಿರೇಗೌಡ (ಹೊಸಕೋಟೆ) .- ಸ್ವಾಮಿ, ಡಿ.ಪಿ.ಇ. ಆಫೀಸಿನಲ್ಲಿ 
ಅವಮಾನಕರ ವಾದ ಹಗರಣ ನಡೆದ ಬಗ್ಗೆ ನಾನು ವಿವರ ಕೇಳಿದ್ದೆ, ಅದನ್ನು ಹೇಳಲಿಲ್ಲ. 


ಶ್ರೀ ಎಸ್‌.ಆರ್‌. ಕಂಠಿ .- ಅದು ನನಗೆ ಗೊತ್ತಿಲ್ಲ. 


Mr. Speaker .- I want to make a general request. Any 
clarification come only after the reply is over. No clarification can 
come inthis stage. 1 will not permit it. The Hon'ble Minister 1s entitled 
to give his reply undisturbed. 


ಶ್ರೀ ಎಸ್‌.ಆರ್‌. ಕಂಠಿ .- ಬೆಂಗಳೂರು ಯೂನಿವರ್ಸಿಟಿ ವಿಚಾರ ಹೇಳಿದ್ದು 
ಇದು ದುರ್ದೈವದ ಸಂಗತಿಯಾಗಿದೆ. 19 ಕೋಟಿ ರೂಪಾಯಿ ವಿದ್ಯಾ ಇಲಾಖೆಗೆ ಖರ್ಚು 
ಮಾಡುವಾಗ, ದೊಡ್ಡ, ದೊಡ್ಡ ಕೆಲಸಗಳನ್ನು ಬಿಟ್ಟು ಕೊಟ್ಟು, ಸಣ್ಣ ಸಣ್ಣ ಮಾತುಗಳಿಗೆ 
ಹೆಚ್ಚು ಜೆಲೆ ಕೊಡುತ್ತಿದ್ದಾರೆ. ಇದನ್ನು ವಿರೋಧಿಸುತ್ತಾರೋ ತಿಳಿಯದು. ಎರಡು ಕೋಟಿ 
non-recuiring expenditure true 300 ಎಕರೆ ಜಾಗ ಬೇಕಾಗುತ್ತದೆಂದು ಹೇಳಿದರು. 
ಬೆಂಗಳೂರು ಯೂನಿವರ್ಸಿಟಿಯು ಫೆಡರಲ್‌ ಯೂನಿವರ್ಸಿಟಿಯಾಗುತ್ತದೆ. ಬೆಂಗಳೂರು 
ನಗರದಲ್ಲಿ 22 ಕಾಲೇಜುಗಳಿವೆ. ಈಗ ಮಾಡುತಿರುವ ಖರ್ಚಿನ ಲೆಕ್ಕ ಹಾಕಿದರೆ ಎರಡು 
ಕೋಟಿಯಾಗುತ್ತದೆ. ಯು.ಜಿ.ಸಿ. ಅವರ ಸಹಾಯ ಬೇಕು ಪ್ರಶಿಯೊಬ್ಬನಿಗೆ 500 ರೂಪಾಯಿ 
ಖರ್ಚು ಬರುತ್ತದೆ. ಈಗಿವ ಲೆಕ್ಕದ ಪ್ರಕಾರ 425ಕ್ಕಿಂತ ಕಡಿಮೆಯಾಗುವುದಿಲ್ಲ, ಕೇವಲ 75 
ರೂಪಾಯಿ ಹೆಚ್ಚು ವೆಚ್ಚವಾಗುತ್ತದೆ. ಪ್ರತಿದಿವಸ ಬೆಂಗಳೂರು ನಗರ ಬೆಳೆಯುತ್ತಾ ಇದೆ. 
ಯೂನಿವರ್ಸಿಟಿ ಮಾಡಿದಾಗ್ಗೆ 500 ರೂಪಾಯಿ ಖರ್ಚು ಮಾಡಬೇಕಾಗುತ್ತದೆಂದು 
ಹೇಳಬಹುದು. 300 ಎಕರೆ ಜಮೀನು ಬೇಕಾದರೆ, ಇದ್ದ ಜಾಗದಲ್ಲಿ ಮಾಡಿಕೊಳ್ಳಲು 
ಬರುತ್ತದೆ. ಫೆಡರಲ್‌ ಯೂನಿವರ್ಸಿಟಿ ಪ್ರಶ್ನೆ ಮಾಡಬಹುದಾಗಿತ್ತು. ನಗರದಲ್ಲಿ ನಾನಾ 
ಕಡೆ ಕಾಲೇಜುಗಳಿವೆ. ಸೆಂಟ್ರಲ್‌ ಕಾಲೇಜನ್ನು ನ್ಯೂಕ್ಷಸ್‌ ಆಗಿ ಇಟ್ಟುಕೊಂಡು ಮಾಡಬಹುದು. 
ಇದಕ್ಕಾಗಿ ಒಂದು ಕಮಿಟಿ ನೇಮಿಸಿದೆ. ಈ ಕಮಿಟಿಯ ವರದಿ ಬರುತ್ತದೆ. ಈ 


ಪ್ರತಿಭಾವಂತ ಸಂಸದೀಯ ಪಟು 19} 


ಯೂನಿವರ್ಸಿಟಿ ರಚನೆಯಿಂದ ಹೆಚ್ಚು ಖರ್ಚು ಆಗುವುದಿಲ್ಲ. ಈ ಕಮಿಟಿಯು ಇದಕ್ಕೆ 
ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ಪರಿಶೀಲಿಸಿ ವರದಿ ಬಂದಮೇಲೆ ಮುಂದಿನ ಕ್ರಮ 
ತೆಗೆದುಕೊಳ್ಳಲಾಗುವುದು. ಆ ಮೇಲೆ 10ನೇ ಕ್ಲಾನ್‌ ಬಗ್ಗೆ ಹೇಳುತ್ತಾ ಗ್ರಾಂಟ್‌ 
ಜೂರಿಸ್‌ಡಿಕ್ಷನನ್ನು ಎಜುಕೇಷನ್ನಿಗೆ ಹಾಕಬಾರದೆಂದು ಸಲಹೆ ಮಾಡಿದರು. ಇದರಲ್ಲಿ 
ನಮಗೆ ಂಗicial information ಇಲ್ಲ. ಅವರು ಹೇಳಿದ ಮಾತನ್ನು ನಾನು ಗಮನದಲ್ಲಿ 
ಇಟ್ಟುಕೊಂಡಿರುತ್ತೇನೆ. 


10.30 ಎ.ಎಂ. 


11ನೇ ಕ್ಲಾಸ್‌ ಬಗ್ಗೆ ಮಾತನಾಡುತ್ತಾ ಸಿಲಬಸ್‌ ಮಾಡಿಲ್ಲ ಅಂತ ಹೇಳಿದ್ದಾರೆ. 
ಅವರಿಗೆ ಎಲ್ಲಾ ಗೊತ್ತು; ನಾನು ಒಂದು ವರ್ಷ ವಿದ್ಯಾಮಂತ್ರಿಯಾಗಿದ್ದರೆ, ಅವರು ನಾಲ್ಕು 
ವರ್ಷ ಆಗಿದ್ದರು; ಆದ್ದರಿಂದ ಎಲ್ಲಿ ಬಾಟಲ್‌ನೆಕ್‌ ಇದೆ ಎಂದು ಅರಿತಿದ್ದಾರೆ. ಎರಡೂ 
ಯೂನಿರರ್ಸಿಟಿಗಳಿಗೆ ಪಿ.ಯು.ಸಿ. ಯಲ್ಲಿ ಒಂದೇ ಸಿಲಬಸ್‌ ಇರಲಿ ಅನ್ನುವ ದೃಷ್ಟಿಯಿಂದ, 
ಇಷ್ಟು ದಿವಸ ಈ ಕಾರ್ಯ ಮುಂದೆ ಹೋಗಿದೆ. ಸುದೈವದಿಂದ ಮೈಸೂರು 
ಯೂನಿವರ್ಸಿಟಿಯವರು ಎರಡು ಯೂನಿವರ್ಸಿಟಿಗಳ ಪಿ.ಯು.ಸಿ. ಸಿಲಬಸ್‌ 
ಮಾಡುತ್ತೇವೆಂದು ಆಶ್ಹಾಸನೆ ಕೊಟ್ಟಿದ್ದಾರೆ. ಒಂದೇ ಸಿಲಬಸ್‌ ಮಾಡುವದಕ್ಕೆ ಶಕ್ಕವಾಗುತ್ತದೆ 
ಎಂದು ತಿಳಿಯಪಡಿಸುತ್ತೇನೆ. 


ಆಂಗ್ಲೋ ಇಂಡಿಯನ್‌ ಸ್ಕೂಲುಗಳ ಬಗ್ಗೆ ಶ್ರೀ ಡಿ"ಮೆಲ್ಲೊರವರು 2 1/2 ಗಂಟೆ 
ಮಾತನಾಡಿದ್ದಾರೆ. ಅವರು ಪ್ರಸ್ತಾಪಿಸಿದ್ದರಲ್ಲಿ ಕೆಲವನ್ನು ಮಾಡುವುದಕ್ಕೆ ಸಾಧ್ಯವಿದೆ. ಕೆಲವನ್ನು 
ಮಾಡುವುದಕ್ಕೆ ಸಾಧ್ಯವಿಲ್ಲ. Cಂಗstitionಗೆ ವಿರುದ್ಧವಾಗಿ ಕೆಲವನ್ನು ಮಾಡುವುದಕ್ಕೆ 
ಸಾಧ್ಯವಿಲ್ಲ. ಅವರು ತಿಳಿಸಿದ್ದರಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡುತ್ತೇವೆಂದು ಈ 
ಸಂದರ್ಭದಲ್ಲಿ ಹೇಳುತ್ತೇನೆ. 

ಒಬ್ಬ ಮಾನ್ಯ ಸದಸ್ಯರು ನಾನು ಯಾವಾಗಲೂ ಬಾತ್‌ ರೂಮಿನಲ್ಲಿರುತ್ತೇನೆ ಅಂತ 
ಮಾತನಾಡುವಾಗ ಹೇಳಿದರು. ಪ್ರಾಮಾಣಿಕವಾಗಿ ಹೇಳುತ್ತೇನೆ; ಜುಲ್ಫೆ ತಿಂಗಳಿನಿಂದ 


ನನಗೂ ಆ ಮಾನ್ಯ ಸದಸ್ಯರಿಗೂ ಭೇಟಿ ಇಲ್ಲ. ಆದ್ದರಿಂದ ಜುಲೈೆನಿಂದಲೂ ಈ ತನಕ 
ಬಾತ್‌ ರೂಮಿನಲ್ಲಿ ಇರುತ್ತೇವೆಂದು ಹೇಗೆ ಹೇಳಿದರೋ ಗೊತ್ತಿಲ್ಲ. 


ಶ್ರೀ ಎಸ್‌. ಶಿವಪ್ಪ .- ಜುಲೈೆಗಿಂತ ಮುಂಚೆ? 


ಶ್ರೀ ಎಸ್‌.ಆರ್‌, ಕಂಠಿ,- ಜುಲೈಗಿಂತ ಹಿಂದೆ ನನ್ನ ಹತ್ತಿರ ಬರುತ್ತಾ ಇದ್ದರು, 
ಆ ಮೇಲೆ ಬರುತ್ತಿಲ್ಲ ನನಗೂ, ನಮ್ಮಮನೆಯವರಿಗೂ ಅವರು ಬಹಳ ಬೇಕಾದವರು; 
ಈಗ ಸ್ವಲ್ಪ ವ್ಯಾದಿ ಬಂದಿದೆ. ನನ್ನ ಮೇಲಿನ ಸಿಟ್ಟಿನಿಂದ ನಮ್ಮ ಮನೆಗೆ ಬರುವುದನ್ನೇ 
ನಿಲ್ಲಿಸಿದ್ದಾರೆ. ನನ್ನ ಹೆಂಡತಿಗೆ ಕೇವಲ ಬೇಕಾದವರಾಗಿದ್ದರೂ ಕೂಡ. 


192 ವಿಸ್‌.ಆರ್‌. ಕಂಠಿ 


ಈ ಡೆಫ್‌ ಅಂಡ್‌ ಡಂಬ್‌ ಸ್ಕೂಲ್‌ ಬಗ್ಗೆ ಹೇಳುತ್ತಾ ಯಾರೋ ಬಬ್ಬ ಉತ್ಕೃಷ್ಟ 
ತರಬೇತಿ ಹೊಂದಿದವರನ್ನು ಇನ್ನು ಎಲ್ಲಿಗೋ ಬೇರೆಕಡೆಗೆ ಹಾಕಿದ್ದಾರೆಂದು ಹೇಳಿದರು. 
ಈ ರಾಜ್ಯ ಒಂದು ಗೂಡಿ ವಿಶಾಲವಾಗಿ, ಮೈಸೂರು ಆಗುವುದಕ್ಕೆ ಮುಂಚಿ ಅದು ನಡೆದು 
ಹೋಗಿದೆ; ಅದು ನಡೆದಾಗ ನಾನು ಇಲ್ಲಿಗೆ ಬಂದೇ ಇರಲಿಲ್ಲ. ಅದಕ್ಕೆ ನನ್ನ ಬೈಯುವುದಕ್ಕೆ 
ಹತ್ತಿದ್ದಾರೆ, ನಾನು ಏನು ಹೇಳುವುದು. ಸ್ವಲ್ಪ ಯೋಚನೆ ಮಾಡಿ. 


ಶ್ರೀ ವಿ.ಎಂ. ದೇವ್‌.- ನೀವು ನಾವು ಹೇಳಿದ ಒಳ್ಳೆಯ ಪಾಯಿಂಟುಗಳನ್ನು. 
ಸೆಲೆಕ್ಟ್‌ ಮಾಡಿ, ೩6೪: ಮಾಡುವುದು ಬಿಟ್ಟು ಯಾವಯಾವದೋ ಕ್ಷುಲ್ಲಕ ಅಂಶಗಳನ್ನು 
ಜವಾಬಿಗೆ ಆರಿಸಿದ್ದೀರಿ, ಅದಕ್ಕೆ ಇಷ್ಟು ಸಿಟ್ಟಿನ ವಾತಾವರಣ, ಎಲ್ಲಿಗೋ ದುಡ್ಡು ಕಲೆಕ್ಟ್‌ 
ಮಾಡಿದಿರಿ ಅಂತ ಆರೋಪಣೆ ಮಾಡಿದ್ದನ್ನು ಬಿಟ್ಟುಬಿಟ್ಟಿರಿ. 


ಶ್ರೀ ಎಸ್‌.ಆರ್‌. ಕಂಠಿ.- ನಾನು ಒಳ್ಳೆಯ ಪಾಯಿಂಟುಗಳು ಹೇಳಿದಾಗ 
ದೇವ್‌ರವರು ಮಾತನಾಡುವುದಿಲ್ಲ. ಮಾನ್ಯ ಸದಸ್ಯರಿಗೆ ವಾಸವಾಂಶ ಹೇಳಿ ನಿಜಸ್ಥಿತಿ 
ಕೊಟ್ಟರೆ ಹಣೆಹಣೆಯಿಂದ ಬಡಿದುಕೊಳ್ಳುತ್ತಾರೆ. 


ಸಿಐ. ವಿರುದ್ಧ ವಸ್ತು ಸತಿಗೆ ದೂರವಾದ ಅನೇಕ ಅಹಿತಕರ ಸಂಗತಿಗಳನ್ನು 
ಮ ಅತಿ ಸಣ್ಣಸಣ್ಣ "ಮಾತುಗಳು; ಅವುಗಳನ್ನೆಲ್ಲಾ ನಾನು ನೋಡಿದ್ದೇನೆ. ಒಂದು 
ಮಾತ್ರ ನಾನು ಈ ಮಾನ್ಯ ಸದಸ್ಯರಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಈ ಮನೆಯಲ್ಲಾಗಲಿ, 
ಟ್ರೆಷರಿ ಬೆಂಚಿನಲ್ಪಾಗಲಿ ಇದ್ದರೂ ಅವರಿಗೆ ವಿರೋಧವಾದಂಥವರಯ ಇಲ್ಲ; ಸುಮನೆ 
ಅವರಿಗೆ ವಿರೋಧಿಗಳು ಇದ್ದಾರೆ ಎಂದು ತಿಳಿದುಕೊಂಡಿದ್ದರೆ ಅದು ತಪ್ಪು. ಯಾವ 
ಕೆಲಸಗಳನ್ನು ಮಾಡಬೇಕಾದರೂ, ನಿಯಮ ನೀತಿ, Rules, regulations ಇರುತ್ತವೆ, ಆ 
ಪ್ರಕಾರ ಮಾಡಬೇಕಾಗುತ್ತದೆ. ಅದನ್ನು ಗ್ರಹಿಸದೆ ಧತ್‌ ಆದರೆ ಏನು ಮಾಡುವುದು, ನಾನು 
ಚಾಡಿಹೇಳುವ ಅಭ್ಯಾಸ ಇದ್ದವನು ಎಂದು ಅವರು ಹೇಳಿದರು. 


ಶ್ರೀ ಎಸ್‌. ಶಿವಪ್ಪ .- ಇದು ಹೊಸದು. ನಮಗೆ ಗೊತ್ತಿರಲಿಲ್ಲ. 
ಶ್ರೀ ಎಸ್‌.ಆರ್‌. ಕಂಠಿ .- ನನಗೆ 55 ವರ್ಷವಾಯಿತು. 
ಶ್ರೀ ಸಿ.ಜೆ. ಮುಕ್ಕಣ್ಣಪ್ಪ - ಇದಕ್ಕೆ ಏನು ಸಂಬಂಧ? 


Mr. Speaker.- When the Hon'ble Minister is attacked personally, 
1s entitled to reply to that. 


Sri C.J. Muckannappa .- We did not dispute the fact that he 
was 55 years. 


ಶ್ರೀ ಎಸ್‌.ಆರ್‌. ಕಂಠಿ .- ಇದು ವಿನು, running commentary, All- 


ಪ್ರತಿಭಾವಂತ ಸಂಸದೀಯ ಪಟು 193 


India Radio! 55 ವರ್ಷ ವನಗೆ ಆಗಿದೆ. 30 ವರ್ಷಕಾಲ ರಾಜಕೀಯದಲ್ಲಿದ್ದೇನೆ. 
ಹಳೇಮೈಸೂರಿನ ಜನಕ್ಕೆ ಗೊತ್ತಿಲ್ಲ; ಉತ್ತರ ಕರ್ನಾಟಕದಲ್ಲಿ ಇಂಥ ಕೀಳುಮನಸ್ಸಿನಿಂದ 
ನನ್ನನ್ನು ಯಾರೂ ತಿಳಿದುಕೊಂಡಿಲ್ಲ. ಚಾಡಿ ಹೇಳುವುದು. ನಾನೇ, ಮಾನ್ಯ ಸದಸ್ಯರೇ 
ಅನ್ನುವುದನ್ನು ರಿಕಾರ್ಡಿನೊಳಗೆ ತಮಗೇ ತೋರಿಸುತ್ತೇನೆ. ಸ್ವತಃ ಅಕ್ಷರತಃ ಚಾಡಿ ಇದೆ. 
ಆದರೆ ಮಾನ್ಯ ಸದಸ್ಯರು, ಹೆಣ್ಣು ಮಕ್ಕಳು, ನನ್ನ ದುರ್ದೈವ, 55ನೇ ವರ್ಷದಲ್ಲಿ ನನಗೆ 
ವಿರೋಧವಾಗಿದ್ದಾರೆ. ನಾನು ಅವರಿಗೆ ವಿರೋಧಿಯಾಗಿಲ್ಲ. 


ಶ್ರೀ ಸಿ.ಜೆ. ಮುಕ್ಕಣ್ಣಪ್ಪ .- 55ನೇ ವರ್ಷದಲ್ಲಿ ವಿರೋಧಿಯಾಗಿರುವುದಕ್ಕೆ 
ಕಾರಣ ಏನು? (ನಗು). 


ಶ್ರೀ ಎಸ್‌.ಆರ್‌. ಕಂಠಿ .- ತಾವೇ ಹೇಳಿ. 


Mr. Speaker .-I think the Hon'ble Member says it as a joke. 


Sri C.J. Muckannappa .- Itis nota joke, Sir. I seriously want 
i. ಇವರ 55ನೇ ವರ್ಷದಲ್ಲಿ ಶ್ರೀಮತಿ ನಾಗರತ್ನಮನವರು ಇವರನ್ನು ದ್ವೇಷ ಮಾಡುವುದಕ್ಕೆ 
ಕಾರಣವೇನು? (ನಗು). 


ಶ್ರೀ ವಿ.ಎಂ. ದೇಮ್‌.- 30 ವರ್ಷ ರಾಜಕೀಯದೆಲ್ಲಿದ್ದು 
ಪ್ರಯೋಜನವೇನಾಯಿತು? 


ಶ್ರೀ ಎಸ್‌.ಆರ್‌. ಕಂಠಿ .- ಯಾವುದೋ ಒಂದು ವಿಷಯ, ಅವರಿಗೆ 
ಸಂಬಂಧಪಟ್ಟಂಥ ಹೈಸ್ಕೂಲ್‌ ವಿಷಯವನ್ನು ನಾನು ತಲೆಗೆ ಕಟ್ಟಿಕೊಂಡಿಲ್ಲ. ಮಾನ್ಯ 
ಮುಖ್ಯಮಂತ್ರಿಗಳಿಗೆ ವಹಿಸಿಬಿಟ್ಟು, ಅವರಿಗೆ ಆರ್ಡರ್‌ ಪಾಸು ಮಾಡಿ, ನಿಮ್ಮ 
ಗವರ್ನ್‌ಮೆಂಟಿನಲ್ಲಿರುವವರೆಗೆ ಶಿರಸಾವಹಿಸಿ ಮಾಡುತ್ತೇವೆ” ಎಂದುಕೊಂಡಿದ್ದೇನೆ. ಅವರು 
ತಿಳಿದು ಕೊಂಡಿರುವದು ತಪು. ಯಾವದೋ ಒಂದು ವಿಷಯಕ್ಕೆ ಹೈಕೋರ್ಟಿಗೆ ಕಾಲಿಡುವ 
ಪ್ರಸಂಗ ಬರಬಾರದೆಂಬ ದೃಷ್ಟಿಯಿಂದ ಮಾಡುತ್ತಾ ಇದ್ದೇನೆ. ಅವರ ವೈರಿಗಳು ಹೊರಗಡೆ 
ಇದ್ದಾರೆ. ಅವರನ್ನು ಬಿಟ್ಟು ನನಗೆ ಬೈಯುತ್ತಾ ಇದ್ದಾರೆ. ಯಾರೋ ಒಬ್ಬ ಸ್ವಾಮಿ 
ವಿಷಯಕ್ಕೆ ಹೇಳುತ್ತಾ ಇದ್ದಾರೆ, ಹೇಳಿಕೊಳ್ಳಲಿ, ಯಾರೋ ಬಬ್ಬ ಸ್ವಾಮಿಗಳು ಅವರ 
ಮನಸ್ಸಿನಲ್ಲಿರುತ್ತಾರೆ. ನಾನು ಆ ಸ್ವಾಮಿಗಳು ನಡೆಸುವಂಥಾ ಸಂಸ್ಥೆಗೆ ದುಡ್ಡಕೊಟ್ಟೆದ್ದೇನಂತೆ. 
ಅದನ್ನು 1961ನೇ ಸಾಲಿನಲ್ಲಿಯೇ ಕೊಟ್ಟಿದ್ದಾಗಿದೆ, ಆಗ ನಾನು ಆ "hi": ನಲ್ಲಿ 
(Speaker's) ದ್ದೆ. 1,75,000 ರೂಪಾಯಿಯನ್ನು 1961ನೇ ಸಾಲಿನಲ್ಲಿ ಕೊಟ್ಟಿದ್ದಾಗಿದೆ; 
ನಾನು ಕೊಡಲಿಲ್ಲ; ........ ಕೂಡ ನನ್ನನ್ನು ಬೈಯುತ್ತಾರೆ. ಇದು ತೋಳ ಕುರಿಮರಿ 
ಕಥೆಯಾದಂತೆ ಆಗಿದೆ. “ನಾನು ......... ನೀರು ಕುಡಿದೆ” ಎಂದು ಕುರಿ ಅಂದರೂನೂ, 
ತೋಳ “ನಿಮ್ಮಅಪ್ಪ ಕುಡಿದಿದ್ದಿರಬಹುದು”' ಎಂದು ಕುರಿಮರಿಯನ್ನು ನುಂಗಿಬಿಟ್ಟಹಾಗೆ. 


194 ವಿಸ್‌.ಆರ್‌. ಕಂಠಿ 


ಶ್ರೀಮತಿ ನಾಗರತ್ನಮನವರು ಅವರ ತಪ್ಪು ತಿಳಿದುಕೊಂಡು ತಮ್ಮ ಆತ್ಮ ಶೋಧನೆ 
ಮಾಡಿಕೊಳ್ಳಲಿ. 


ಶ್ರೀಮತಿ ಕೆ.ಎಸ್‌. ನಾಗರತ್ಮಮ್ಮ (ಗುಂಡ್ಲುಪೇಟೆ) .- ನಾನು ಆತ್ಮಶೋಧನೆ 
ಮಾಡಿಕೊಂಡಿದ್ದೇನೆ. 


ಶ್ರೀ ಎಸ್‌.ಆರ್‌. ಕಂಠಿ .-. ಮಾಡಿಕೊಂಡಿಲ್ಲ. ಕಡೆಯದಾಗಿ ನಿನ್ನೆ ಹೇಳಿದೆ. 
ಈ ಡಿಪಾರ್ಟ್‌ಮೆಂಟಿನಲ್ಲಿ ನಾವು ಮುಂದಿನ ವರ್ಷ ಒಂದು ಸಾವಿರ ಶಿಕ್ಷಕರನ್ನು 
ನೇಮಿಸುವುದಕ್ಕೆ ಆಗುವುದಿಲ್ಲ. ಪ್ರೈಮರಿ ಎಜ್ಮುಕೇಷನನ್ನು 5ಗ್ರಃೀn ಮಾಡಬೇಕಾಗುತ್ತದೆ 
ಎಂದು. ಅದಕ್ಕೆ ಅನೇಕ ರೀತಿಯಿಂದ ಎಲ್ಲೆಲ್ಲಿ ಮಿತವ್ಯಯ ಮಾಡುವುದಕ್ಕೆ ಸಾಧ್ಯವಿದೆ 
ಅದನ್ನು ಮಾಡುತ್ತಾ ಇದ್ದೇವೆ. ಇದಕ್ಕೆ ಹೆಚ್ಚಿನ ಶಿಕ್ಷಕರನ್ನು ಹಾಕಲು ಪ್ರಯತ್ನ ಮಾಡಬೇಕೆಂದು 
ಮಾಡಿದ್ದೇವೆ. ಒಂದು ಮಾತು ಎಂದರೆ ಈಗಿನ ಕಾಲದಲ್ಲಿನಾವು ನಮ್ಮ ಶಿಕ್ಷಣ ಖಾತೆಯಲ್ಲಿ 
ಒಂದು ಯೂನಿಫಾರಿಟಿ ಮಾಡಿದ ವಿನಃ ಯಾವುದೂ ಆಗುವುದಿಲ್ಲ. ಎಕಾನಮಿ, 
ಯೂನಿಪಾರಿಟಿ ಶಿಕ್ಷಣ ಖಾತೆಯಲ್ಲಿ ಮಾಡುವುದು ಅವಶ್ಯಕವಾಗಿದೆ ಮಾಡುತ್ತಾ ಇದ್ದೇವೆ. 
ಯಾರಕಡೆ ಯಾವಖಾತೆ ಇರುತ್ತದೆ ಅವರ ಕಡೆಯಿಂದ ಆ ಕೆಲಸ ಮಾಡಿಸಿಕೊಳ್ಳುತ್ತೇವೆ. 
ಯಾವರೀತಿಯಿಂದ ಕೆಲಸ ಮಾಡಿಸಿಕೊಳ್ಳಬೇಕೆಂಬುದು ನಮಗೆ ಗೊತಿದೆ. ಮಾನ್ಯ ಸದಸ್ಯರಿಗೆ 
ಹೇಳುತ್ತಾ ಇದ್ದೇನೆ, ನೀವು ಅಲ್ಲಿಗೆ ಹೋಗುತ್ತೀರಿ, ಇಲ್ಲದೆ ಬರುತ್ತೀರಿ ಎಂದು ಭೂತ, 
ದೆವ್ವ ಅಂತ ಕಲ್ಪನೆ ಮಾಡುವುದು ಸರಿಯಲ್ಲ. 4ನೇ ಪಂಚವಾರ್ಷಿಕ ಯೋಜನೆಯನ್ನು 
ಮಾಡಬೇಕಾಗುತ್ತದೆ. ಇದೇ ತಿಂಗಳ ಕೊನೇ ವಾರದಲ್ಲಿ ದೆಹಲಿಯಿಂದ ಪ್ರವೀಣರು ಬರುತ್ತಾರೆ. 
ಅವರ ಜೊತೆಯಲ್ಲಿ ಮಾತನಾಡಬೇಕಾಗಿದೆ. ಮಾತನಾಡಿ ಅನೇಕ ವಿಷಯಗಳನ್ನು ಮಾನ್ಯ 
ಸದಸ್ಯರ ಮುಂದೆ ಜನರ ಮುಂದೆ ಇಡಬೇಕಾಗಿದೆ. ನಮ್ಮರಿಸೋಥ್ಲೆಸ್‌ ಎಷ್ಟು ಯಾವರೀತಿ 
ಡೆವಲಪ್‌ ಮಾಡಿಕೊಳ್ಳಬೇಕು, ಕೇಂದ್ರ ಸರ್ಕಾರದಿಂದ ಒದಗುವ ಸಹಾಯ ಎಷ್ಟು, 
ಜನರಲ್‌ ಪ್ಯಾಟ್ರನ್‌ ಹೇಗಿರಬೇಕು ಎಂದು ಹೇಳಿ ಅದನ್ನು ಸಹ ಪರಿಶಿಲನೆ ಮಾಡುವುದಕ್ಕೆ 
ಪ್ರಯತ್ನ ಮಾಡುತ್ತಾ ಇದ್ದೇವೆ. ಇವತ್ತು 4ನೇ ಪಂಚವಾರ್ಷಿಕ ಯೋಜನೆ ಅಥವಾ 3ನೇ 
ಪಂಚವಾರ್ಷಿಕ ಯೋಜನೆ ಇಷ್ಟು ಸುವ್ಯವಸ್ಥಿತವಾಗಿದೆ. 15 ವರ್ಷಕಾಲದ ಒಂದು ರೂಪುರೇಖೆ 
ಮಾಡುವಂಥ ವಿಚಾರವನ್ನು ಕೇಂದ್ರದಿಂದ ಬರುವಂಥ ಸದಸ್ಯರು ಹೇಳುವವರಿದ್ದಾರೆ. ಅದನ್ನು 
ಜನರ ಮುಂದೆ ಇಡುತ್ತೇವೆ, ಒಪ್ಪು ತಪ್ಪು ಹೇಳಬೇಕು. ವೈಯುಕ್ತಿಕವಾಗಿ ಎಲ್ಲಾದರೂ 
ಹೇಳಿದಂಥಾ ನಾಲ್ಕು ಮಾತುಗಳು ಕಟುವಾಗಿ ಇರಬಹುದು ಅಥವಾ ಅವುಗಳ ವಿಷಯಕ್ಕೆ 
ಏನೊಂದು ರಾಜಕೀಯ ರೂಪ ಕೊಡಬಹುದೋ ಅದನ್ನು ಕೊಟ್ಟಿದ್ದೇನೆ. ಕೆಲವು ವಿಷಯಗಳ 
ಬಗ್ಗೆ ನಾನು ಹೇಳಿರುವುದೆಲ್ಲಾ ನಿಜ ಎಂದು ನಂಬಿದ್ದೇನೆ ಅಷ್ಟು ವಿಶ್ವಾಸ ನನಗೆ ಇದೆ. 
ಮತ್ತು ಮುಂದಿನ ಸರ್ಕಾರ ಅದನ್ನು ಮಾಡುತ್ತದೆ ಎಂದು ನನಗೆ ನಿಜವಾಗಿಯೂ ವಿಶ್ವಾಸ 
ಇದೆ. 


ಪ್ರತಿಭಾವಂತ ಸಂಸದೀಯ ಪಟು 195 


ತಾಂತ್ರಿಕ ಹಾಗೂ ವೈದ್ಯಕೀಯ ಶಾಲೆ ಕಾಲೇಜುಗಳಲ್ಲಿ ಗ್ರಾಮೀಣ 
ವಿದ್ಯಾರ್ಥಿಗಳಿಗೆ ಮೀಸಲಾತಿ ಬಗ್ಗೆ 


Reservation of Seats in Technical Schools, Medical Schools 
and Colleges to the Students coming from Villages 


Sri N. Nanje Gowda (Krishnarajapet).- 
Will the Government be pleased to state:- 


(a) whether it has come to their notice that as per the present 
system, students coming from villages are not getting seats in Technical 
Schools, Medical Schools and Colleges according to the villages 
population; 


({b) If so, whether they intend to allot seats to students coming 
from villages by way of reserving seats according to the villages 
population? 

Sri S.R. Kanthi (Minister for Education).- 

(a) No. 


(b) Does not arise. 


ಶ್ರೀ ಎಸ್‌, ನಂಜೇಗೌಡ .- ಹಳ್ಳಿಯಿಂದ ಬರುವ ವಿದ್ಯಾರ್ಥಿಗಳಿಗೆ ಸೀಟು 
ಸಿಕ್ಕುತ್ತಿಲ್ಲವೆನ್ನುವುದಕ್ಕೆ "ನನ್ನ ಗಮನಕ್ಕೆ ಬಂದಿಲ್ಲ'ವೆಂದು ಹೇಳಿದ್ದೀರ. ಯಾವ ಆಧಾರದ 
ಮೇಲೆ ಹೀಗೆ ಹೇಳುತ್ತೀರಿ? 

ಶ್ರೀ ಎಸ್‌.ಆರ್‌. ಕಂಠಿ - ಹಳ್ಳಿಯಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಹಳ್ಳಿಯ 
ಜನ ಸಂಖ್ಯೆಯ ಪ್ರಮಾಣದಲ್ಲಿ ಸಿಕ್ಕುವದಿಲ್ಲವೆಂದು ಕೇಳಿದ್ದಕ್ಕೆ ನನಗೆ ಗೊತ್ತಿಲ್ಲವೆಂದು 
ಹೇಳಿದ್ದೇನೆ. 

Sri C.J. Muckannappa .- What is the basis on which this 
information is obtained? 


ಶ್ರೀ ಎಸ್‌.ಆರ್‌. ಕಂಠಿ .- ನಾವುಏನು ಸೀಟುಗಳನ್ನು ಹಂಚುತ್ತಿದ್ದೇವೆ ಅದನ್ನೂ 
merit ಮೇಲೆ ಕೊಡಬೇಕು, Backward class ಗೆ ಕೊಡಬೇಕು ಎಂದು ರಾಜ್ಯಾಂಗದ 
15 (IV) ವಿಧಿ ಪ್ರಕಾರ ಏನು ಇದೆ ಆ ಪ್ರಕಾರ ಕೊಡುತ್ತಿದ್ದೇವೆ. 


ಶ್ರೀ ಸಿ.ಜೆ. ಮುಕ್ಕಣ್ಣಪ್ಪ .- ಹಳ್ಳಿಯವರೇ ಇಲ್ಲ ಎಂದು ಅರ್ಥ ಬರುತದೆ. 


196 ಎಸ್‌.ಆರ್‌. ಕಂಠಿ 


ಹಳ್ಳಿಯವರು ಇಲ್ಲ ಎಂದು ಯಾವ ಆಧಾರದ ಮೇಲೆ ತೀರ್ಮಾನಕ್ಕೆ ಬಂದಿದೆ? 


ಶ್ರೀ ಎಸ್‌.ಆರ್‌. ಕಂಠಿ .. ಹಳ್ಳಿಯವರಿಲ್ಲ ಎಂದು ಹೇಳಿಲ್ಲ. ಹಳ್ಳಿಯವರಿಗೆ 
ಸೀಟು ಸಿಕ್ಕುವುದಿಲ್ಲವೆಂದು ಹೇಳಿದ್ದಾರೆ. ಹಾಗೇನೂ ಇಲ್ಲ ಎಂದು ನಾನು ಹೇಳಿದ್ದೇನೆ. 


ಶ್ರೀಮತಿ ಸುಶೀಲಾಬಾಯಿ ಹೀರಾಚೆಂದ್‌ಷಾ .- ಸೀಟುಗಳನ್ನು ಹಂಚುವುದು 
ಹಳ್ಳಿಯ ಜನ ಸಂಖ್ಯೆಯ ಮೇಲೆ ಇದೆಯೋ ಅಥವಾ ಮೆರಿಟ್‌ ಮೇಲೆ ಇದೆಯೋ? 


ಶ್ರೀ ಎಸ್‌.ಆರ್‌. ಕಂಠಿ - ಆಗಲೇ ಹೇಳಿದೆ. ಸೀಟುಗಳು ಮೆರಿಟ್‌ 
ಮೇಲೆ ಎಂದರೆ ಅವರು ಪರೀಕ್ಷೆಯಲ್ಲಿ ತೆಗೆದುಕೊಂಡ marks, ಇಂಟರ್‌'ವ್ಯೂನಲ್ಲಿ 
ಅವರು ತೆಗೆದುಕೊಂಡಿರುವ mas ಈ ಆಧಾರದ ಮೇಲೆ ಕೊಡಲಾಗುತ್ತದೆ. ಕೆಲವು 
Backward classes, Schedule castes and Schedule tribes ಇವರಿಗೆ 
reservation ಇದೆ. 


ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ .- ಹಿಂದುಳಿದಿರತಕ್ಕ ಮಲೆನಾಡು ಪ್ರದೇಶಗಳಿಗೆ 
ಡಾಕ್ಷರುಗಳು ಹೋಗದೆ ಇರುವುದರಿಂದ ಹಿಂದೆ ಸರ್ಕಾರದವರು ಕೆಲವು ಸೀಟುಗಳನ್ನು 
ಮಲೆನಾಡು ಪ್ರದೇಶಕ್ಕೆ ರಿಸರ್ವ್‌ ಮಾಡುತ್ತಿದ್ದರು. ಅಂಥ ಅವಕಾಶವನ್ನು ಈಗಲೂ 
ಕಲ್ಲಿಸಿಕೊಡುವುದಕ್ಕಾಗುತ್ತದೆಯೇ? 

ಶ್ರೀ ಎಸ್‌.ಆರ್‌. ಕಂಠಿ - ಮಲೆನಾಡು, ಮೈದಾನ ಎಂದು ವಿಭಾಗ ಮಡಿ 


ರಿಸರ್ವ್‌ ಮಾಡಿಕೊಡುವುದಕ್ಕಾಗುವುದಿಲ್ಲ. ಆದರೆ ರಾಜ್ಯಾಂಗದ 15(1V) ವಿಧಿ ಯಾವ 
ಪ್ರಕಾರವಿದೆ ಆ ಪ್ರಕಾರ ಮಾಡಲಿಕ್ಕೆ ಕ್ರಮ ತೆಗೆದುಕೊಳ್ಳುತ್ತಿದ್ದೇವೆ. 


ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ .- ಮಲೆನಾಡು ಪ್ರದೇಶಕ್ಕೆ ಡಾಕ್ಟರುಗಳು 
ಹೋದರೆ ಅಲ್ಲಿರುವ ಆಸ್ಪತ್ರೆಗಳು ಪಾಳುಬಿದ್ದಿರುವದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? 


ಶ್ರೀ ಎಸ್‌.ಆರ್‌. ಕಂಠಿ .-. ಆವಿಚಾರ ನನಗೆ ಗೊತ್ತಿಲ್ಲ. 


ಶ್ರೀ ಸಿ.ಆರ್‌. ರಂಗೇಗೌಡ .- ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳಿಗೆ, ಕಾಲೇಜುಗಳಿಗೆ 
ಸೇರಿಸಿಕೊಳ್ಳಬೇಕಾದರೆ ಗಗ ಬೇಕು ಎಂದು ಹೇಳುತ್ತೀರಿ. ಹಳ್ಳಿಯಿಂದ ಬರುವ ಮಕ್ಕಳಿಗೆ 
ವಿದ್ಧುಚ್ಛತ್ತಿ ದೀಪದ ಸೌಕರ್ಯವಿರುವುದಿಲ್ಲ, ಪ್ರತ್ಯೇಕ ಓದುವ ಕೋಣೆಯ ಸೌಕರ್ಯವಿರುವುದಿಲ್ಲ, 
Cattle atmosphereನಿಂದ ಬರುತ್ತಾರೆ. ಪಟ್ಟಣದಲ್ಲಿರುವವರಿಗೆ ಎಲ್ಲ ಸೌಕರ್ಯಗಳೂ 
ಇದ್ದು ಪುಸ್ಪಕಭಂಡಾರದ ಸೌಕರ್ಯವೂ ಇರುತ್ತದೆ. ಆದುದರಿಂದ ಹಳ್ಳಿಗಾಡಿನ ಜನರಿಗೆ 
ಕೆಲವು ಸೀಟುಗಳನ್ನು ಮೀಸಲಾಗಿಡುವುದಕ್ಕೆ ಪ್ರಯತ್ನ ಮಾಡುತ್ತೀರಾ? 


ಶ್ರೀ ಎಸ್‌.ಆರ್‌. ಕಂಠಿ .- ಯಾವುದೇ ಕ್ರಮವನ್ನು ತೆಗೆದುಕೊಂಡರೂ ಅದು 
ರಾಜ್ಮಾಂಗದ ನಿಯಮಗಳಿಗೆ ಒಳಪಟ್ಟಿರಬೇಕು. ಇಷ್ಟು ದಿವಸ ಜಾತಿಯ ಮೇಲೆ Backward 


ಪ್ರತಿಭಾವಂತ ಸಂಸದೀಯ ಪಟು 197 


lass ಎಂದು ಮಾಡುತ್ತಿದ್ದೆವು. ಆ ಪ್ರಕಾರ ಮಾಡುವುದು ತಪ್ಪು ಎಂದು ಸುಪ್ರೀಂ 
ಕೋರ್ಟ್‌ ತೀರ್ಪ ಇತ್ತಿದೆ. ಆದ್ದರಿಂದ Backward classes ಎನ್ನುವುದಕ್ಕೆ ಏಮುಂಗterion 
ಇರಬೇಕು ಎಂಬುದರ ಬಗ್ಗೆ ರಾಜ್ಯಾಂಗದ 15(1V) ವಿಧೀಯನ್ನನುಸರಿಸಿ ಮಾಡಬೇಕಾಗುತ್ತದೆ. 


ಶ್ರೀ ಸಿ.ಜೆ. ಮುಕ್ಕಣ್ಣಪ್ಪ .- ವಿದ್ಯಾ ಮಂತ್ರಿಗಳು ಬಡ್ಗೆಟ್‌ ಮೇಲಿನ ಚರ್ಚೆಗೆ 
ಉತ್ತರ ಹೇಳುವಾಗ ಬರೀ mಗit ಎನ್ನವುದನ್ನೆೇ consider ಮಾಡುವುದಕ್ಕಾಗುವುದಿಲ್ಲ f 
ಬೇರೆ ಒಂದು ಮಾರ್ಗವನ್ನೂ ಕಂಡು ಹಿಡಿಯಬೇಕು ಎಂದು ಹೇಳಿದ್ದರು. ಅದಕ್ಕೋಸ್ಕರವಾಗಿ 
ಹೆಳ್ಳಿಗಾಡಿನವರಿಗೆ ಜಾಗ ದೊರೆಯಬೇಕಾದರೆ ಮಂತ್ರಿಗಳ ಮನಸ್ಸಿನಲ್ಲಿರುವ ಬೇರೆ ಮಾರ್ಗ 
ಯಾವುದು? 


ಶ್ರೀ ಎಸ್‌.ಆರ್‌. ಕಂಠಿ . ಈಗಾಗಲೇ ಉತ್ತರ ಕೊಟ್ಟಿದ್ದೇನೆ. ಮೊನ್ನೆ 
ಹೇಳಿದ್ದಕ್ಕೂ ಈಗ ಹೇಳಿದ್ದಕ್ಕೂ ಯಾವ ವ್ಯತ್ಕಾಸವೂ ಇಲ್ಲ. ಆದರೆ Backward classes 
ಎನ್ನುವದನ್ನು ಯಾವ ರೀತಿ ಅಳೆಯಬೇಕು ಎನ್ನುವ ಪ್ರಶ್ನೆ ನಮ್ಮಮುಂದೆ ಇದೆ. ಅದನ್ನೂ 
ಪರಿಶೀಲನೆ ಮಾಡುತ್ತಿದ್ದೇವೆ. 


Sri S. Sivappa .- Residing in a village ia not one of the factors 
for determination of Backward classes? 


ಶ್ರೀ ಎಸ್‌.ಆರ್‌. ಕಂಠಿ .- ನಿಶ್ಚಿತವಾಗಿ ಹಾಗೆ ಹೇಳುವುದಕ್ಕಾಗುವುದಿಲ್ಲ. 
ಅವರಿಗೆ ನ್ಯಾಯ ದೊರಕಿಸುವ ದೃಷ್ಟಿಯಿಂದ ಯಾವ ಪ್ರಕಾರ ಮಾಡಬೇಕೆಂದು 
ನೋಡುತ್ತಿದ್ದೇವೆ. 


ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ .- ಕಾಲೇಜುಗಳಲ್ಲಿ ಸೀಟು ಕೊಡುವಾಗ 
ಪಿ.ಸಿ.ಬಿ., ಸಿ.ಬಿ.ಜಡ್‌, ಆಗಿರುವವರಿಗೆ ಜಾಸ್ತಿ ಕೊಡುತ್ತಾರಲ್ಲವೆ? 


ಶ್ರೀ ಎಸ್‌.ಆರ್‌. ಕಂಠಿ .- ಆ ಪ್ರಶ್ನೆ ಇಲ್ಲಿ ಉದ್ದವವಾಗುವುದಿಲ್ಲ. 


ಶ್ರೀ ಎಚ್‌.ಆರ್‌. ಕೇಶವಮೂರ್ತಿ .- "If Mohammed cannot go to 
the mountain, mountain should go to Mohammed" ಎಂದು ಒಂದು ಗಾದೆ 
ಇದೆ. ಆದುದರಿಂದ ಹಳ್ಳಿಯವರಿಗೆ ನಗರಗಳಲ್ಲಿರುವ institutions ನಲ್ಲಿ ಸ್ಥಳಸಿಕ್ಕದೆ 
ಇದ್ದರೆ, ಹಳ್ಳಿಯಲ್ಲಿಯೇ ಕಿಲವು ತಾಂತ್ರಿಕ ಶಾಲೆಗಳನ್ನು ಸರ್ಕಾರದವರು ಸ್ಥಾಪಿಸಿದರೆ ಹಳ್ಳಿಯ 
ಮಕ್ಕಳಿಗೆ ಅನುಕೂಲವಾಗುವುದಿಲ್ಲವೇ? 7 


ಶ್ರೀ ಎಸ್‌.ಆರ್‌. ಕಂಠಿ .. ತಾಂತ್ರಿಕ ಶಾಲೆಗಳನ್ನು ಪ್ರಾರಂಭ ಮಾಡುವ 
ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಎಲ್ಲಿ ಪ್ರಾರಂಭ ಮಾಡಿದರೂ ಕೂಡ ರಾಜ್ಯಾಂಗದ 
ವಿಧಿಗಳಿಗನುಸಾರವಾಗಿ ಸೀಟುಗಳನ್ನು ಕೊಡಬೇಕಾಗುತ್ತದೆ. ಹಳ್ಳಿಗಳಲ್ಲಿ ತಾಂತ್ರಿಕ ಶಾಲೆಗಳನ್ನು 


198 ಎಸ್‌.ಆರ್‌. ಕಂಠಿ 


ಪ್ರಾರಂಭ ಮಾಡಿದ ಮಾತ್ರಕ್ಕೆ ಹಳ್ಳಿಯವರಿಗೆಲ್ಲಾ ಅಡ್ಮಿಷನ್‌ ಸಿಕ್ಕುತ್ತದೆಂದು 
ಹೇಳುವುದಕ್ಕಾಗುವದಿಲ್ಲ. 


Sri N.0. Samaji .- (Marathi) 


ಶ್ರೀ ಎಸ್‌.ಆರ್‌. ಕಂಠಿ . ಗ್ರಾಮೀಣ ಪ್ರದೇಶದಿಂದ ಬಂದವರಿಗೆ ನಾವ 
ಅಡಿಷನ್‌ ಕೊಡಬೇಕು ಎಂದರೆ ಹಾಗೆ ಮಾಡುವುದಕ್ಕೆ ಆಗುವುದಿಲ್ಲ. ಹಿಂದುಳಿದವರಿಗೆ 
ರಿಸರ್ವೇಷನ್‌ ಕೊಡಲು ಸಿದ್ದವಾಗಿದ್ದರೂ, ಯಾವ ಪ್ರಕಾರ ಕೊಡಬೇಕು ಎನ್ನುವುದಕ್ಕೆ 
ರಾಜ್ಯಾಂಗ ಘಟನೆಯಲ್ಲಿ 15(1V) ಪ್ರಕಾರ ಪ್ರಾವಿಷನ್‌ ಇದೆ. ಗ್ರಾಮದಲ್ಲಿದ್ದವರೆಲ್ಲ 
ಹಿಂದುಳಿದವರು ಎಂದು ಹೇಳುವುದಕ್ಕೆ ಕಷ್ಟವಾಗುತ್ತದೆ. 


ಶ್ರೀ ಟ. ಮಾದಯ್ಸಗೌಡ .- ಗ್ರಾಮಾಂತರ ಜನರ ಪ್ರಮಾಣದ ಪ್ರಕಾರ 
ಹಳ್ಳಿಯವರಿಗೆ ಸೀಟುಗಳು ಸಿಕ್ಕಿಲ್ಲವೆನ್ನುವುದು ಸರ್ಕಾರದ ಗಮನಕ್ಕೆ ಬಂದಿಲ್ಲವಾದ್ದರಿಂದ 
'Nಂ' ಎಂದು ಉತ್ತರ ಕೊಟ್ಟಿರುವುದಾಗಿ ಹೇಳಿದರು. ಹಾಗಿದ್ದರೆ ಈಗ ಗ್ರಾಮಾಂತರ 
ಜನಗಳಿಗೆ ಸಿಕ್ಕುತಿರುವ ಪ್ರಮಾಣವೇನು ಎನ್ನುವುದನ್ನೂ ವಿಚಾರ ಮಾಡಿದ್ದಾರೆಯೇ? 


ಶ್ರೀ ಎಸ್‌.ಆರ್‌. ಕಂಠಿ .. ಆ ಪ್ರಶ್ನೆಇಲ್ಲಿ ಬರುವುದಿಲ್ಲ. ಗ್ರಾಮೀಣ ಮತ್ತು 
ಪಟ್ಟಣಗಳಲ್ಲಿ ಇವರಿಗೆ ಯಾವ ಯಾವ ಪ್ರಮಾಣದಲ್ಲಿ ಸೀಟುಗಳು ಸಿಕ್ಕಿವೆ ಎಂದು 
ಹೇಳುವುದಕ್ಕಾಗುವುದಿಲ್ಲ. 


1.30 ಪಿ.ಎಂ. 


ಶ್ರೀ ಸಿ.ಜೆ. ಮುಕ್ಕಣ್ಣಪ್ಪ - ಹಣಕಾಸಿನ ಮಂತ್ರಿಗಳು ಮುಖ್ಯಮಂತ್ರಿಗಳಾಗಿದ್ದಾಗ 
ನೇಮಕ ಮಾಡಿದ್ದ ಡಾ. ನಾಗನಗೌಡ ಕಮಿಟಿ ರಿಪೋರ್ಟು ಹಾಗೆ ಸರ್ಕಾರದಲ್ಲಿ 
ನಿಂತುಹೋಗಿದೆ. ಅದರ ಸುಪ್ರೀಂ ಕೋರ್ಟಿನ ಒಂದು ತೀರ್ಮಾನ ಬಂದಿರುವುದರಿಂದ 
ಇದರಲ್ಲಿ ಯಾವುದು ಸರಿ ಮತ್ತು ಯಾವುದು ಅಲ್ಲ ಎನ್ನುವುದನ್ನು ತಿಳಿಸುತ್ತೀರಾ? 


ಶ್ರೀ ಎಸ್‌.ಆರ್‌. ಕಂಠಿ .. ತಾವು ಹೇಳುವುದು ನನಗೆ ಗೊತ್ತಾಗಲಿಲ್ಲ. ಈ 
ವಿಷಯವಾಗಿ ಏನನ್ನೂ ಹೇಳಲಾರೆ. 


ಶ್ರೀಮತಿ ವಸಂತಲತಾ ವಿ. ಮಿರ್ಜಂಕರ್‌ .. ಗೋವಾ ಪ್ರದೇಶದಲ್ಲಿರುವ 
ಹಿಂದುಳಿದ ಕನ್ನಡಿಗರಿಗೆ ಮೆಡಿಕಲ್‌ ಮತ್ತಿತರ ಕಾಲೇಜುಗಳಲ್ಲಿ ಅಡ್ಮಿಷನ್ನುಗಳನ್ನು ಕೊಡುವಾಗ 
ಇಂತಿಷ್ಟು ಸೀಟುಗಳು ರಿಸರ್ವ್‌ ಮಾಡುತ್ತಿದ್ದೀರಾ? 

ಶ್ರೀ ಎಸ್‌.ಆರ್‌, ಕಂಠಿ . ಗೋವಾದಿಂದ ಬರತಕ್ಕವರಿಗೆ ರಿಸವೇಷನ್ನು 
ಮಾಡಬೇಕೆಂದು ಹೋದ ವರ್ಷವೇ ಆರ್ಡರು ಮಾಡಲಾಗಿತ್ತು. ಈ ಸಲವೂ ಅದೇ 
ಆರ್ಡರು ಜಾರಿಯಲ್ಲಿರುತ್ತದೆ. 


ಪ್ರತಿಭಾವಂತ ಸಂಸದೀಯ ಪಟು 199 


ಶ್ರೀ ಜಿ. ಮರುಳಪ್ಪ .- ಹಳ್ಳಿಗಳಿಂದ ಮತ್ತು ಪಟ್ಟಣಗಳಿಂದ ಬರುವ 
ವಿದ್ಯಾರ್ಥಿಗಳಲ್ಲಿ ಪಟ್ಟಣದವರು ಹೆಚ್ಚಿನ ಸಂಖ್ಯೆಯಲ್ಲಿರುತ್ತಾರೋ ಅಥವಾ ಹಳ್ಳಿಗಳಿಂದ 
ಬರತಕ್ಕವರು ಹೆಚ್ಚಿನ ಸಂಖ್ಯೆಯಲ್ಲಿರುತ್ತಾರೋ? 


ಶ್ರೀ ಎಸ್‌.ಆರ್‌. ಕಂಠಿ .- ಅದನ್ನು ಹೇಳುವುದಕ್ಕಾಗುವುದಿಲ್ಲ. 
ಶ್ರೀ ಎಸ್‌. ಶಿವಪ್ಪ .- ವಿದ್ಯಾಕ್ಟೇತ್ರದಲ್ಲಿ ಗ್ರಾಮಾಂತರ ಪ್ರದೇಶದಿಂದ 


ಕಿ 


ಬಂದಿರುವವರು ಹಿಂದುಳಿದಿದ್ದಾರೆ ಎನ್ನುವುದು ಸರಕಾರದ ಗಮನಕ್ಕೆ ಬಂದಿದೆಯೇ? 


ಶ್ರೀ ಎಸ್‌.ಆರ್‌. ಕಂಠಿ .. ಇದರಲ್ಲಿ ಅನೇಕ ವಿಚಾರಗಳು ಬರುತ್ತವೆ. 
ಅವನ್ನೆಲ್ಲಾ ನಾವು ಪರಿಶೀಲನೆ ಮಾಡಬೇಕಾಗಿದೆ. 


Sri N.0. Samaji .- (Marathi). 


ಶ್ರೀ ಎಸ್‌.ಆರ್‌. ಕಂಠಿ .- ಈ ಪ್ರಶ್ನೆಗೆ ಆಗಲೇ ಉತ್ತರ ಕೊಟ್ಟಿದ್ದೇನೆ. ಅವರು 
ಗ್ರಾಮಾಂತರ ಪ್ರದೇಶದಲ್ಲಿ ಜನ ಜಾಸ್ತಿ ಇರುವುದರಿಂದ ಅವರಿಗೆ ತಕ್ಕಂತೆ ಅಡ್ಮಿಷನ್ನುಗಳ 
ಕಾಲದಲ್ಲಿ ಸೀಟುಗಳು ಸಿಗುತ್ತದೆಯೇ ಎಂದು ಕೇಳಿದರು. ಇದಕ್ಕೆ ಉತ್ತರ ಹೇಳುವುದಕ್ಕೆ 
ಆಗುವುದಲ್ಲ. 


ಶ್ರೀ ಎಸ್‌. ಶಿವಪ್ಪ .- ಶ್ರೇಷ್ಠ ನ್ಯಾಯಸ್ಥಾನದ ತೀರ್ಪಿನ ಪ್ರಕಾರ ಈಗ ಯಾವ 
ರೀತಿ ಹಿಂದುಳಿದಿರುವವರು ಎಂಬುದನ್ನು ನಿರ್ಧರಿಸುತ್ತೀರಿ? ಗ್ರಾಮಾಂತರ ಪ್ರದೇಶದಲ್ಲಿ 
ಹಿಂದುಳಿದ ಪ್ರದೇಶಗಳಿಂದ ಬರುವವರನ್ನು ಹಿಂದುಳಿದವರೆಂದು ಹೇಗೆ ಪರಿಶೀಲಿಸುತ್ತೀರಾ? 


ಶ್ರೀ ಎಸ್‌.ಆರ್‌. ಕಂಠಿ .- ಯಾವ ರೀತಿ ಮಾಡಬಹುದು ಎನ್ನುವುದರ ಬಗೆಗೆ 
ಸರಕಾರಕ್ಕೆ ಸೂಚನೆ ಮಾಡಿದ್ದಾರೆ. ಇವೆಲ್ಲವನ್ನು ಕೂಲಂಕಷವಾಗಿ ವಿಚಾರ ಮಾಡುತ್ತೇವೆ. 


Sri N.0. Samaji .- (Marathi). 


ಶ್ರೀ ಎಸ್‌.ಆರ್‌. ಕಂಠಿ .- ಇದರಲ್ಲಿ ಯಾರು ಹಿಂದುಳಿದವರು ಯಾರು 
ಮುಂದುವರಿದವರು ಎನ್ನುವದು ಕೇಂದ್ರ ಸರಕಾರದ ಪ್ರಶ್ನೆಯಾದರೂ ಇದು ಒಂದೊಂದು 
ರಾಜ್ಯದಲ್ಲಿ ಒಂದೊಂದು ತರಹ ಇರುವುದರಿಂದ ಬೇರೆ ರೀತಿಯಿಂದ ಇದನ್ನು ನಿರ್ಧಾರ 
ಮಾಡಬೇಕಾಗುತ್ತದೆ. ಆದರೂ ರಾಜ್ಯಾಂಗಕ್ಕೆ ಅಡ್ಡಿಬಾರದಂತೆ ಒಂದು ಸಂಪೂರ್ಣವಾದ 
ಧೋರಣೆ ಇಟ್ಟುಕೊಂಡು ಇದನ್ನು ಮಾಡಿದ್ದೇವೆಂದು ಹೇಳಿದರೆ ಕೇಂದ್ರ ಸರಕಾರದವರು 
ಅಡ್ಡಿ ಮಾಡುವುದಿಲ್ಲ ಎಂದು ನಾನು ಭಾವನೆ ಮಾಡುತ್ತೇನೆ. 


ಶ್ರೀ ಸಿ.ಜೆ. ಮುಕ್ಕಣ್ಣಪ್ಪ .- ಸುಪ್ರೀಂ ಕೋರ್ಟಿನ ತೀರ್ಮಾನವಾದ ಮೇಲೆ 
ನಾಗನಗೌಡ ಕಮಿಟಿ ರಿಪೋರ್ಟು ಇನ್ನೂ ಜೀವಂತವಾಗಿದೆಯೋ ಇಲ್ಲವೋ? 


200 ಎಸ್‌.ಆರ್‌. ಕಂಠಿ 


ಶ್ರೀ ಎಸ್‌.ಆರ್‌. ಕಂಠಿ ,- ನಾಗನಗೌಡ ಕಮಿಟಿಯನ್ನು ಒಂದು ಕಡೆ 
ಇಟ್ಟುಕೊಂಡು, ಸುಪ್ರೀಂ ಕೋರ್ಟಿನ ತೀರ್ಮಾನವನ್ನು ಒಂದು ಕಡೆ ಇಟ್ಟುಕೊಂಡು ಮಾನ್ಯ 
ಸದಸ್ಯರು ಓದಿಕೊಂಡರೆ ಎಲ್ಲಾ ಅವರಿಗೇ ಅರ್ಥವಾಗುತ್ತದೆ. 


ಶ್ರೀ ಸಿ.ಜೆ. ಮುಕ್ಕಣ್ಣಪ್ಪ .- ನಾನು ಕೇಳುತ್ತಿರುವುದು ಸರಕಾರ ಏನು ನಿರ್ಧಾರ 
ತೆಗೆದುಕೊಳ್ಳುತ್ತಾರೆ ಎಂದು. ಸುಪ್ರೀಂ ಕೋರ್ಟಿನ ತೀರ್ಮಾನವಾದ ಮೇಲೆ ನಾಗನಗೌಡ 
ಕಮಿಟಿ ರಿಪೋರ್ಟು ಇನ್ನೂ ಜೀವಂತವಾಗಿದೆಯೇ ಇಲ್ಲವೇ? 


ಶ್ರೀ ಎಸ್‌.ಆರ್‌. ಕಂಠಿ .- ನಾಗನಗೌಡ ಕಮಿಟಿ ರಿಪೋರ್ಟಿನಲ್ಲಿ ಜಾತೀಯತೆಯ 
ಮೇಲೆ ಪ್ರವೇಶ ಕೊಡಬೇಕು ಎಂದಿದ್ದುದರಿಂದ ಸುಪ್ರೀಂ ಕೋರ್ಟಿನವರು ಇದನ್ನು ಎತ್ತಿ 
ಹಿಡಿಯಲಿಲ್ಲ ಎನ್ನುವುದು ಸ್ಥಾಭಾವಿಕವಾಗಿಯೇ ತಿಳಿಯುತ್ತದೆ. 


ಶ್ರೀ ಸಂಜೀವನಾಥ ಐಕಳೆ.- ಮೈಸೂರು ಪ್ರಾಂತ್ಯಕ್ಕೆ ಕಾಸರಗೋಡಿನ ಕಡೆಯಿಂದ 
ಬರುವ ಮಕ್ಕಳಿಗೆ ಇಲ್ಲಿನ ಟೆಕ್ಟಿಕಲ್‌ ಕಾಲೇಜುಗಳಲ್ಲಿ ಸೀಟುಗಳನ್ನೇನಾದರೂ ರಿಸರ್ವ್‌ 
ಮಾಡುತ್ತಿದ್ದೀರಾ. 

ಶ್ರೀ ಎಸ್‌.ಆರ್‌. ಕಂಠಿ.- ಆ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. 

ಶ್ರೀ ಆರ್‌.ಎನ್‌. ಲಕ್ಷ್ಮೀಪತಿ .- ಇಂಜಿನಿಯರಿಂಗ್‌ ಮತ್ತು ಮೆಡಿಕಲ್‌ 
ಕಾಲೇಜುಗಳಲ್ಲಿ ಈಗ ಹಳ್ಳಿಗಳ ಕಡೆಯಿಂದ ಬರತಕ್ಕವರಿಗೆ ಹೆಚ್ಚಿಗೆ ಪ್ರಾತಿನಿಧ್ಯ ಕೊಡದೆ 
ಇರುವುದರಿಂದ ಹಾಲಿ ಮೆಡಿಕಲ್‌ ಮತ್ತು ಇಂಜಿನಿಯರಿಂಗ್‌ ಕಾಲೇಜುಗಳಲ್ಲಿ ಯಾರು 
ಹೆಚ್ಚಿಗೆ ಸೀಟುಗಳನ್ನು ಪಡೆಯುತ್ತಿದ್ದಾರೆ. ಅವರು ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಮೇಲೆ 
ಗ್ರಾಮಾಂತರ ಪ್ರದೇಶಕ್ಕೆ ಬರಲು ಇಷ್ಟಪಡುತ್ತಿಲ್ಲ ಎಂಬುದು ಸರ್ಕಾರದವರ ಗಮನಕ್ಕೆ 
ಬಂದಿದೆಯೇ? 


ಶ್ರೀ ಎಸ್‌.ಆರ್‌. ಕಂಠಿ. ಅವರು ಸೂಚನೆ ಮಾಡುತಿದ್ದಾರೆ. ಅದನ್ನು 
ಪರಿಶೀಲನೆ ಮಾಡುತ್ತೇವೆ. 


Sri N.0, Samaji .- (Marathi). 
ಶ್ರೀ ಎಸ್‌.ಆರ್‌. ಕಂಠಿ .- ಇದಕ್ಕೆ ಆಗಲೇ ಉತ್ಪರ ಕೇಳಿದ್ದೇನೆ. 


ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ .- ಗ್ರಾಮಾಂತರದಿಂದ ಬಂದ ವಿದ್ಯಾರ್ಥಿಗಳಿಗೆ, 
ತಾಂತ್ರಿಕ ವಿದ್ಯಾಭ್ಯಾಸದಲ್ಲಿ ಸರಿಯಾದ ಮತ್ತು ತೃಪ್ಪಿಕರವಾದ ಶಿಕ್ಷಣ ಸಿಗುತ್ತಿಲ್ಲ ಎನ್ನುವದನ್ನು 
ಸರಕಾರ ತಿಳಿದುಕೊಂಡಿದೆಯೇ ? 

ಶ್ರೀ ಎಸ್‌.ಆರ್‌. ಕಂಠಿ .- ಇದು ಅವರು ಊಹೆ ಮಾಡಿ ಕೇಳುತ್ತಿದ್ದಾರೆ. 


ಪ್ರತಿಭಾವಂತ ಸಂಸದೀಯ ಪಟು 201 


ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ .- ಇಲ್ಲಿ ವಿದ್ಯಾಭ್ಯಾಸ ಮಾಡುವವರಿಗೆ 
C.B.Z. combination ಕೊಡುವುದಕ್ಕೆ ೌ.€.ಖ.' ನಲ್ಲೇ ಓದಬೇಕೆಂದು ಹೇಳುತ್ತಿರುವದು 
ಸರಕಾರಕ್ಕೆ ಗೊತ್ತಿದೆಯೇ? 


ಶ್ರೀ ಎಸ್‌.ಆರ್‌. ಕಂಠಿ .- ಇದು ಇಲ್ಲಿ ಕೇಳುವ ಪ್ರಶ್ನೆಯಲ್ಲ. 


[ae 


ಶ್ರೀ ಎನ್‌. ಹುಚ್ಚೆ ಮಾಸ್ತಿಗೌಡ .- ಗ್ರಾಮಾಂತರ ಪ್ರದೇಶದಿಂದ ಬರತಕ್ಕ 
ಮಕ್ಕಳುಗಳಿಗೆ ಈಗ ಸೀಟುಗಳು ಸಿಗದೇ ಇರುವುದರಿಂದ, ಸಿಟಿಗಳಿಂದ ಬರುವವರಿಗೇ 
ಹೆಚ್ಚಿನ ಸೀಟುಗಳು ಸಿಗುತ್ತಿರುವುದು ಸರಕಾರದ ಗಮನಕ್ಕೆ ಬಂದಿದೆಯೇ? 


ಶ್ರೀ ಎಸ್‌.ಆರ್‌. ಕಂಠಿ. ಎಷ್ಟೇ ಇದ್ದರೂ ಕಾನ್ಸ್‌ಟಿಟ್ಕೂಷನ್‌ ಪ್ರಕಾರ 
ಕೆಲಸಮಾಡಬೇಕಾಗಿದೆ. ರಿಸರ್ವೇಷನ್ನನ್ನು ಸುಪ್ರೀಂ ಕೋರ್ಟಿನ ತೀರ್ಮಾನದಂತೆ 
ನಿರ್ದಾರಮಾಡುವಾಗ ಯಾವುದು Backwardness ಆಗುತ್ತದೆ ಎನ್ನುವ ಕ್ರೆಚೀರಿಯವನ್ನು 
ನಿರ್ಧಾರ ಮಾಡಬೇಕಾಗಿದೆ. 


Sri J.P. Sarwesh .- Do Government consider providing a 
sufficient number of seats to students coming from the various Divisions? 


Mr. Speaker .- [tis possible for Government to distnbute the 


seats division wise or territory wise? 


Sri J.P. Sarwesh .- 1 am asking whether it is possible in the 
future. 


ಶ್ರೀ ಎಸ್‌.ಆರ್‌. ಕಂಠಿ.- ಬೇರೆ ಬೇರೆ ಡಿವಿಜನ್ನುಗಳಿಗೆಂದು ಹಾಗೆ 
ತೀರ್ಮಾನಮಾಡುವುದಕ್ಕಾಗುವುದಿಲ್ಲ. 


ಶ್ರೀ ಸಿಕೆ. ಮುಕ್ಕಣ್ಣಪ್ಪ .- ಹಳ್ಳಿಗಾಡಿನ ಮಕ್ಕಳಿಗೆ ಸ್ಥಳ ದೊರಕಿಸಿಕೊಡುವುದಕ್ಕಾಗಿ 
ಈಗಿರತಕ್ಕ ಕಾನೂನುಗಳು ಅಡ್ಡಿ ಬಂದರೆ ಅವುಗಳನ್ನು ಸರಿಪಡಿಸಲು ಸರ್ಕಾರ 
ತೀರ್ಮಾನಿಸಿದೆಯೇ? 


ಶ್ರೀ ಎಸ್‌.ಆರ್‌. ಕಂಠಿ.. ಪುನಃ ಪುನಃ ಅದೇ ಹೇಳಬೇಕಾಗುತ್ತದೆ. 
ಕಾನ್ಸ್‌ಟಿಟ್ಕೂಷನ್ನು ಬಿಟ್ಟು ಹೋಗುವುದಕ್ಕಾಗುವುದಿಲ್ಲ. ಕಾನ್ಸ್‌ ಟಿಟ್ಕೂಷನ್ನು ಇಟ್ಟುಕೊಂಡು 
ಯಾವರೀತಿಯಿಂದ ಬ್ಯಾಕ್‌ ವರ್ಡ್‌ ಕೈಟರಿಯವನ್ನು ನಿರ್ಧರಿಸಬೇಕು ಎಂಬುದನ್ನು 
ಯೋಚನೆಮಾಡಬೇಕಾಗುತ್ತದೆ. 


202 ಎಸ್‌.ಆರ್‌. ಕಂಠಿ 


ಶ್ರೀ ಡಿ.ಎಂ. ಸಿದ್ದಯ್ಮ .- ಸುಪ್ರೀಂ ಕೋರ್ಟು ಆರ್ಥಿಕ ಸ್ಥಿತಿಗಳ ಆಧಾರದ 
ಮೇಲೆ ಬ್ಯಾಕ್‌ವರ್ಡ್‌ನೆಸ್‌ನ್ನು ತೀರ್ಮಾನ ಮಾಡಬೇಕೆಂದು ಹೇಳುತ್ತಿದೆ. ಇದು ಕಾನೂನಿಗೆ 
ವಿರೋಧವಿಲ್ಲದೆ ಇರಬಹುದು. ಆದರೆ ಆರ್ಥಿಕ ಸ್ಲಿಶಿಯೇ ಮುಖ್ಯವೆಂದು ಇಟ್ಟುಕೊಂಡರೆ, 
ಬ್ಯಾಕ್‌ವರ್ಡ್‌ ಆಗಿರುವ ಹಳ್ಳಿಗಾಡಿನವರಿಗೆ ತೊಂದರೆಯಾಗುತ್ತದೆ ಎನ್ನುವುದು ಗಮನಕ್ಕೆ 
ಬಂದಿದೆಯೇ? 


ಶ್ರೀ ಎಸ್‌.ಆರ್‌. ಕಂಠಿ.- ಸುಪ್ರೀಂ ಕೋರ್ಟಿನವರು ಜಾತೀಯತೆಯನ್ನೇ 
ಮುಖ್ಯವಾಗಿಟ್ಟುಕೊಂಡು ಹಿಂದುಳಿದವರೆನ್ನುವುದಕ್ಕಿ ಆಗುವುದಿಲ್ಲ ಎನ್ನುವ ಮಾತನ್ನು ಸ್ಪಷ್ಟವಾಗಿ 
ಹೇಳಿದ್ದಾರೆ. ಆದರೆ ಆರ್ಥಿಕ ದೃಷ್ಟಿಯಿಂದ ಪ್ರಸ್ತಾಪಿಸಬೇಕೆಂದಾಗಿ ಬ್ಯಾಕ್‌ವರ್ಡ್‌ ಕ್ಲಾಸನ್ನು 
ಕಂಡು ಹಿಡಿಯುವುದು ಅಷ್ಟು ಸುಲಭವಾದ ಪ್ರಶ್ನೆಯಲ್ಲ. ಇಂತಹ ಪ್ರಶ್ನೆಗಳನ್ನು ರಾಜ್ಯ 
ಸರಕಾರಗಳು ಕೂಲಂಕಷವಾಗಿ ಯೋಚನೆಮಾಡಬೇಕು. ಅಲ್ಲದೆ ಇದನ್ನು ಹೇಳುವ ಕಾಲಕ್ಕೆ 
ಆರ್ಥಿಕಸ್ತಿತಿ ಬಡತನ ಇವುಗಳನ್ನು ಸಹ ಔackwardness ನ ಒಂದು ಅಂಗವೆಂಬುದಾಗಿ 
ಪರಿಗಣಿಸಬೇಕೆಂದು ಹೇಳಿದ್ದಾರೆ. 


ಶ್ರೀ ಎನ್‌. ಹುಚ್ಚಮಾಸ್ಟಿಗೌಡ .- ಹಳ್ಳಿಯವರೆಲ್ಲರೂ ಹಿಂದುಳಿದವರು ಎಂದು 
ಪರಿಗಣಿಸಿ ಹಿಂದುಳಿದವರಿಗೆ ಸೀಟು ಹಂಚುವುದಕ್ಕೆ ತೀರ್ಮಾನ ತೆಗೆದುಕೊಳ್ಳುತ್ತೀರಾ? 


ಶ್ರೀ ಎಸ್‌.ಆರ್‌. ಕಂಠಿ .- ಈ ಅಭಿಪ್ರಾಯವನ್ನು ಕೂಲಂಕಷವಾಗಿ ವಿಚಾರ 
ಮಾಡುತ್ತೇವೆ. 


ಶ್ರೀ ಎಚ್‌.ಆರ್‌. ಕೇಶವಮೂರ್ತಿ .- ಕಮ್ಮುನಲ್‌ ರೀಜನಲ್‌, ಮತ್ತು 
ಎಕನಾಮಿಕಲ್‌ ಎಂದು ಯೂನಿಟ್‌ ಮಾಡದೆ, ಫಾಮಿಲಿ ಒಂದು ಯೂನಿಟ್‌ ಎಂದು 
ಪರಿಗಣಿಸುತ್ತೀರಾ? 

ಶ್ರೀ ಎಸ್‌.ಆರ್‌. ಕಂಠಿ .- ಪ್ರತಿಯೊಂದು ಫಾಮಿಲಿಯೂ ಒಂದು ಯೂನಿಟ್‌ 
ಎಂದು ಎಣಿಕೆ ಮಾಡುವುದಕ್ಕಾಗುವುದಿಲ್ಲ. ಒಂದು ಬ್ರಾಡ್‌ ಪ್ರಿನ್ಸಿಪಲ್‌ ಇಟ್ಟುಕೊಂಡು 
ಮಾಡಬೇಕಾಗುತ್ತದೆ. ಸ್ಕಾಲರ್‌ಷಿಪ್‌ ಹಂಚುವುದರಲ್ಲಿ ಬ್ರಾಡ್‌ ಫ್ಲಿನ್ಸಿಪಲ್‌ ಇಟ್ಟುಕೊಂಡು 
ಮಾಡಬೇಕಾಗುತ್ತದೆ. ಇದನ್ನು ಕೂಲಂಕಷವಾಗಿ ವಿಚಾರ ಮಾಡಲಾಗುವುದು. 


ಪ್ರತಿಭಾವಂತ ಸಂಸದೀಯ ಪಟು 203 


ಬೆಂಗಳೊರಿನಲ್ಲಿ ಹೊಸ ವಿಶ್ವವಿದ್ಧಾಲಯ ಸ್ಥಾಪಿಸುವ ವಿಚಾರದಲ್ಲಿ 
*.Q.-103 Sri S, Kariappa (Kanakapura).- 
Will the Government be pleased to state:- 


(a) the intention ofthe Government in thinking ofa new University 
of Federal type in Bangalore; 


{b) whether it is not desirable to achieve that end by simply 
upgrading the existing Central College, Bangalore; 


({c) the probable expenditure estimated to make the proposed 
University an accomplished fact; 


(d) the financial resources contemplated? 
Sri SR. Kanthi (Minister for Education)-- 


(a) Government thought of examining the question of establishment 
of anew University at Bangalore in view of a recommendation to that 
effect contained in the interim Report of the Committee appointed by 
the University Grants Commission to examine the question of establishing 
new Universities. 


(b), (c) and (d) The question is being examined. 

ಶ್ರೀ ಎಸ್‌. ಕರಿಯಪ್ಪ .- ಸದ್ಯಕ್ಕಿ ಬೆಂಗಳೂರಿನಲ್ಲಿ ಸ್ಥಾಪಿಸಬೇಕೆಂದು 
ಆಲೋಚಿಸುತ್ತಿದ್ದ ಫೆಡರಲ್‌ ಟೈಪ್‌ ಹೊಸಮಾದರಿ ವಿಶ್ವವಿದ್ಮಾ ನಿಲಯವನ್ನು ಕೈಬಿಡಬೇಕೆಂಬ 
ಅಭಿಪ್ರಾಯವಿದೆ ಎಂದು ಪತ್ರಿಕೆಗಳಲ್ಲಿ ಓದಿದ್ದೆ. ಅದು ನಿಜವೇ? 

ಶ್ರೀ ಎಸ್‌.ಆರ್‌. ಕಂಠಿ .- ಈಗ ಸದ್ಯಕ್ಕೆ ಅದನ್ನು ಮುಂದಕ್ಕೆ ಹಾಕಲಾಗಿದೆ. ಆ 
ಸಮಿತಿಯ ರಿಪೋರ್ಟು ಬಂದಮೇಲೆ ನೋಡೋಣ. 

ಶ್ರೀ ಎಸ್‌. ಕರಿಯಪ್ಪ .- ಇದರ ವ್ಯಾಪ್ತಿ ಎಷ್ಟು? 

*ಶ್ರೀ ಎಸ್‌.ಆರ್‌. ಕಂಠಿ .- ಅದು ಫೆಡರಲ್‌ University. 


Sri G Venkatai Gowda .- May 1 know whether that Committee 
appointed by the University Grants Commission consulted the 
Government before making this recommendation? 


Sri SR. Kanthi.- The University Grants Commission had not 
consulted us. It is not for the Bangalore University alone that the 


204 ಎಸ್‌.ಆರ್‌. ಕಂಠಿ 


University Grants Commission set up a sub-committee. The Committee 
was meant for the entire length and breadth of India and Bangalore 
University is one of the recommendations made by the Committee. 
There were other recommendations also. 


ಶ್ರೀ ಸಿ.ಜೆ. ಮುಕ್ಕಣ್ಣಪ್ಪ .- ಈ ನಿಯೋಜಿತ ವಿಶ್ವವಿದ್ಯಾನಿಲಯವನ್ನು ತೆಗೆಯುವ 
ಉದ್ದೇಶವೇನು 4 


ಶ್ರೀ ಎಸ್‌.ಆರ್‌. ಕಂಠಿ .- ಈ ವಿಚಾರದಲ್ಲಿ ಆ ಯೂನಿವರ್ಸಿಟಿ ಗ್ರಾಂಟ್‌ 
ಕಮೀಷನ್ನಿನವರು ನೇಮಕ ಮಾಡಿರತಕ್ಕ ಕಮಿಟಿಯವರು ಈ ಪ್ರಕಾರ ಹೇಳಿದ್ದಾರೆ. 


An interim report of the Committee on the type of new 
Universities. I will read the extract:- 


"In the case of Bangalore, no formal request had been 
received by the University Grants Commission, but the 
Committee thought that this would be one of the most 
suitable places in the country for the establishment of 
anew University of the federal type. Bangalore fulfils 
practically every condition............. 


SriS.M. Krishna.- Has either the university Grants Commission 
or the Central Government sent some sort of a direction to the State 
Government to go slow in the formation of Bangalore University? 


SriS.R. Kanthi.- Not with particular reference to the Bangalore 
University. In a general way they have said that we must go slow. 


Sri S.M. Krishna.- What applies to the general conditions of 
the country-does it not mean that it applies to Bangalore University 
also? 


Sri S.R. Kanthi.- Certainly, we are going slow. Certainly, we 
would have the University for 63-64. 


Sri G. Venkatai Gowda.- May I know whether they have 
asked the State Government to examine the question of feasibility of 
establishment of a University, its Jurisdication, etc.? 


Sri S.R. Kanthi.- We have set up a Committee for that. 


ಪ್ರತಿಭಾವಂತ ಸಂಸದೀಯ ಪಟು 205 


Sri G. Venkatai Gowda.- Is it in pursuance of the directions 
given by the University Grants Commission? 


Sri S.R. Kanthi.- It is not in pursuance of the direction given 
by the U.G.C. In view of the statement made by the Committee appointed 
by the U.G.C. we are taking action. 


ಶ್ರೀ ಸಿ.ಜೆ. ಮುಕ್ಕಣ್ಣಪ್ಪ - ಘನ ಸರ್ಕಾರದವರು ಈ ಹೊಸಮಾದರಿ 
ವಿಶ್ವವಿದ್ಯಾನಿಲಯವನ್ನು ತೆರೆಯುವುದರಿಂದ ಜನತೆಗೇನು ಪ್ರಯೋಜನ ಅಥವಾ 
ಲಾಭವಾಗುತ್ತದೆ? 


ಶ್ರೀ ಎಸ್‌.ಆರ್‌. ಕಂಠಿ .- ಇದರಿಂದೇನು ಲಾಭವಾಗುತ್ತದೆಂಬುದು ಈ 
ಯೂನಿವರ್ಸಿಟಿಯಲ್ಲಿ ಓದಿದವರಿಗೆ ಗೊತ್ತಾಗುತ್ತದೆ. 


ಶ್ರೀ ಸಿ.ಜೆ. ಮುಕ್ಕಣ್ಣಪ್ನ .- ಯಾರು ಎಲ್ಲಿಯಾದರೂ ಓದಿಬರಲಿ, ಇದರಿಂದ 
ಜನಗಳಿಗಾಗತಕ್ಕ ಲಾಭವೇನು? 


ಶ್ರೀ ಎಸ್‌.ಆರ್‌. ಕಂಠಿ .-. ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ 
ವಿಶ್ವವಿದ್ಯಾನಿಲಯವು ಫೆಡರಲ್‌ ಮಾದರಿಯಲ್ಲಿ ಸ್ಥಾಪಿತವಾದಂತಾಗುತ್ತದೆ. ಇದು ದೊಡ್ಡ 
ಶೀಕ್ಷಣ ಸಂಸ್ಥೆ ಇದರ Standard of Education ಬಹಳ ಜಾಸಿ ಇರುತ್ತದೆಂದು 
ಹೇಳಿದ್ದಾರೆ. ಇದರಿಂದ ಹೀಗೆ ಬೇಕಾದಷ್ಟು ಲಾಭವಿದೆ. 


1.30 ಪಿ.ಎಂ. 


ಶ್ರೀ ಜಿ. ವೆಂಕಟೇಗೌಡ .- ಆ ವಿದ್ಯಾಭ್ಯಾಸದ ಮಟ್ಟ ಮತ್ತು ಓದುತ್ತಿರುವ 
ವಿದ್ಯಾರ್ಥಿಗಳಿಗೆ ಇರತಕ್ಕ ಲಾಭ ಇವನ್ನೆಲ್ಲ ಮೈಸೂರು ವಿಶ್ವವಿದ್ಯಾನಿಲಯದಿಂದಲೇ 
ಪಡೆಯುವುದಕ್ಕೆ ಸಾಧ್ಯವಿಲ್ಲವೇ? 


Sri S.R. Kanthi.- By no stretch of imagination-can the Mysore 
University be a teaching or a unitary or federal university. It is an 
affiliating University. 


Sri Anna Rao Ganamukhi.- In what respects does the 
University differ from the other Universities and what are the 
distinguishing features of this federal University? 

Sri S.R. Kanthi.- There is a difference between an affiliating 
University and a teaching University. There is also a difference between 
as affiliating university, a unitary university and a federal university. In 
a federal University there is more freedom for the colleges which form 
part of the University. The University will also have the advantage 


206 ಎಸ್‌.ಆರ್‌. ಕಂಠಿ 


Sri S. Sivappa.- What are the terms of reference to the 
Committee which the State Government constituted for the formation 
of the Bangalore University? 


Sri S.R. Kanthi.- The Government Order on the subject is 
there for the Member to read. 


Sri S. Sivappa.- In view of the Hon. Minister's statement that 
they are adopting a go-slow policy in view of the emergency, would the 
Government consider the desirability of transferring the Central College 
to the Mysore University because post-graduate courses are going to 
be started? 


Sri S.R. Kanthi.- It cannot be done. The question has already 
been decided that the Central College should be with the Government. 


Sri D. Parameswarappa.- Is ita fact that the University Grants 
Commission is of opinion that instead of starting a University of a federal 
type, it woulf be desirable to affiliate the Central College. 


Sri SR. Kanthi.- Affiliation of the Central College is a different 
matter, We can do it by stopping under-graduate studies and having 
only post-graduate studies but we cannot say that by upgrading the 
Central College, we would have a University. 


Sri K.S. Suryanarayana Rao.- Does this federal University 
give more scope to have more courses of studies that are at present not 
available in the University and if so what are those courses? 


Sri S.R. Kanthi.- At this stage I cannot say what shape the 
University will take but we envisage this University in order to have 
more contact with the industries that are in Bangalore City and so that 
there would be more co-ordination in research. 


Sri S.M. Krishna.- What are the places that the Committee 
appointed by the Government visited and the expenditure incurred by 
the Committee. 


Sri S.R. Kanthi.- They have not visited any place because the 
jurisdiction of the University will be the city. 


Sri Sanjeevanatha Aikala.- Is there any request from any 
college in South Kanara for affiliation to this University? 


ಪ್ರತಿಭಾವಂತ ಸಂಸದೀಯ ಪಟು 207 


Mr. Speaker.- How does it arise? 


Sri Anna Rao Ganamukhi.- May I know if the Central 
Education Ministry has asked the State Government to shelve the issue 
for the present and ifthat be so, why the State Government is proceeding 
with work? 


Sri S.R. Kanthi.- The actual operation of the University is one 
thing. What the Government of India have said is that we cannot bring 
itinto operation. But that does not mean that the work ofthe Committee 
should be stopped. We have to make preparations. During the War 
what happended was that they made the necessary preparations for 
the new Universities and after the War, they took up the question again. 


Sri G Venkatai Gowda.- If a federal type of University 1s 
considered more beneficial, what prevents the Government from 
convert--- 


Sri S.R. Kanthi .- It cannot be done. After all, the Mysore 
University is an affiliating one. The Hon. Member is himself a member 
of the Senate and he knows things. 


Mr. Speaker.- What happends to the institutions affiliated? 


ಶ್ರೀ ಸಿ.ಜೆ. ಮುಕ್ಕಣ್ಣಪ್ಪ . - ಈಗತಾನೆ ವಿಶ್ವವಿದ್ಯಾನಿಲಯದಲ್ಲಿ ಪಾಠಕಲಿತ 
ವಿದ್ಯಾ ಮಂತ್ರಿಗಳು ಅಪ್ಪಣೆ ಕೊಡಿಸಿದರು. ಈ ಫೆಡರಲ್‌ ವಿಶ್ವವಿದ್ಯಾನಿಲಯ ಕೂಡಲೇ 
ಬೆಂಗಳೂರಿನಲ್ಲಿ ಅಸಿತ್ತಕ್ಕೆ ಬರಬೇಕು ಎನ್ನುವ ಉದ್ದೇಶ ತಮ್ಮಲತ್ಲೀಯ ಗೆಳೆಯರಲ್ಲೊಬ್ಬರಾದ 
Collegiate Education Director ಆಗಿರುವವರನ್ನು ಇದಕ್ಕೆ ವೈಸ್‌ ಛಾನ್ಸಲರ್‌ 
ಮಾಡಬೇಕೆನ್ನುವ ಉದ್ದೇಶದಿಂದಲ್ಲವೇ ಸ್ವಾಮಿ? 


ಶ್ರೀ ಎಸ್‌.ಆರ್‌. ಕಂಠಿ . - ಅವರು ಏನೋ ಒಂದು ತಿಳಿದುಕೊಂಡಿದ್ದಾರೆ. 
After all that person is going to retire in August. 


Sri S. Sivappa .- Has it come to the notice of Govermemnt that 
the post-graduate courses in a premier institution like the Central College, 
the suffering because that institution is not affiliated to the Mysore 
University? 


208 ಎಸ್‌.ಆರ್‌. ಕಂಠಿ 


Mr. Speaker.- How does it arise out of this question? 


Sri S. Sivappa.- It does. They are inter related. The affiliation 
of the Central College to the University was withheld under the 
impression that a University would come into being in Bangalore. 


Mr. Speaker .- I am not concemed with the consequences 
but how does the question of hardship ofthe Central College arise from 
this question, which related to the establishment of a University at 
Bangalore. 


Sri S. Sivappa.- I will ask the question differently. Now that a 
federal University is contemplated, may I know when the Central College 
is going to obtain autonomy, which the Government is visualising? 


SriS.R. Kanthi .- There is no question of the Central College 
or any other college getting autonomy. After all the affiliating type of 
University is different. 


Sri S. Sivappa.- Is it not a fact that the University Grants 
Commission is not coming forth with grants for research in science 
because Govemment have not formed a University for the Central 
College? 


Sri SR. Kanthi .- The impression of the Hon. Member is not 
correct. In view of the discussions 1 had with the Chairman of the 
University Gmats Commission, there is no ground for such fear. 


ಪ್ರತಿಭಾವಂತ ಸಂಸದೀಯ ಪಟು 209 


ಮಾತೃಭಾಷೆಯಲ್ಲಿ ಪ್ರಾಥಮಿಕ ಶಿಕ್ಷಣ ನೀಡುವ ಬಗ್ಗೆ 
Providing of Primary Education in the Mother Tongue of the Child 


Sri B. Channabyre Gowda (Hoskote) [on behalf of 
Sri P. Venkatagiriyappa (Kolar)].- 


Will the Government be pleased to state:- 


(a) whether they have taken a decision to provide Primary education 
in the mother tongue of the child; 


(b) if so, whether they have made adequate arrangements for 
Telugu Primary schools in Kolar District. 


(c) the number of villages in Kolar District where Telugu is the 
language of the majority population; 
(d) the number of Telugu schools in existence in the District? 
Sri S.R. Kanthi (Minister for Education)- 
(a) Yes. 


(b) Wherever there was need and the required number of children 
were available, necessary arrangements have been made for the opening 
of the school in question. 


(c) 1790, out of 3,312 villages in the District. 
(d) 7. 
ಶ್ರೀ ಬ. ಚನ್ನಬೈರೇಗೌಡ .- ಪ್ರಾಮುಖ್ಯವಾಗಿ ತೆಲುಗು ಮಾತನಾಡುವ 
ಗ್ರಾಮಗಳು 1790 ಇವೆ ಎಂದು ಹೇಳಿದ್ದಾರೆ. ಇಷ್ಟು ಗ್ರಾಮಗಳಿಗೆ ಏಳು ಶಾಲೆಗಳು 
ಸಾಕೆ? 
ಶ್ರೀ ಎಸ್‌.ಆರ್‌. ಕಂಠಿ .- ಎಲ್ಲೆಲ್ಲಿ ಕೇಳುತ್ತಾರೆಯೋ ಅಲ್ಲಿಗೆ ಕೊಡುತ್ತಲೇ 
ಇದ್ದೇವೆ. ಉಳಿದ ಕಡೆ ಕೇಳಿಲ್ಲವಾದ್ದರಿಂದ ಕೊಟ್ಟಿಲ್ಲ. 
Sri S. Rajagopal.- How many students are studying in these 
seven Schools? 
Sri S.R. Kanthi.- That intormation is not available. 


Sri B.R. Sunthankar.- May I know whether itis not obligatory 
on the part of the Government, as per the Constitution, to make adequate 


210 ಎಸ್‌.ಆರ್‌. ಕಂಠಿ 


provision for the teaching of mother-tongue of the boys of the linguistic 
minorities? 

Sri S.R. Kanthi.- Yes, Sir. We are taking action in respect of 
that provided the requisite number of boys are coming forth. 


ಶ್ರೀ ಬಿ. ಚನ್ನಬೈರೇಗೌಡ .- ತೆಲುಗು ಸ್ಕೂಲುಗಳು ಬೇಕು ಎಂದು ಸರ್ಕಾರಕ್ಕೆ 
ಅರ್ಜಿಗಳು ಬಂದಿಲ್ಲವೇ ಸ್ವಾಮಿ? 


ಶ್ರೀ ಎಸ್‌.ಆರ್‌, ಕಂಠಿ.- ತೆಲುಗು ಸ್ಕೂಲುಗಳು ಬೇಕು ಎಂದು ಅರ್ಜಿ 
ಬರುವುದಲ್ಲ, ಯಾವ ಕ್ಷಾಸಿಗೇ ಆಗಲೀ ಹತ್ತಕ್ಕಿಂತ ಹೆಚ್ಚು ಹುಡುಗರಿರಬೇಕೆಂದಿದೆ. ಅಷ್ಟು 
ಹುಡುಗರು ಬಂದ ವಿನಾ ಕೊಡುವುದಕ್ಕಾಗುವುದಿಲ್ಲ. 


ಶ್ರೀ ಇ. ನಾರಾಯಣಗೌಡ.- ಅವಶ್ಯಕತೆ ಇರುವಷ್ಟು ಶಾಲೆಗಳನ್ನು 
ಕೊಟ್ಟಿದ್ದೇವೆಂದು ಹೇಳಿದ್ದಾರೆ. 1790 ಗ್ರಾಮಗಳಿಗೆ ಏಳು ಶಾಲೆಗಳು ಸಾಕೇ? 

ಶ್ರೀ ಎಸ್‌.ಆರ್‌. ಕಂಠಿ.- ನನಗಿಂತ ಈ ಪ್ರಶ್ನೆಗೆ ಉತ್ತರವನ್ನು ಮಾನ್ಯ ಸದಸ್ಯರೇ 
ಚಿನ್ನಾಗಿ ಹೇಳುತ್ತಾರೆ. ಅಲ್ಲಿ ಜನಗಳಿಗೆ ಕನ್ನಡದಲ್ಲಿ ಕಲಿಯುವುದು ಬೇಕೇ ಹೊರತು 
ತೆಲುಗು ಬೇಕಾಗಿಲ್ಲ, 


ಶ್ರೀ ಸಿ.ಜೆ. ಮುಕ್ಕಣ್ಣಹ್ಟೆ .- ಯಾವ ಆಧಾರದ ಮೇಲೆ ಸರ್ಕಾರ ಈ 1790 
ಹಳ್ಳಿಗಳಲ್ಲಿ ತೆಲುಗು ವಿದ್ಯಾಭ್ಯಾಸ ಮಾಡುವುದಕ್ಕೆ ಶಾಲೆಗಳನ್ನು ತೆರಯಬೇಕೆನ್ನುವ ತೀರ್ಮಾನಕ್ಕಿ 
ಬಂದರು? 


ಶ್ರೀ ಎಸ್‌.ಆರ್‌. ಕಂಠಿ .- ಸರ್ಕಾರ ಈ 1790 ಹಳ್ಳಿಗಳಲ್ಲಿ ತೆಲುಗು ಶಾಲೆಗಳನ್ನು 
ತೆರೆಯಬೇಕೆಂಬ ನಿರ್ಧಾರಕ್ಕೆ ಬಂದಿಲ್ಲ. ಈ ಹಳ್ಳಿಗಳು Predominantly telugu speaking 
೩7೩s ಎಂದು ಹೇಳಿದ್ದೇನೆ. ತೆಲುಗು ಶಾಲೆಗಳು ಬೇಕು ಎಂದರೆ, ಸಾಕಷ್ಟು ವಿದ್ಯಾರ್ಥಿಗಳು 
ಆ ಶಾಲೆಗಳಿಗೆ ಬರಬೇಕು. 


ಶ್ರೀ ಸಿ.ಜೆ. ಮುಕ್ಕಣ್ಣಪ್ಪ .- ಕನ್ನಡದಲ್ಲಿ ವಿದ್ಯಾಭ್ಯಾಸ ಮಾಡುವುದಕ್ಕೆ ಶಕ್ಯವಿಲ್ಲ, 
ತೆಲುಗು ಶಾಲೆಗಳನ್ನು ತೆರೆಯಬೇಕು... 


Mr. Speaker .- The Hon. Member may kindly read the question 
and the answer thereto. The question is: "the number of villages is in 
Kolar District, where Telugu is the language of the majority population". 
This is as per the Census. The question has been answered accordingly. 


ಶ್ರೀ ಸಿ.ಜೆ. ಮುಕ್ಕಣ್ಣಪ್ಪ .- ವಿದ್ಯಾಭ್ಯಾಸದ ಇಲಾಖೆಯಿಂದ ಈ ಬಗ್ಗೆ ಏನಾದರೂ 


ಸರ್ವೆ ಮಾಡಿಸಿ ತೆಲುಗು ಮಾತನಾಡುವವರು ಜಾಸ್ತಿ ಇರುವದರಿಂದ ತೆಲುಗು ಸ್ಕೂಲುಗಳನ್ನು 
ತೆರೆಯಬೇಕೆಂಬ ತೀರ್ಮಾನಕ್ಕೆ ಸರ್ಕಾರದವರು ಬಂದಿದ್ದಾರೆಯೇ ಸ್ವಾಮಿ? 


ಪ್ರತಿಭಾವಂತ ಸೆಂಸದೀಯ ಪಟು 211. 


ಶ್ರೀ ಎಸ್‌.ಆರ್‌. ಕಂಠಿ.- ಜನರಲ್‌ ಸೆನ್ಸಸ್‌ ಪ್ರಕಾರ ನಾವ ಇದನ್ನು ಕೊಟ್ಟಿದ್ದೇವೆ. 
ಪ್ರತ್ಯೇಕವಾಗಿ ಇಲಾಖೆಯಿಂದ ಸೆನ್ಸಸ್‌ ತೆಗೆದುಕೊಳ್ಳುವುದಕ್ಕೆ ಹೋಗುವುದಿಲ್ಲ. 


ಶ್ರೀ ಇ. ನಾರಾಯಣಗೌಡ .- ಈಗಿರತಕ್ಕ ಶಾಲೆಗಳಿಗಾಗಿ ಪಠ್ಯಪುಸ್ತಕಗಳನ್ನು 
ಕೊಡುವುದಕ್ಕೇನು ಅರೇಂಜ್‌ ಮೆಂಟನ್ನು ಮಾಡಿದ್ದೀರಿ? 


Mr. Speaker.- How does it arise? 


Sri B.R. Sunthankar.- In answer to supplementary to (b) it 
been has been said: "wherever there is need". May I know what is the 
method for Government to know whether there is need or not? 


Sri SR. Kanthi .- The criterion is that if at least ten boys 
express their willingness to learn the language of their mother-tongue, it 
will be considered. 


Sri B.R. Sunthankar .- May I know whether the Government 
received any representations from the telugu people that telugu school 
should be started? 


Sri S.R. Kanthi .- Wherever there was demand, we have 
started telugu schools. 


Sri S. Rajagopal.- Out of this number, how many primary 
schools you have provided telugu as well as kannada instruction? 


Sri S.R. Kanthi.- As regards kannada, there are no figures 
with me at present. I can only say that there are seven telugu schools 
in the entire district of Kolar. 


ಶ್ರೀ ಗೋಪಾಲ ಸಾಲೆನ್ನ- ಮಕ್ಕಳ ಮಾತೃಭಾಷೆಯಲ್ಲಿ ಶಾಲೆಗಳನ್ನು 
ತೆರೆಯುತ್ತೀರೆಂದು ಇದೆ. ಹಾಗಾದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಳು ಮಾತನಾಡತಕ್ಕ 
ಶಾಲೆಗಳನ್ನು ತೆರೆಯುತ್ತೀರಾ. ಇಲ್ಲಿ ತುಳು ಮಾತನಾಡುವ ಜನ ಹೆಚ್ಚಾಗಿದ್ದಾರೆ. 


Sri Speaker.- Are there Tulu text-books? First of all persuade 
the Govt. to have Tulu text-books. It does not arise. 


ಶ್ರೀ ಗೋಪಾಲ ನಾಲೆನ್ಕ .- ತುಳು ಅಲ್ಲದೆ ಕೊಂಕಣಿ ಭಾಷೆ ಆಡುವ ಜನರೂ 
ನಮಲ್ಲಿದ್ದಾರೆ. 


212 ಎನಿಸ್‌.ಆರ್‌. ಕಂಠಿ 


Mr. Speaker.- The question of starting Konkani Schools also 
does not arise. 


Sri B.R. Sunthankar.- May I know what arrangements have 
Goverment made for telugu text books in these seven schools? 


Sri S.R. Kanthi.- We have published nationalised text books 
already. As regards other text-books, they are also available because 
we have also prescribed them. 


ಶ್ರೀ ಬಿ.ಎಲ್‌. ಗೌಡ .- ಯಾವುದಾದರೂ ಪ್ರೈಮರಿ ಶಾಲೆಯಲ್ಲಿ ಇಂಗ್ಲೀಷನ್ನು 
ಮಾತೃಭಾಷೆಯಾಗಿ ಉಳ್ಳ ಮಕ್ಕಳು ಶಿಕ್ಷಣ ಬೇಕೆಂದು ಕೇಳಿದರೆ ಅಂತಹ ಶಾಲೆಗಳನ್ನು 
ತರೆಯಲು ಅವಕಾಶ ಮಾಡಿಕೊಡುತ್ತೀರಾ? 


Mr, Speaker.- How does it arise? He isa very intelligent 
Member? His desire is very legitimate, but that question does not arise 
out of the main question. 


Sri S.R. Kanthi.- After all English is not the mother-tongue. 


Sri Anna Rao Ganamukhi.- Is it not a fact that only in those 
villages bordering Andhra State, Telugu medium schools are in demand? 


Sri SR. Kanthi.- I cannot give an off-hand reply, because this 


question refers to only Kolar District. If a separate notice is given, I 
will be able to answer that question. 


ಶ್ರೀಮತಿ ಸುಶೀಲಾಬಾಯಿ ಹೀರಾಚಂದ್‌ ಹಾ.- ನಮಲ್ಲಿ ಗುಜರಾತಿ ಬಾಷೆ 
ಆಡುವ ಜನ ಹೆಚ್ಚಾಗಿರುವುದರಿಂದ ಗುಜರಾತಿ. ಶಾಲೆಯನ್ನು ಇಲ್ಲಿ ತೆರೆಯುತ್ತೀರಾ. 


ಶ್ರೀ ಎಸ್‌.ಆರ್‌. ಕಂಠಿ .- ಗುಜರಾತಿ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಆದರೆ 
ಗುಜರಾತಿನ ಜನ ಬಹು ಬುದ್ಧಿವಂತರು? ಅವರು ಎಲ್ಲಿದ್ದರೂ ಅಲ್ಲಿರುವ ಭಾಷೆಯನ್ನು 
ಕಲಿತುಬಿಡುತಾರೆ. 


Sri B.P. Kadam.- How many of them are full-fledged primary 
schools and what is the total number of teachers in these schools? 
Sri. SR. Kanthi.- I have no information. 


ಶ್ರೀ ಟ. ಮಾದಯ್ಯಗೌಡ.- ಉತ್ತರದಲ್ಲಿ ಹೇಳಿರುವಂತೆ 1790 ಗ್ರಾಮಗಳಲ್ಲಿನ 
ಜನರು ಬಹು ಭಾಗ ಕನ್ನಡವನ್ನು ಸರ್ವೇ ಸಾಧಾರಣವಾಗಿ ತಿಳಿದಿರುವುದರಿಂದ ಕನ್ನಡದಲ್ಲೇ 
ಮಾತನಾಡುತ್ತಾರಲ್ಲವೇ? 


ಪ್ರತಿಭಾವಂತ ಸಂಸದೀಯ ಪಟು 213 


ಶ್ರೀ ಎಸ್‌.ಆರ್‌. ಕಂಠಿ .- ಅದನ್ನು ನಾನೂ ಒಪ್ಪಿಕೊಳ್ಳುತ್ತೇನೆ. ಈ ಜಿಲ್ಲೆಯಲ್ಲಿನ 
ಬಹು ಜನ ಕನ್ನಡದಲ್ಲಿ ಕಲಿಯುತ್ತಾರೆ. ತೆಲುಗಿನಲ್ಲಿ ಅಷ್ಟು ಇಚ್ಛಿಪಡುವುದಿಲ್ಲ. 

Sri A.P. Appanna.- Whether it is a fact that the Government 
has decided to teach English from the Third Standard? 

Mr. Speaker.- How does it arise? It is not relevant. 

Sri. S.R. Kanthi.- Sir since itis a very important point. I will 
reply. At the Education Ministers Conference of the Southern Region, 
it was decided some time back that English should be introduced from 
the III standard and some of the States have implemented it. But we in 
Mysore have not implemented. We have introduced English from the 
fifth standard. 

ಶ್ರೀ ಸಿ.ಜೆ. ಮುಕ್ಕಣ್ಣಪ್ಪ .- ಈ ಕೋಲಾರ ಜಿಲ್ಲೆಯಲ್ಲಿ 1790 ಹಳ್ಳಿಗಳು 
ಯಾವ ಬಾರ್ಡರಿಗೆ ಸೇರಿದವು ಎನ್ನುವುದನ್ನು ತಿಳಿಸುತೀರಾ? 

ಶ್ರೀ ಎಸ್‌.ಆರ್‌. ಕಂಠಿ .- ಅದು ಹೆಚ್ಚಾಗಿ ಈಶ್ವರಪೋರ್ಷನ್ನಿಗೆ ಸೇರಿದವಾಗಿದೆ. 

Eastern portion of the Kolar District. 

ಶ್ರೀ ಡಿ. ವೆಂಕಟರಾಮಯ .- ಈ ಕೋಲಾರ ಜಿಲ್ಲೆಯಲ್ಲಿರುವ ಏಳು 
ಪ್ರೈಮರಿ ತೆಲುಗಿನ ಶಾಲೆಗಳನ್ನೂ ಕನ್ನಡ ಪ್ರೆಮರಿ ಶಾಲೆಗಳಾಗಿ ಬದಲಾವಣೆ ಮಾಡಲು 
ಅಲ್ಲಿನ ಜನರಿಂದೇನಾದರೂ ರೆಪ್ರಸಂಟೇಷನ್ನುಗಳು ಬಂದಿವೆಯೇ? 

ಶ್ರೀ ಎಸ್‌.ಆರ್‌. ಕಂಠಿ .- ಹಾಗೇನೂ ಬಂದಂತೆ ಕಾಣುವುದಿಲ್ಲ. ತಮ್ಮ 
ಬಾಯಿಂದ ಈಗ ಕೇಳುತ್ತಿದ್ದೇನೆ. ಆದರೆ ನನಗೆ ಅದು ಗೊತಿಲ್ಲ. 

ಶ್ರೀ ಡಿ. ವೆಂಕಟರಾಮಯ .- ಹಾಗೇನಾದರೂ ಬಂದರೆ ಆಗ ಕನ್‌ವರ್ಟು 
ಮಾಡುತ್ತೀರಾ? 

ಶ್ರೀ ಎಸ್‌.ಆರ್‌. ಕಂಠಿ . ಜನರ ಇಚ್ಛೆಯನ್ನು ಪೂರೈಸಬೇಕಾಗುತ್ತದೆ. 

ಶ್ರೀ ಟ. ಮಾದಯ್ಯಗೌಡ .- 1790 ಹಳ್ಳಿಗಳವರು ತೆಲುಗು ಬೇಡ ಕನ್ನಡ 
ಶಾಲೆಗಳೇ ಬೇಕು ಎಂದು ಕೇಳುತ್ತಾರಲ್ಲವೇ; 

ಶ್ರೀ ಎಸ್‌.ಆರ್‌. ಕಂಠಿ .- ಯಾರಾದರೂ ಕೇಳಿದರೆ ಒಪ್ಪಿಕೊಳ್ಳಬಹುದು. 

Sri S.R. Kanthi.- English must have due place; it should not 
have undue place. 


Sri B. P. Kadam.- Banning it from schools and colleges in the 
foreseable future is a thing which can be considered as most reactionary 
and not progressive. 


214 ಎಸ್‌.ಆರ್‌. ಕಂಠಿ 


SriS.R. Kanthi.- All experts in India have agreed that in course 
of time the regional language should be made the medium of instruction 
by stages. 


Sri B.P. Kadam.- But, it must be done not so soon. After 
many years, when the regional languages develop to cope with the 
technical subjects it could be done. Otherwise, it would be artificial, 
particularly, in the case of medical and science subjects. Even so, English 
must have a due place in the Universities. We should understand how 
Germans are studying Sanskrit and how Russians too are studying 
Sanskrit. When foreigners are leaming our languages, why not we 
learn other languages? 


Sri S.R. Kanthi.- Sir, Hon‘ble Member is confusing two matters, 
Jlearmming some other language is something different from saying that 
the medium of instruction should be only English; they are two different 
matters. A large volume of expert opinion is, in an independent India, 
we have to substitute English by the regional languages. If the Hon'ble 
Member says that English should be taught freely and profusely, that is 
also accepted by experts. 


Sri B.P. Kadam.- Sir, I am not making any confusion. 


Mr. Speaker.- The Hon'ble Member did create confusion in 
his mind (Laughter). 


Sri B.P. Kadam.- For which he, himself myst be responsible. 


Mr. Speaker.- I am not placing the responsibility on anybody 
(Laughter). 


Sri S.R. Kanthi.- Sir, I know for certain that in Germany 
scientific and technological subjects are taught purely in German 
language. 


Mr. Speaker.- The hon'ble Minister is perfectly clear. 


Sri B.P. Kadam.- 1 am not repeating that, Sir, 1 only say that 
medium of instruction in English must continue for a very very long 
time. Some European language must be given a due place. 


Thank you. 


ಪ್ರತಿಭಾವಂತ ಸಂಸದೀಯ ಪಟು 215 


ಶ್ರೀ ಎಸ್‌.ಆರ್‌. ಕಂಠಿ (ಏದ್ಧಾಶಾಖೆಯ ಮಂತಿಗಳು) .- ಮಾನ್ಯ ಅಧ್ಯಕ್ಷರೆ, 
ನಿನ್ನೆಯಿಂದ ಈ ಚರ್ಚೆಯಲ್ಲಿ ಭಾಗವಹಿಸಿದಂಥ ಮಾನ್ಯ ಸದಸ್ಯರುಗಳೆಲ್ಲರಿಗೂ ನಾನು 
ತುಂಬಾ ಖುಣಿಯಾಗಿದ್ದೇನೆ. ಅವರಿಗೆ ನನ್ನ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಇದ್ದೇವೆ. 


ಈ ವಿದ್ಯಾ ಇಲಾಖೆ ಬಹಳ ದೊಡ್ಡದು. ಇದಕ್ಕೆ ಬಹಳ ಹಣ ಕೊಟ್ಟಿದ್ದೇವೆ, 
ಅದನ್ನು ಸರಿಯಾಗಿ ನಡೆಸಿಕೊಂಡು ಹೋಗುತ್ತೇವೆಯೋ ಇಲ್ಲವೋ ಅನ್ನತಕ್ಕಂಥ ಕೆಲವು 
ಮಾತುಗಳು ಬಬ್ಬ ಸದಸ್ಯರಿಂದ ಬಂದೆವು. ಈ ವಿಚಾರವಾಗಿ ನಾನು ಸ್ವಲ್ಪ ವಿಶಾದವಾಗಿ 
ಹೇಳಬೇಕಂತ ಮಾಡಿದ್ದೇನೆ. ಏಕೆಂದರೆ ಈಗ ಕೊಟ್ಟಂಥ ದುಡ್ಡನ್ನು ಸರಿಯಾಗಿ ನಡೆಸಿಕೊಂಡು 
ಹೋಗಲಾರದಂಥ ಸ್ಥಿತಿ ನಮಲ್ಲಿ ಇಲ್ಲ ಎಂದು ನನಗೆ ಅನ್ನಿಸುತ್ತಾ ಇದೆ. ಈ ಒಂದು ವರ್ಷ 
ಕಾಲದಲ್ಲಿ ಬಹಳ ಕಷ್ಟಪಟ್ಟು ಎಲ್ಲಾ ಆಫೀಸುಗಳಲ್ಲಿ ಮತ್ತು ಆಡಳಿತ ವರ್ಗದಲ್ಲೂ 
ಸುವ್ಯವಸ್ಥಿತವಾದ ಆಡಳಿತ ತರುವ ಪ್ರಯತ್ನವನ್ನು ಮಾಡಲಾಗಿದೆ. ಇನ್ನೂ ಅನೇಕ 
ಕುಂದುಕೊರತೆಗಳಿವೆ. ಅವುಗಳನ್ನು ಹೋಗಲಾಡಿಸಬೇಕಾದರೆ ಅದಕ್ಕೆ ಇನ್ನೂ ಕೊಂಚಕಾಲ 
ಜಾಸಿಬೇಕು. ಆದ್ದರಿಂದ ಮಾನ್ಯ ಸದಸ್ಯರು ಹಾಗೆಯೇ ಸ್ವಲ್ಪ ತಾಳ್ಮೆಯಿಂದ ತಡೆಯಬೇಕು 
ಎಂದು ನಾನು ಅವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. 


ಮತ್ತೊಂದು ಮಾತೆಂದರೆ ಬಬ್ಬ ಸದಸ್ಯರು ಜಾತೀಯತೆಯ ವಿಚಾರವಾಗಿ 
ಮಾತನಾಡಿದರು. ಜಾತೀಯತೆಯ ಒಂದು ಉದಾಹರಣೆಯನ್ನು ಅವರು ಏನು ಹೇಳಿದ್ದಾರೋ 
ಈ ವಿಚಾರವಾಗಿ ಅನೇಕ ಸಲ ಹೇಳಿದ್ದೇನೆ. ಈ ಮನೆಯಲ್ಲಿ ಈ ೩ppontment of Joint 
Director of Technical Education ವಿಚಾರವಾಗಿ ಪುನಃ ಪುನಃ ಜಾತೀಯತೆಯ 
ಮಾತು ಹೇಳುವಾಗ, ಈ ಮಾತಿನ ವಿಷಯಕ್ಕೆ ಖುಲಾಸೆ ಕೊಟ್ಟಿದ್ದೇನೆ. ಅವರು ಯಾರಿಗಾದರೂ 
ಸಂಶಯದ ಬಾಧೆ ಇದ್ದರೆ, ಈ ೩ppointment of Joint Director of Technical 
Education ವಿಚಾರವಾಗಿ ತಮ್ಮಕಡೆಗೂ ನಾನು ಫೈಲನ್ನು ತಂದುಕೊಡುತ್ತೇನೆ, ತಾವು 
ಅದರಲ್ಲಿ ನಿರ್ಣಯವನ್ನು ಕೊಡಬಹುದು ತಾವು ಜಾತೀಯತೆ ಇದೆಯೆಂದು ಹೇಳಿದರೆ, 
ನಾನು ಒಪ್ಪಿಕೊಳ್ಳುತ್ತೇನೆ ಎಂದು ತಮ್ಮ ಮುಂಬೆ ಹೇಳುತ್ತೇನೆ. ಅದು ಇಲ್ಲದೆ ಹೋದರೆ 
ಹೈಕೋರ್ಟು ಜಡ್ಡ್‌ಗಳಿಗೆ ಪೆಲನ್ನು ಕೊಡುತ್ತೇನೆ. ಅವರೇ ಹೇಳಲಿ ನನ್ನದು ತಪ್ಪ, ಇದೆಯೆಂದು 
ಹೇಳಿದರೆ ಈ ಮಂತ್ರಿ ಪದವಿಗೂ, ಈ ಮಾನ್ಯ ಸಭೆಯ ಸದಸ್ಯತ್ನಕ್ಕೂ ರಾಜೀನಾಮೆ 
ಕೊಡಲು ಸಿದ್ಧನಿದ್ದೇನೆ. ಯಾರೋ ಅಧಿಕಾರಿಗಳು ಏನೋ ತಮ್ಮಸ್ಪಂತದ ಸ್ವಾರ್ಥಕ್ಕಾಗಿ ಈ 
ತದಹ ನಿರಪರಾಧಿಗಳಾದಂಥ ಸದಸ್ಯರನ್ನು ಉಪಯೋಗ ಮಾಡಿಕೊಮಡಿರಕ್ಕದ್ದು ಸರಿಯಲ್ಲ. 
ಅದನ್ನು ಸ್ವಚ್ಛವಾಗಿ ತಿಳಿದುಕೊಳ್ಳಬೇಕು. ಯಾವುದಾದರೂ ಒಂದು ಮಾತು ಯಾರೋ 
ಅಧಿಕಾರಿಗಳು ಹೇಲಿದರೆ, ಅದು ಸತ್ಯಮೋ ಅಸತ್ಯವೋ, ನಿಜವೋ ಅಲ್ಲವೋ ಅನ್ನುವ 
ಮಾತನ್ನು ನೀವು ಸ್ವಚ್ಛವಾಗಿ ತಿಳಿದುಕೊಂಡು ಮಾತನಾಡಬೇಕು. ಅಂಥ ಸ್ಲಿಶಿಯನ್ನು ನಾವು 
ಕಲ್ಲಿಸಿಕೊಡುತ್ತೇವೆ. 


216 ಎಸ್‌.ಆರ್‌. ಕಂಠಿ 


Discontinuance of the XI Standard in Higher Secondary and 
Multi purpose High Schools 


Sri S. Kariappa (Kanakapura).- 
Will the Government be pleased to state:- 


(a} Whether it is not a fact that circular instructions have been 
issued to the effect that the XI Standard in the Higher Secondary and 
Multi-purpose High Schools should not be opened or continued from 
the next academic year; 


(b) if so, the reasons for doing so; 


(c) the extent to which the students who have taken agriculture as 
elective one are affected due to the above instructions; 


(d} whether the Goverment have considered the case of teachers 
who are going to be affected as a result of such an action, in the full 
fledged Higher Secondary and Multi-purpose High Schools: 


(e) whether the Government have thought of any relief measures 
in the case of students and teachers who are likely to be affected; 


(4) if so, what they are 


(8) whether there are any representations from any quarter or 
quarters in this regard; 


(h) ifso, the points urged by them? 

Sir SR. Kanthi (Minister for Education).- 
(a) Yes. 
(b) The syllabus for the Standard XT is not finalised. 


(c) These students may not have difficulty in joining the P.U.C. 
course in the two Universities. 


(@) No. 


(e) Does not arise in view of reply to Clauses (c) and (d). 


ಪ್ರತಿಭಾವಂತ ಸಂಸದೀಯ ಪಟು 217 


(f) Does not arise in view of reply to Clause (¢c) above. 
(g) Yes. 
(h) Itis urged that.- 


(1) Postponing the opening of the XI Standard during 1963-64 will 
seriously affect the educational career of the students who have offered 


agriculture as an elective after passing the X- Standard examination in 
1963. 


(2) Students who have now taken Agriculture under electives will 
not be admitted to the Pre-University Course in any college, as there is 
no provision for the teaching of that subject at the Pre-University Course 
level. 


(3) These students, although they pass X-Standard Public 
Examination do not become eligible for admission in the Agricultural 
College because the minimum academic qualification for admission there 
1s the Pre-University Course Examination. 


(4) Thereis no continuation course in Agriculture at the end of X- 
Standard in any other institution and the career of such students will be 
spoiled if facilities for the teaching of that subject are not provided for 
one more year at the end of the X Standard. 


(5) The Students taking Agriculture as an elective subject and 
passing, the X-Standard Examination cannot change their elective subject 
in the Pre-University Class as such a change is not premissible under 
University Regulation. 


Sri GV. Gowda.- It has been stated that the syllabus for the 
Standard-XI is not finalised. Is it not a fact that a uniform sceme so far 
as Standard-X throughout the State will be achieved by the end of this 
year? 

+Sri S.R. Kanthi.- Itis going to be achieved by the end of this 
year, and there is going to be a common syllabus including the X-Stanaard. 


Sri GV. Gowda.- When the Government knew that a common 
uniform pattern has to be achieved by the end of this year, should they 
not have evolved a common syllabus so as to commence from 1963-64 


218 ಎಸ್‌.ಆರ್‌. ಕಂಠಿ 


Sri S.R. Kanthi.- I have already explained this matter that 
there were particular difficulties. Those difficulties were, that the two 
Universities in the State had no common syllabus for P.U.C. So, it was 
was not possible to evolve a common syllabus for the X-Standard. Now, 
the Mysore University had announced that they are going to have a 
common syllabus from 1963-64. Soon after this is finalised, it will be 
possible to evolve a common'syllabus. 


Sri K.S. Suryanarayana Rao.- Are we to take it that Standard- 
Xl is to be suspended for the year 1963-64. 


Sri S.R. Kanthi.- We have not introduced the XT-Standard. 


Sri GV. Gowda.- Can we have the assurance that they are 
going to have XT-Standard from 1964-65 at least? 


Sri S.R. Kanthi.- It is under consideration. On account of the 
emergency we had to hold our hands back. When the situation improves, 
we will not only have a common syllabus for the XI-Standard, was also, 
we will be able to implement it from the year 1963-64. 


ಶ್ರೀ ಎಸ್‌. ಕರಿಯಪ್ಪ .- ಅಗ್ರಿಕಲ್ಲರ್‌ ಕೋರ್ಸ್‌ ತೆಗೆದುಕೊಂಡಂಥ 
ವಿದ್ಯಾರ್ಥಿಗಳಿಗೆ ಎರಡು ವರ್ಷ ಕಂಪ್ಲೀಟ್‌ ಆಗುವುದಿಲ್ಲ. ಅವರ ಗತಿ ಏನು ಸ್ವಾಮಿ? 


Sri S.R. Kanthi.- Now, we have to evolve a common syllabus 
by the end ofthis year. It will be applicable not only to the full fledged 
Higher Secondary Schools, but also to the Multi-purpose High Schools. 
So faras S.S.L.C. is concerned, there will be no difficulty. The students 
can appear for the S.S.L.C., through the Multi-purpose High Schools, 
and if they pass, they wil be admitted to the Pre-University Course in 
the Mysore University. We are corresponding so far as the other 
University is concerned. 


ಶ್ರೀ ಆರ್‌.ಎನ್‌. ಲಕ್ಷಿ ಪತಿ .- ಮಲ್ಫಿಪರ್ಪಸ್‌ ಹೈಸ್ಕೂಲುಗಳಲ್ಲಿ ವ್ಯವಸಾಯ 
ತೆಗೆದುಕೊಂಡ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ವ್ಯವಸಾಯ ಕಾಲೇಜಿನಲ್ಲಿ ಸೀಟು 
ಕೊಡುತ್ತೀರಾ? 


Sri S.R. Kanthi.- Those who pass the S.S.L.C. from the Multi- 
purpose High School, they will be admitted to the P.U.C, We have 


ಪ್ರತಿಭಾವಂತ ಸಂಸದೀಯ ಪಟು 219 


made a request to both the Universities. After passing the P.U.C. they 
will be admitted to the Agricultural College. 


Sri K.S. Suryanarayana Rao.- What should happen supposing 
there is no P.U.C. examination? 


Sri SR. Kanthi.- It was the old syllabus. in Hyderabad- 
Karnataka it was XI-Standard, in ex-Mysore it was called the 
X_ Standard and in Coorg it was called the VII Form. All these will be 
abolished shortly, and from next year there will be uniformity. Those 
who pass the above examinations, they will be directly admitted to the 
P.U.C. 


ಶ್ರೀ ಸಿ.ಜೆ. ಮುಕ್ಕಣ್ಣಪ್ಪ ,- "Students who have now taken 
Agriculture under clectives will not be admitted to the P.U.C. in any 
೦1g” ಇಂಥ ವಿದ್ಯಾರ್ಥಿಗಳಿಗೆ ಕಾಲೇಜಿನಲ್ಲಿ ಅಡ್ಮಿಷನ್‌ ಕೊಡದೆ ಹೋದರೆ ಅವರ 
ಗತಿ ಏನು ಸ್ವಾಮಿ? 


Sri S.R. Kanthi.- I have already said that the Director of Public 
Instructions is corresponding with the two Universities. There will not 
be much difficulty so far as Mysore University is concerned, but with 
regard to the Karnataka University there will be difficulty. Those who 
pass S.S.L.C. from the Multi-purpose High School with Agriculture as 
an elective subject, they will be admitted to the P.U.C. in Science. IfI 
can give the correct position, the student of the X-Standard in the Multi- 
purpose High School, will have taken in the Compulsory Group, General 
Science and Elementary Mathematics, and under Group IV he takes 
Chemistry and Biology; and, as such there will be no difficulty to admit 
him to the P.U.C. in Science. 


ಶ್ರೀ ಎಸ್‌. ಕರಿಯಪ್ಪ .- Pre-University course Physics, 
Chemistry, Mathematics group ತೆಗೆದುಕೊಂಡ ವಿದ್ಯಾರ್ಥಿಗಳು ಸೇರುವುದಕ್ಕೆ 
ಸಾಧ್ಯವಿದೆಯೆ? ಈ ರೀತಿ ಮಾಡುವುದಕ್ಕೆ ಫಾಕಲ್ಫೀಸ್‌ ಒಪ್ಪಿಗೆ ಪಡೆದಿದ್ದೀರಾ? ಅಕಡೆಮೀಕ್‌ 
ಕೌನ್ಸಿಲ್‌ ಒಪ್ಪಿಗೆ ಪಡೆದಿದ್ದೀರಾ? 


Sri SR. Kanthi.-I have already said that we are corresponding 
with the two Universities, and as far as Government can see, there is 
not much difficulty so far as Mysore University is concerned. There is 


220 ಎವಿಸ್‌.ಆರ್‌. ಕಂಠಿ 


slight difficulty in respect of Karnataka University, and it will be 
overcome. 


Sri GV. Gowda.- Is it not a fact that the students who take 
agriculture as an elective subject are compelled to go only to the 
Agriculture Colleges unlike other students taking Medicine or Engineering 
Courses? ; 


Sri S.R. Kanthi.- Under the old syllabus, they can go only to 
the Agricultural Colleges, but if they take the Science group, they can 
have other facilities also. 


ಶ್ರೀ ಎಸ್‌. ಕರಿಯಪ್ಪ .- ಈಗ ೫- 5ಃandಡd ನಲ್ಲಿರುವವರಿಗೆ ಕೆಮಿಸ್ಟಿಯಾಗಲಿ, 
ಫಿಸಿಕ್ಸ್‌ ಆಗಲಿ, ಮ್ಯಾಥೆಮೆಟಿಕ್ಸ್‌ ಆಗಲಿ ಸಾಕಷ್ಟು ಜ್ಞಾನ ಬರುವುದಕ್ಕೆ ಅವಕಾಶವಿಲ್ಲದೇ 
ಇರುವುದರಿಂದ ಅಂಥವರನ್ನು ಪ್ರೀ ಯೂನಿವರ್ಸಿಟಿ ಕೋರ್ಸಿಗೆ ಸೇರಿಸಿಕೊಳ್ಳುತ್ತಾರೆಂಬುದಕ್ಕೆ 
ಅನುಮಾನವಿಲ್ಲವೆ? 


ಶ್ರೀ ಎಸ್‌.ಆರ್‌. ಕಂಠಿ .- ಅನುಮಾನ ಬಂದಿಲ್ಲ, ಈಗಲೇ ನಿಶ್ಚಿತವಾಗಿ 
ಹೇಳುವುದಕ್ಕಾಗುವುದಿಲ್ಲ, ಅವರ ಜೊತೆಯಲ್ಲಿ ಪತ್ರವ್ಯವಹಾರ ನಡೆಸುತ್ತಿದ್ದೇವೆ. 


Sri GU. Gowda.- Students who have taken agriculture as 
elective subject in High Schools, will they not have admissions to P.U.C. 
in any other college with other combination? 


Sri S.R. Kanthi.- There are different groups of curricula. For 
instance, group I is humanities, Arts and Science, group 2 is science, 
and group 3 is technical science and group 4 is agriculture. These 
students study the same chemistry and biology as under group 2. So 
they can be admitted for science group. 


ಶ್ರೀ ಎಸ್‌. ಕರಿಯಪ್ಪ .- ಮಲ್ಫಿಪದ್ದಸ್‌ ಹೈಸ್ಕೂಲುಗಳಲ್ಲಿರುವ 
ಉಪಾಧ್ಯಾಯರುಗಳನ್ನು ಎಂ.ಎಸ್‌.ಸಿ. ಮತ್ತು ಎಂ.ಎ. ಡಿಗ್ರಿ ತೆಗೆದುಕೊಳ್ಳುವುದಕ್ಕೆ 
ಡೆಪ್ಕುಟ್‌ ಮಾಡಿದ್ದೀರಿ. ಅವರು ಪಾಸು ಮಾಡಿಕೊಂಡು ಬಂದ ಮೇಲೆ ಅವರ ಗತಿಯೇನು? 


ಶ್ರೀ ಎಸ್‌.ಆರ್‌. ಕಂಠಿ. ಈಗ ಹಾಲಿ ಇದ್ದವರು ಮತ್ತು ಮುಂದೆ ಬರುವವರು 
ಎಲ್ಲರನ್ನೂ ಕೂಡ ಅವರು ಯಾವ ಯಾವ ಹೈಸ್ಕೂಲಿನಲ್ಲಿ ಇದ್ದಾರೆಯೋ ಆಯಾ ಹೈಸ್ಕೂಲಿನಲ್ಲಿ 
ಅಬ್ಸಾರ್ಬ್‌ ಮಾಡಿಕೊಳ್ಳಲಾಗುತ್ತದೆ. 


ಪ್ರತಿಭಾವಂತ ಸಂಸದೀಯ ಪಟು 221 


t SriS.R. KANTHI (Minister for Law) .- Sir, first of all,1 
would like to refer to the Parliamentary Practice by May. Sir, the Hon'ble 
Member on the other side. Sri Siddaveerappa referred to it. He said 
that the power to adjourn the House vests in the House itself. But that 
is not so in this House, because we have got rules which regulate when 
the House should be called and when the House should be concluded 
and that power vests with the Speaker. The Hon'ble Member when he 
argued about the powers vested in the House, is not correct because 
the power has been given to the Hon'ble Chair. Sir, he also quoted Rule 
14 which says that the Assembly shall commence and conclude at such 
time as the Speaker may from time to time direct. That only shows that 
this House has surrendered its power to the Chair and it is the Chair 
which can call the House and which can conclude the Session and call 
the next one. Sir, there is no breach so far as the adjournment is 
concerned, because last time when you adjourned, you said that the 
House be adjourned till 2nd May. Sir, we are meeting today and so far 
as this is concerned, there is no breach at all. That being so, the Hon'ble 
Member Sri Siddaveerappa saying that the adjournment has taken place, 
is not correct. 


Then the Hon'ble Member said that the Session has been cut 
short. Sir, if anybody reads the Rules, Rule 14, the Speaker has the 
right to cut short the session also. 


Sri K.H. RANGANATH (Mudigere) .- Read Rule 15. 
Sri S.R. KANTHI .- Rule 14 says: 


"The Assembly shall commence and conclude at such time as 
the Speaker may from time to time direct.” 


So, the Speaker who calls the session has also the right to say 
that it should conclude at such and such a time. 


Sri K.H. RANGANATH .- We never denied it. 


Sri SR. KANTHI .- He can do so at his discretion from time 
to time. 


[Interruptions by Sri K.H. Ranganath] 


222 ಎಸ್‌.ಆರ್‌. ಕಂಠಿ 


Iam not going to yield to Mr. Ranganath, Sir, My contention is, 
if the Speaker has the power to say that the Assembly shall meet from 
2nd May to 10th June, he has also the nght to say that the duration may 
be cut short and that it may meet between 2nd May and 6th May. So, 
there is no breach whatever. Ithink the Hon'ble Members on the other 
side are under the impression that this decision ofthe Speaker has been 
influenced by the Government, Sir, we have placed all the facts before 
you. 


Mr. SPEAKER .- What they are feeling 1s that 1 have been 
improperly influenced. This House is not my private property. I have to 
listen to every Member and every Member has a night to approach me 
and tell me his ideas and influence me properly by all relevant 
considerations placed before me. But what they feel seems to be thatI 
am improperly influenced. 


Sri SR. KANTHI .- That impression is not correct Sir. That 
grievance is not correct. 


Sri H. SIDDAVEERAPPA .- If the Hon'ble Minister can 
yield for a second, it will facilitate. 


Sri S.R. KANTHI.-I1am not going to yield, Sir. Rule 15 says: 


"That the Speaker shall determine the time when a sitting of 
the Assembly shall be adjourned sine die or to a day or hour or 
part of the same say." 


That you have done in the last session and you have announced 
that this Assembly shall meet on 2nd May. So, the Hon'ble Members 
are under a wrong impression that there has been some sort of breach 
of the privilege and breach of something or the other. There has been 
nothing of the kind. 


The Hon'ble Member Mr. Settar read rule 31, and the Chair 
also pointed out to him to read the entire rule. 


Sri H. SIDDAVEERAPPA .- Sub-clause (2); 
Sri SR. KANTHI .- Sir, rule 31 says; 


ಪ್ರತಿಭಾವಂತ ಸಂಸದೀಯ ಪಟು 223 


"A provisional programme of business for a session shall be 
sent to every member atleast one week before the 
commencement of the session." 


That has been done. The proviso says: 


"Provided that the Speaker may suspend the operation of this 
rule in respect of any particular day or days." 


That means that the Speaker makes a temporary programme 
and he is also entitled to make a second programme and cancel the 
first. That is what has been done. 


Sri AZEEZ SAIT .- Not before the meeting. After the meeting 
he can do that, 


Sri S.R. KANTHI .- There is no such thing, Sir. The Rule 
says; 


"A provisional programme of business for a session shall be 
sent to every member at least one week before the 
commencement of the Session.” 


**%% " Provided the Speaker may suspend the operation of this 
Rule in respect of any particular day or days.” 


This rule will not give support to what the Hon'ble Member ont 
the other side says. The only thing that the Hon'ble Member is harping 
is that there is the hand of the Government in all this. 


Sri AZEEZ SAIT .- That is definite. 


Sri SR. KANTI .- Sir, the Hon'ble Member Mr. Azeez Sait 
says that it is definite. I have said that the reasons for the change have 
already been placed before you and after the Speaker was convinced 
of the sincerity of the Government, he has cut:short the business. 


Sri AZEEZ. SAIT .- Whether the Members of this House have 
been informed of the reasons. 


Sri SR. KANTI .- Sir, I am not going to yield. Sir, there are 
facts which have been submitted to you and you have acted in 
accordance with the rules. 


224 ೨»ವಿಸ್‌.ಆರ್‌. ಕಂಠಿ 


Sir, one of the Hon'ble Members, is saying that this Govemment 
is facing certain difficulties and they are afraid. That is a wrong 
impression that they are carrying. If it comes to it, this Goverment is 
prepared to face it. I may assure the Hon'ble Members that nothing of 
the sort is going to happen. 


ಒಬ್ಬ ಮಾನ್ಮ ಸದಸ್ಕರು .- ಅದು ಯಾವ ಆರ್ಡರಿನಲ್ಲಿದೆ? 


ಶ್ರೀ ಎಚ್‌.ಎನ್‌. ನಂಜೇಗೌಡ .- ತಲೆಯಲ್ಲಿ ವಿಚಾರ ನಡೆಯುತ್ತಿದೆ. 
ಸಭಾಪತಿಗಳೇ, ಇದರಲ್ಲಿ ಆತ್ಮ ನಂಬಿಕೆ ಇದೆಯೇ? ಇವರು ಹೇಳತಕ್ಕಂಥ ಮಾತನ್ನು 
ಉಳಿಸಬೇಕೆಂಬ ಪ್ರಜ್ಞೆ ಇವರಿಗೆ ಇದೆಯೇ? ಸ್ವಾಮಿ, ನಾನು ಒತ್ತಾಯ ಪೂರ್ವಕವಾಗಿ 
ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ; ದೊಡ್ಡ ಮಂತ್ರಿಗಳು, ತುಂಡು ಮಂತ್ರಿಗಳು, ಪುಂಡ 
ಮಂತ್ರಿಗಳು ಏನು ಇದ್ದಾರೆಯೋ ಅವರು ನಮದು ಬಡ ರಾಜ್ಯ, ಬಡ ರಾಷ್ಟ್ರ ಎನ್ನತಕ್ಕಂಥ 
ಮಾತನ್ನು ಹೇಳಿದ್ದಾರೆ. 


Sri SR. KANTI (Minister of Law) .- Iraise a point of order, 
Sir, He says ‘Punda Manthri’, Is it parliamentary, Sir? 


Mr. DEPUTY SPEAKER .- Order, order...... 


ಶ್ರೀ ಎಚ್‌. ಸಿದ್ದವೀರಪ್ಪ .- ಪುಂಡ ಎಂದರೆ ಶೂರ ಎಂದು ಅರ್ಥ. ನನ್ನ 
ಮಗ ಎಷ್ಟು ಪುಂಡನಿದ್ದಾನೆ ಎಂದು ಹೇಳುವುದಿಲ್ಲವೇ? tis a compliment that is 
being given. 


ಶ್ರೀ ಎಸ್‌.ಆರ್‌. ಕಂಠಿ .-. ಅವರ ಮಗ ಪುಂಡವಿರಬಹುದು. ನನ್ನ ಮಗ 
ಫುಂಡನಲ್ಲ, 
[Mr. SPEAKER in the Chair]. 


Mr. SPEAKER .- Should the Members behave like this on 
the last day? When the point of order is raised, did the member yield? 1 
was hearing everything in my Chambers. 


AN HON'BLE MEMBER .- No. 


Mr. SPEAKER .- Members should follow the rules. Hereafter 
I propose to take action against those who do not follow the rules and 
they will be asked to retire from the House. If there is anything to be 
discussed I am prepared to sit for some more time. But procedure must 
be followed ifthe members want to discuss matters. If any matter has 


ಪ್ರತಿಭಾವಂತ ಸಂಸದೀಯ ಪಟು 225 


to be discussed why did I drop tea-break? It is to see that Members 
may have chance to participate in the debate. The impression of Mr. 
Ranganath is that when a point of order is raised, the Speaker must call 
upon the Member speaking to resume his seat. If the members are 
under the impression that when a point of order is raised, the Speaker 
must exercise his nght to call upon the Member speaking to resume his 
seat, then it is entirely wrong. Whenever a Member says that he raises 
a point of order, it is the elementary inevitable duty of the Member 
standing to resume his seat and allow the House to deal with the point 
of order. The Speaker has to decide. When the Hon'ble Minister for 
Paliamentary Affairs said that he wants to raise a point of order, 
particularly when he thought that there was an unparliamentary 
expression used... 


Sri K.H. RANGANATH (Mudligere) .- The Hon'ble Speaker 
was then asking the Hon'ble Minister to sit down. 


Mr. SPEAKER .- In order to save grace and decorum in the 
House 1 am mentioning this. My hands are not getting better strength 
by shaking. 

Sri S. SIVAPPA.- The Minister for Parliamentary Affairs was 
defying the Chair. Action must be taken first against him however big 
he may be. 


Mir. SPEAKER .- The member is defying me by getting up. 


SriS, SIVAPPA .- You will be laying a model if you take action 
against the Minister. 


Mr. SPEAKER .- Mr. Shivappa must become a model Leader 
of the Opposition and not violate the rules like an ordinary member. 

‘Sri S. SIVAPPA .- I have never violated the rules. 1 always 
obey the Chair, 

Mr. SPEAKER .- He observes decorum less by violation. 1 
would only appeal ifa point of order is raised by anybody either this side 
or that side, the convention is the Member speaking must sit down and 
the point of order should be allowed to be dealt with. The Chair has no 
option. IfI had the option. 75 per cent of the points of order would not 
be in the records. Ido know that the Members raise points of order 


226 ಎಸ್‌.ಆರ್‌. ಕಂಠಿ 


SriS.R. KANTHI.- The point of order is that Sri Nanje Gowda 
said "Dodda Mantri, Chikka Mantri and Punda Mantri". The word 'punds' 
means 'goonds'. Can he say 'goonda Minister"? Is it parliamentary? 

Sri S. SIVAPPA .- The Hon'ble Member said 'dunda' mantri 
and not ‘goonda'. 

Sri SR. KANTHI .- The Hon'ble Leader of the opposition 
has not yet been recognised as such. He has fanciful ideas about all 
these things. 

Mr. SPEAKER .-I do not know how in the point of order, 
recognition or non-recognition and fluid state of the matter comes in. 
Let us always be to the point. Then so much of good work can be 
done. On a point of order, nobody has a right to say anything. Itis not 
a debate. IfI feel any difficulty, and T am likely to feel because my 
knowledge of Kanarese is very very poor, I can ask for enlightenment. 


Sri S. SIVAPPA .- Thatis vhy I wanted to say something. 

Sri H. SIDDAVEERAPPA .- For future guidance, I want to 
know whether the word 'punda' is parliamentary or not. We have been 
bearing some posts saying 'gandara ganda, pundara punda’. If I have a 
son or grandson who is a strong fellow, 1 will say’ ನನ್ನ ಮಗ ಪುಂಡ ಅದಾನೆ 
ಎಂದು. ಹಾಗೆಂದರೆ, "ಧೈರ್ಯಶಾಲಿ' ಎಂದು ಅರ್ಥ. 


SriS.R. KANTHI.- The meaning of 'punda' is ‘goonda'. There 
is no doubt about it. ಮಗ ಪುಂಡ ಅದಾನೆ ಎಂದು ಪ್ರೀತಿಯಿಂದ ಹೇಳಬಹುದು. 


ಪ್ರತಿಭಾವಂತ ಸೆಂಸದೀಯ ಪಟು 227 


ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಾಲಾ ಪಠ್ಮಪುಸ್ತಕ ರಚನಾ ಸಮಿತಿ 
ನೇಮಿಸುವ ಬಗ್ಗೆ 


Constitution of a Committee for preparing Text Books for 
Primary, Middle and High Schools in the State. 


Sri E. Narayana Gowda (Bangarpet.)- 
Will the Government be pleased to state:- 


(a) when the Committee for the purpose of preparing text books 
for Primary, Middle and High Schools in the State was constituted by 
the Education Darpartment and the names of the members of the 
Committeee; 


(b} whether they have prescribed different text books for each 
District in the State and if so, the reasons for the same; 


(c}) the names of the books that have not been published so far and 
the reasons thereof? 


Sri S.R. Kanthi (Minister for Education).- 


(a) The member probably means the committees for prescribing 
Text Books and not committee for preparing Text Books. The committees 
for prescribing Text Books were constituted on 18th March 1960. 


The names of the members of the two committees are as 
follows:- 


I. Text Books Committee for Primary and Basic Schools. 


1. Director of Public Instruction in Mysore, Bangalore-Chairman. 
2. Sri T. Vasudevaiah, Joint Director of Public Instruction. 
3. Sri G.P. Shivaram, Joint Director of Public Instruction. 


4, Deputy Director of Public Instruction, Education Research 
Bureau, Bangalore-Secretary, 


5. Sri B. Mariraj, Deputy Director of public Instruction, Bangalore 
Division, Bangalore. 


6. Sri Vittal Shenoy, District Educational Officer, South Kanara, 
Mangalore. 


228 


1. 


12. 


ಎಸ್‌.ಆರ್‌. ಕಂಠಿ 


District Educaitonal Officer, Gulbarga. 


The Superintendent, Basic Training Centre, Vidyanagar 
Bangaloren District. 


The Principal, S.S. Training College, Lachyan, Bijapur District. 
The Principal, Marathi Training College, Vadagoan, Belgaum. 


The Superintendent, Secondary Grade Teachers’ Basic Training 
School, Gulbarga. 


The Inspector of Schools, Mercara, Coorg. 
The Inspectress of Schools, Civil Station, Bangalore. 


Sri R. Krishnaiah, Head Master, Government Primary School, 
Advalli, Hassan Town. 


Smt. D. Kaveramma, Head Mistress, Senior Basic School 
Kushalanagar, Coorg. 


Sri B.Y. Banumaiah, M.L.C., Mysore. 


Smt. Vijaya Raghavendra Rao, M.Sc., M.L.A., Gulbarga. 


Text Book Committee for Secondary Schools. 
The Director of Public Instruction in Mysore, Bangalore - 
(Chairman) 


Dr. V.K. Javali, Joint Director of Public Instruction in Mysore, 
Bangalore. 


The Vice-Chancellor of the Mysore University Mysore, or 
Representative nominated by the Syndicate. 


The Vice-Chancellor, Karnataka University Dharwar or 
Representative nominated by the Syndicate. 


The Director of Technical Education in Mysore, Bangalore. 


The Deputy Director of Public Instruction, State Educational 
Research, and Bureau, Bangalore. (Secretary) 


The Principal, University Teachers’ College, Mysore. 


Sri S.V. Javoor, Deputy Director, Educational and Vocational 
Guidance, Bangalore. 


Sri Basheer Ahmed, Deputy Director of Public Instruction. 
Dr. S.C. Nandimath, M.L.C., Bagalkote. 


Sri T.A. Pai, Minipal, South Kanara. 
2 y 


Sri M.T. Sreekantaiah, M.L.C., Doddaballapur. 


ಪ್ರತಿಭಾವಂ 


13. 
14. 


15. 


(b) 


ತ ಸಂಸದೀಯ ಹಷಟು 229 


Sri S.M. Hunshal, Head Master, Hamard High School, Raichur. 


Smt. Ponnaiah, Subject Inspector, Office of the Deputy Director 
of Public Instruction, Bangalore Division, Bangalore. 


Sri H.V, Srirangaraju, Deputy Director of Public Instruction, 
Mysore Division, Mysore. 


Yes. For the Prescription of Text Books, the whole State has 


been divided into several zones, each zone consisting of one or more 


districts 


as the case may be and books are prescribed on this basis. The 


main reasons for zonal prescription are the following:- 


1. 


(c) 


AS the number of candidates studying in the State is very large, 


it is not possible for a single publisher to release in time the 
books prescribed for the whole State. 


It is extremely difficult, if not impossible, for a single publisher 
or author to make available the books in several lakhs in all 
places of the State. 


A large number of books are received for consideration. Many 
of them are suitable for prescription and it is extremely difficult 
to select one among them as being outstanding merit and best 
suited. So many sujtable books have to be prescribed. 


After integration of States, there is the difficulty of language 
spoken in different areas. If books written in a particular area 
are prescribed for that area for some time, the language difficulty 
is easily solved. This can be done only by dividing the State 


into Zones. 


The books in respect of the following subjects have not been 


prescribed so far: 

Standarad Subject Medium 
VII. Social Studies Hindi Medium 
General Science Telugu Medium 
General Mathematics Urdu, Hindi Medium 
IK. Social Studies. Urdu Medium 

Tamil 

Hindi 

General Science Urdu 

Tamil 


Hindi 


230 


IIL 


General Mathematics 


Opt. Politics and Civics 

Opt. Carpentry-Turning 

Opt. Civil Draughtsmanship 

Opt. Electric Wiring and Servicing 


Music (Hindustani) 


ಎಸ್‌.ಆರ್‌. 

Urdu 
Tamil 
HIndi 
English 
Kannada 

do 

do 


Eng., Kannada Medium 


Dance (Bharathanatyam and Kathakaii) do 


Social Studies. 


General Science 


General Mathematics 


Music 1. Hindustani 


2. Western Music 


Urdu Medium 


Tamil 

Hindi 

Urdu 

Tamil 

Hindi 

Urdu 

Tamil 

HIndi 

English and Kannada 


Medium 


Dance (Bharathanatyam and Kathakaii) do 


Sculpture 


do 


Text Books for Primary Schools. 


Social Studies; Urdu Medium 


General Mathematics 
do 


General Science 
do 
Social Studies 
do 
do 


For Mandya, Bidar, 


ಕಂಠಿ 


Raichur, Gulbarga, Coorg 


and Bijapur. 


Hindi Medium] 


Gujarathi Medium 
do 

Telugu Medium 

Gujarathi Medium 


Malayalam Medium 


ಪ್ರತಿಭಾವಂತ ಸೆಂಸದೀಯ ಪಟು 231 


HI do do 

IV do do 

V Home Science Tamil Medium 
I do do 
VII do do 

y do Telugu Medium 
VI do do 

Vu do do 

VI do - Hindi Medium 
VIL Music 


No Text Books for above subjects are forthcoming in spite of 
repeated notifications, as the pupils taking these subjects are very few 
in number and the publishers are not interested in preparing and 
submitting books for a small number of pupils 


ಶ್ರೀ ಇ. ನಾರಾಯಣಗೌಡ .- ಈ ಕಮಿಟಿಗೆ ಎಷ್ಟು ವರ್ಷಗಳ ಅವಧಿ ಇದೆ. 

ಶ್ರೀ ಎಸ್‌.ಆರ್‌. ಕಂಠಿ .-: ಮೂರು ವರ್ಷ. 

ಶ್ರೀ ಇ. ನಾರಾಯಣಗೌಡ ,- ಪಠ್ಯ ಪುಸ್ತಕಗಳನ್ನು ಗೊತ್ತುಮಾಡುವದಕ್ಕೋಸ್ಕರ 
ರಾಜ್ಯವನ್ನು ಕೆಲವು ಕ್ಷೇತ್ರಗಳಾಗಿ ವಿಂಗಡಿಸಿದ್ದೀರಿ. ಸಾಧಾರಣವಾಗಿ, ಒಂದು ಪ್ರದೇಶದಿಂದ 


ಇನ್ನೊಂದು ಪ್ರದೇಶಕ್ಕೆ ವರ್ಗವಾದ ಕೆಲವ ಅಧಿಕಾರಿಗಳ ಮಕ್ಕಳಿಗೆ ಬೇರೆ ಪಠ್ಯ ಪುಸ್ತಕಗಳಿದ್ದು, 
ತೊಂದರೆಯಾಗುವುದಿಲ್ಲವೇ? 


ಶ್ರೀ ಎಸ್‌.ಆರ್‌. ಕಂಠಿ .. ಆ ಪ್ರಶ್ನೆ ಇದರಲ್ಲಿ ಉದ್ದವವಾಗುವುದಿಲ್ಲ. 


ಶ್ರೀ ಇ. ನಾರಾಯಣಗೌಡ .- ಈ ಪಠ್ಯ ಪುಸ್ತಕಗಳಲ್ಲಿರುವ ಪಾಠ ಬೇರೆ 
ಇದ್ದು ತೊಂದರೆಯಾಗುತ್ತದಲ್ಲವೇ? 


ಶ್ರೀ ಎಸ್‌.ಆರ್‌. ಕಂಠಿ .- ಕೆಲಮಟ್ಟಿಗೆ ತೊಂದರೆಯಾಗುತ್ತದೆ. ಆದರೆ 


ಪಠ್ಯ ಪುಸ್ತಕಗಳಲ್ಲಿ ಅದೇ ಪಾಠವಿರುತ್ತದೆ. 


ಶ್ರೀ ಸಿ.ಆರ್‌. ರಂಗೇಗೌಡ .- ಕೆಲವು ಸಬ್‌ ಜೆಕ್ಷಗಳಲ್ಲಿ txt book 
ಗಳನ್ನು pesribe ಮಾಡದಿರುವುದಕ್ಕೆ ಕಾರಣಗಳನ್ನು ಕೊಟ್ಟಿದ್ದೀರಿ. ಸರ್ಕಾರದವರೇ 
ಒಂದು ಲೈಬ್ರರಿ ವರ್ಕ್‌ಶಾಪ್‌ ಮಾಡಿದರೆ, ಪುಸ್ತಕಗಳನ್ನು publish ಮಾಡುವುದಕ್ಕೆ ಅಡ್ಡಿ 
ಏನಿದೆ? 


232 ಎಸ್‌.ಆರ್‌. ಕಂಠಿ 


ಶ್ರೀ ಎಸ್‌.ಆರ್‌. ಕಂಠಿ .- ಟೆಕ್ಷ ಬುಕ್ಕುಗಳನ್ನು ನ್ಯಾಷನಲೈೆಸ್‌ ಮಾಡುವ 
ಒಂದು ಸ್ಕೀಮ್‌ ಇದೆ; ಅದರಂತೆ ಮಾಡುತ್ತಾ ಇದ್ದೇವೆ. 


ಶ್ರೀ ಸಿ.ಜೆ. ಮುಕ್ಕಣ್ಣಪ್ಪ .- ಈ ಪ್ರೈಮರಿ ಸ್ಕೂಲ್‌ ಕಮಿಟಿಯಲ್ಲಿ ಪುಸ್ತಕಗಳನ್ನು 
ಬರೆಸುವವರು ಯಾರು, ಬರೆದಮೇಲೆ ಸ್ಕೂಟಿನಿ ಮಾಡುವವರು ಯಾರು? 


ಶ್ರೀ ಎಸ್‌.ಆರ್‌. ಕಂಠ .- ಈ Text Book Commitees ಗಳು ಎರಡು 

ತರಹ ಇವೆ. ತಾವು Primary and Basic Schoo}, ಕಮಿಟಿ ವಿಚಾರವಾಗಿ ಕೇಳುತ್ತಾ 

ಇದ್ದೀರೆಂದು ತಿಳಿದುಕೊಂಡಿದ್ದೇನೆ. ಯಾವ ಕ್ಲಾಸಿಗೆ ಯಾವ ಸಬ್‌ ಜೆಕ್ಷಿನಲ್ಲಿ ಟೆಕ್ಸ್‌ ಬುಕ್‌ 

ಬರೆದಿದ್ದಾರೆಂದು ನೋಡಿ, ಬೇರೆ ಬೇರೆ ಸಬ್‌ ಜೆಕ್ಟುಗಳದ್ದನ್ನು ಬೇರೆ ಬೇರೆಯವರಿಗೆ 

ಸ್ಕೂಟಿನಿಗೆ ಕಳುಹಿಸುತ್ತಾರೆ; ಅವರಿಂದ ರಿಪ್ಲೋರ್ಟ್‌ ತರಿಸಿಕೊಳ್ಳುತ್ತಾರೆ. ಯಾವುದು 
-: ಯೋಗ್ಯ ಅಂತ ಕಂಡರೆ ಅದನ್ನು text-book ಆಗಿ prescribe ಮಾಡುತ್ತಾರೆ. 


ಶ್ರೀ ಸಿ.ಜೆ. ಮುಕ್ಕಣಪ್ನ .- ಕಮಿಟಿಯವರು ಪ್ರೈಮರಿ ಸ್ಕೂಲುಗಳಲ್ಲಿ ಕೆಲವು 
ಶಾಲೆಗಳಿಗೆ ಪುಸ್ತಕ ಪ್ರಿಸ್ಕೈಬ್‌ ಮಾಡುತಾರೆ. ಅವಗಳಲ್ಲಿ ತಪ್ಪಗಳಿದ್ದರೆ ಆವಾಗ ಕಮಿಟಿಯವರು 
ಏನು ಕೆಲಸ ಮಾಡುತ್ತಾರೆ? 


ಶ್ರೀ ಎಸ್‌.ಆರ್‌. ಕಂಠಿ .- ಅದು ಸ್ಫೂಟಿನಿಯಾಗಿ ಬರುತ್ತದೆ. ಕೆಲವರಿಗೆ 
ಕಳುಹಿಸಿರುತ್ತೇವೆ. ಅವರಿಂದ ರಿವ್ಯ ಆಗಿಬರುತ್ತದೆ. ಹಾಗೆ ಬಂದಮೇಲೆ ಪಠ್ಯ 
ಪುಸ್ತಕವಾಗಿpೀತcrbe ಮಾಡುತ್ತೇವೆ. ಯಾವ ಪುಸ್ತಕದಲ್ಲಿಯೂ ಪ್ರಿನ್ಕೈಬ್‌ ಮಾಡಿ 
ಪ್ರಿಂಟಿಗ್‌ ಕೊಡುವಾಗ ತಪ್ಪು ಇರುವುದಿಲ್ಲ. 2.3.4 ನೇ ಸಾರಿ ಪ್ರಂಟ್‌ ಆದಮೇಲೆ 
ಲೋಪದೋಶಗಳು ಬರುತ್ತವೆ. 


Sri S. Sivappa.- May I know the polivy of the Government in 
prescribing several text books for the same class in one State? 


ಶ್ರೀ ಎಸ್‌.ಆರ್‌. ಕಂಠಿ .- ಇಡೀ ಸ್ಟೇಟನ್ನು ಒಂದೇ ಒಂದು ಜೋನ್‌ ಮಾಡಿ 
"ಪಠ್ಯ ಪುಸ್ತಕಗಳನ್ನು ಪಬ್ದಿಷರಿಗೆ ಕೊಟ್ಟರೆ, ಅವರಿಗೆ ನೀಗಿಸಿಕೊಂಡು ಹೋಗುವುದಕ್ಕೆ 
ಆಗುವುದಿಲ್ಲ. ಏಕೆಂದರೆ ಹೈಸ್ಕೂಲು ಸ್ಟೇಜಿಗೆ 2 12. 3 ಲಕ್ಷ ಪುಸ್ತಕಗಳು ಬೇಕು, ಪ್ರೈಮರಿ 
ಸ್ಟೇಜಿಗೆ 25 30 ಲಕ್ಷ್ಮ ಟೆಕ್ಸ್‌ ಪುಸ್ತಕಗಳು ಬೇಕು. ಆದ್ದರಿಂದ ಜೋನ್‌ ಮಾಡಿ, ಆಯಾಯ 
ಭಾಗದಲ್ಲಿ ಬೇರೆ ಬೇರೆ ಪಬ್ದಿಷರಿಗೆ ಕೊಟ್ಟು ಸಾವಿರಾರು ಪುಸ್ತಕಗಳು ಬರುವ ಹಾಗೆ 
ಮಾಡುವದರಿಂದ ಅನುಕೂಲವಾಗುತ್ತದೆ. ಈಗ ಏನಾಗಿದೆಯೆಂದರೆ ಈ ಪುಸ್ತಕಗಳು ಸರಿಯಾಗಿ 
ಸಿಕ್ಕುವುದಿಲ್ಲ ಎಂಬ ಒಂದು ಕೂಗು ಇದೆ. ಅಂತಹುದರಲ್ಲಿ ಎಂಟೈೆರ್‌ ಸ್ಟೇಟನ್ನು ಒಂದು 
ಜೋನ್‌ ಮಾಡಿದರೆ ಪುಸ್ತಕ ಸಿಗುವದೇ ಬಹಳ ಕಷ್ಟವಾಗುತ್ತದೆ. ಅದಕ್ಕೇ ಟೆಕ್ಟ ಬುಕ್ಕುಗಳನ್ನು 
ನ್ಯಾಷನಲೈೆಸ್‌ ಮಾಡುವ ಕ್ರಮ ತೆಗೆದುಕೊಂಡು 107 ಪುಸ್ತಕಗಳನ್ನು ನ್ಯಾಷನಲೈಸ್‌ ಮಾಡಿದ್ದೇವೆ. 


ಪ್ರತಿಭಾವಂತ ಸಂಸದೀಯ ಪಟು 233 


ಶ್ರೀ ಟ. ಮಾದಯ್ಸಗೌಡ .- ಈ ಪಠ್ಯ ಪುಸ್ತಕಗಳನ್ನು ಗೊತ್ತು ಮಾಡತಕ್ಕ 
ಸಮಿತಿಗಳೇ ಅಲ್ಲದೆ, ಪಠ್ಯಪುಸ್ತಕಗಳನ್ನು ತಯಾರಿಸುವುದಕ್ಕೂ ಕೂಡ ಕಮಿಟಿಗಳು ನೇಮಕವಾಗಿದ್ದು 
ತನ್ಮೂಲಕ ಕೆಲವು ಪುಸಕಗಳನ್ನು ತಯಾರಿಸಿರುವುದು ಸರ್ಕಾರದವರ ಗಮನಕ್ಕೆ ಬಂದಿದೆಯೇ? 
ಶ್ರೀ ಎಸ್‌.ಆರ್‌. ಕಂಠಿ .-. ಆ ಪ್ರಶ್ನೆ ಬರುವುದಿಲ್ಲ. 


ಶ್ರೀಮತಿ ರತ್ನಮ್ಮ ಮಾಧವರಾವ್‌ .- ಈ ಟೆಕ್ಟ ಬುಕ್‌ ಕಮಿಟಿಗಳೇ 
ಅಲ್ಲದೆ ನಮಲ್ಲಿ Education Department ನಲ್ಲ Education Research Bureau 
ಅಂತ ಇದೆ. ಅವರು ರಿಸರ್ಚ್‌ ಮಾಡಿ ಅನೇಕ ಪುಸ್ತಕಗಳನ್ನು ಬರೆಯುತ್ತಾಾರಲ್ಲವೇ? 


ಶ್ರೀ ಎಸ್‌.ಆರ್‌. ಕಂಠಿ .- ಒಂದು ಸಬ್‌ಜೆಕಿಗೆ, ಒಂದು ಸ್ಟ್ಯಾಂಡರ್ಡಿಗೆ 
ಕಮಿಟಿಯನ್ನು ಮಾಡಿದ್ದಾರೆ. ಆಮೇಲೆ ಎಡಿಟೋರಿಯಲ್‌ ಕಮಿಟಿಗಳು ಇರುತ್ತವೆ. 
ಬರೆದ ಮೇಲೆ ರಿಸರ್ಚ್‌ ಬ್ಯೂರೊನವರು ನೋಡುತ್ತಾರೆ. 


ಶ್ರೀಮತಿ ರತ್ನಮ್ಮ ಮಾಧವರಾವ್‌ .- ಪಠ್ಯ ಪುಸ್ತಕಗಳನ್ನು ರಾಜ್ಯದ 
ಎಜುಕೇಷನ್‌ ಇಲಾಖೆ ಮುಖಾಂತರ ಪ್ರಿಂಟ್‌ ಮಾಡಿಸಬಹುದಲ್ಲವೇ? 


ಶ್ರೀ ಎಸ್‌.ಆರ್‌. ಕಂಠಿ .- ಅವರು ಪ್ರಿಂಟ್‌ ಮಾಡುವ ಕೆಲಸ ಮಾಡುವುದಿಲ್ಲ. 
ಅವರು ಪುಸ್ತಕಗಳನ್ನು ಬರೆಯುವ ತಯಾರು ಮಾಡುವ ಕೆಲಸ ಮಾಡುತ್ತಾರೆ. 


ಶ್ರೀ ಇ. ನಾರಾಯಣಗೌಡ .- ಅಲ್ಪಸಂಖ್ಯಾ ವಿದ್ಯಾರ್ಥಿಗಳಿಗಾಗಿ ಬೇಕಾಗಿರುವ 
ಪುಸ್ತಕಗಳನ್ನು ತಯಾರು ಮಾಡಲಿಕ್ಕಿ ಯಾರಿಗೂ ಆಸಕ್ತಿ ಇಲ್ಲದಿರುವುದರಿಂದ, ಅಲ್ಪಸಂಖ್ಯಾ 
ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮುಂದುವರಿಯಬಾರದೆಂದು ತಮ್ಮ ಅಭಿಪ್ರಾಯವೇನು? 


ಶ್ರೀ ಎಸ್‌.ಆರ್‌. ಕಂಠಿ .- ಹಾಗೆ ಅಲ್ಲ. ಈ ಪುಸಕಗಳು ಬೇಕೆಂದು ಅನೇಕ 
ಸಲ ನೋಟಫಿಕೇಷನ್ನುಗಳನ್ನು ಮಾಡಿದ್ದೇವೆ; ಯಾರೂ ಮುಂದೆ ಬರುವುದಿಲ್ಲ; ಬಹಳ 
ಕಡಿಮೆ ವಿದ್ಯಾರ್ಥಿಗಳಿರುತ್ತಾರೆ. ಅದಕ್ಕೇ ಪಬ್ರಿಷರುಗಳು ಬರುವುದಿಲ್ಲ ಆದರೂ ಪುಸ್ತಕಗಳು 
ಇಲ್ಲ ಅಂತ ಅರ್ಥವಲ್ಲ, ಬೇರೆ ಕಡೆ ಪುಸ್ತಕಗಳನ್ನು ತಯಾರಿಸಿದ್ದರೆ, ಅವಗಳನ್ನು ಕೊಡುತ್ತೇವೆ. 
Sri Sanjeevanatha Aikala.- Has it come to the notice of the 


Goverment that large scale corruption is prevalent in the selection of 
these text-books? 


ಶ್ರೀ ಎಸ್‌.ಆರ್‌. ಕಂಠಿ .- ಅದು ನಮ್ಮಮುಂದೆ ಬಂದಿಲ್ಲ, ಸರ್ಕಾರದವರು 
ಹೆಚ್ಚು ಹೆಚ್ಚು ರೀತಿಯ ಪುಸ್ತಕಗಳನ್ನು ನ್ಯಾಷನಲೈೆನ್‌ ಮಾಡುತ್ತಾ ಇದ್ದಾರೆ. 

ಶ್ರೀ ಎಸ್‌. ಶಿವಪ್ಪ .- ಮೈಸೂರಿನಲ್ಲಿ ಅನೇಕ ತರಹ ಟೆಕ್ಟ್ಯ ಬುಕ್ಕುಗಳು 
ಒಂದು ತರಗತಿಗೆ ಇರುವುದರಿಂದ, ಒಂದೇ ತರಹ, ಒ೨ದೇ ವಿಧವಾದ ಸ್ಟ್ರ್ಯಾಂಡರ್ಡ 


234 ಎಸ್‌.ಆರ್‌. ಕಂಠಿ 


ಪುಸಕಗಳಿಲ್ಲದಿರುವುದರಿಂದ, ಗೊಂದಲಕ್ಕೆ ಅವಕಾಶ ಕೊಟ್ಟರೆ. ಆದ್ದರಿಂದ ಇಡೀ ರಾಜ್ಯದಲ್ಲಿ 
ಒಂದು ಕ್ಲಾಸಿಗೆ ಒಂದೇ ತರಹ ಪಠ್ಯ ಪುಸ್ತಕ ಮಾಡುವುದಕ್ಕ ಪ್ರಯತ್ನ ಮಾಡುತ್ತೀರಾ? 

ಶ್ರೀ ಎಸ್‌.ಆರ್‌. ಕಂಠಿ .- ಬೇರೆ ಬೇರೆ ಪುಸಕಗಳು ಒಂದೇ ಕ್ಲಾಸಿಗೆ 
ಇರುವುದರಿಂದ ಗೊಂದಲವಾಗಿದೆ ಅಂತ ಹೇಳುತಾರೆ; ಹಾಗೆ ಏನೂ ಇಲ್ಲ. ಯಾವುದೇ 
ಒಂದು ಪುಸಕವಾಗಲಿ, ಈಗ ಜನರಲ್‌ ಸೈನ್ಸ್‌ ತೆಗೆದುಕೊಂಡರೆ, ಒಂದು ಕಡೆಗೆ ಒಬ್ಬರು 
ಬರೆದದ್ದು ಇಟ್ಟಿದ್ದರೆ, ಮತ್ತೊಂದು ಕಡೆಗೆ ಮತ್ತೊಬ್ಬರು ಬರೆದಿದ್ದನ್ನು ಇಟ್ಟಿದ್ದಾರೆ. But 
subject matter is the same. ದರಲ್ಲಿ subject matter ಹೆಚ್ಚು ಕಡಿಮೆ ಆಗುವುದಿಲ್ಲ; 
ಗೊಂದಲ ಆಗುವುದಿಲ್ಲ. ನಾವು ಸರ್ಕಾರದವರು ಒಂದೊಂದು ಪುಸ್ತಕವನ್ನೂ ನೋಡಿದ್ದೇವೆ 
ಮತ್ತು ನ್ಯಾಷನಲೈೆಸ್‌ ಮಾಡುತ್ತಾ, ಇದ್ದೇವೆ. ಮುಂದಿನ ನಾಲ್ಕು ವರ್ಷಗಳಲ್ಲಿ 500 
ಪುಸ್ತಕಗಳನ್ನು ನ್ಯಾಷನಲೈೆಸ್‌ ಮಾಡಬೇಕೆಂದು ಇದ್ದೇವೆ, Secondary ಮತ್ತು Primary 
ಸ್ಕೂಲುಗಳನ್ನು ಸೇರಿಸಿ 1,250 ಪುಸ್ತಕಗಳನ್ನು ಗೊತ್ತುಮಾಡಿದ್ದೇವೆ. ಕೆಲವು ಮೈನರ್‌ 
ಪಸ್ಥಕಗಳೂ ಇವೆ; ಮೇಜರ್‌ ಪ್ರಸಕಗಳನ್ನು ಮುಂದಿನ ಐದು ವರ್ಷಗಳಲ್ಲಿ ನಾವ ನ್ಯಾಷನಲ್ವೆಸ್‌ 
ಮಾಡಬೇಕೆಂದಿದ್ದೇವೆ. 

ಶ್ರೀ ಕೆ.ಪಿ. ರೇವಣ್ಣ ಸಿದ್ಧಪ್ಪ .- ಈ ಪಠ್ಯ ಪುಸ್ಥಕ ಸಮಿತಿಗಳಲ್ಲಿ ಸದಸ್ಕರಾಗಿರುವವರ 
ಮೇಲೆ ಬಹಳ ದೂರುಗಳು ಬರುತಿವೆ; ಅವರುಗಳು ನೂರಾರು ಕಮಿಟಿಗಳಲ್ಲಿರುವುದರಿಂದ 
ಅವರುಗಳಿಗೆ ಪುರಸತ್ತೇ ಇರುವುದಿಲ್ಲ. ಅಂಥವರು ಸಮಿತಿ ಮೀಟಿಂಗಿಗೆ ಬರದೆ 
ಇರುವುದರಿಂದ ತೊಂದರೆಯಾಗುವುದಿಲ್ಲವೇ? | 

ಶ್ರೀ ಎಸ್‌.ಆರ್‌. ಕಂಠಿ .- ಒದಗಿಸಿರುವ infಂrmation ಓದಿದರೆ 
ಗೊತ್ತಾಗುತ್ತದೆ. ಈ ಎರಡು ಕಮಿಟಿಗಳಲ್ಲಿ ನಾನ್‌ ಅಫಿಷಿಯಲ್‌ಗಳು 2 3 ಜನ 
ಇದ್ದಾರೆ. ಉಳಿದವರೆಲ್ಲಾ ಆಫಿಸರುಗಳಿದ್ದಾರೆ. ಆದ್ದರಿಂದ ತೊಂದರೆಯಾಗುವುದಕ್ಕೆ 
ಕಾರಣ ಇಲ್ಲ, 

ಶ್ರೀ ಕೆ.ಪಿ. ರೇವಣ್ಣ ಸಿದ್ಧಪ್ಪ .- ಆಫೀಸರುಗಳೇ ಜಾಸ್ತಿ ಇದ್ದರೂ, ಅವರು 
ನೂರಾರು ಕಮಿಟಿಯಲ್ಲಿರುವುದರಿಂದ, ಮೀಟಿಂಗಿಗೆ ಬರುವುದಕ್ಕೆ ಅವರಿಗೆ ಕಷ್ಟ. 

ಶ್ರೀ ಎಸ್‌.ಆರ್‌. ಕಂಠಿ .- ಇವರಲ್ಲಿ ಕೆಲವರು ಕಮಿಟಿ ಮೀಟಿಂಗುಗಳಿಗೆ 
ಹೋಗದಿದ್ದರೆ ಕೆಲಸ ನಿಲ್ಲುವದಿಲ್ಲ, ಕೋರಮ್‌ ಆಗುತ್ತದೆ. ಮೊದಲನೆ ಕಮಿಟಿಯಲ್ಲಿ 17 
ಜನ ಇದ್ದಾರೆ; ಎರಡನೆ ಕಮಿಟಿಯಲ್ಲಿ 15 ಜನ ಇದ್ದಾರೆ. ಏನೂ ಕಷ್ಟವಿಲ್ಲ, 


ಶ್ರೀಮತಿ ಬಸವರಾಜೇಶ್ನರಿ .- ಹಿಂದೆ ಒಂದು ಸಾರಿ ಹೈದರಾಬಾದ್‌ 
ಕರ್ನಾಟಕದಲ್ಲಿ ಈ ಪಠ್ಯ ಪುಸ್ತಕಗಳ ಅಭಾವವಾದ ಕಾಲಕ್ಕೆ ಸರಿಯಾದ ವೇಳೆಯಲ್ಲಿ ಅವನು 
ಬದಗಿಸಿಲಿಕ್ಕಾಗದೇ ಇದ್ದುದರಿಂದ ಗುಲ್ಬರ್ಗ ಡಿವಿಜನ್ನಿನಲ್ಲಿ ಒಂದು ಗೌರ್ನ್‌ಮೆಂಟ್‌ ಪ್ರೆಸ್ಸನ್ನು 
ಸ್ಥಾಪಿಸಿ ಸಂಬಂಧಪಟ್ಟ ಪಠ್ಯಪುಸ್ತಕಗಳನ್ನು ಪ್ರಿಂಟ್‌ ಮಾಡಿಸಿದರು. ಅದರಂತೆಯೇ ನೀವು 
ಏತಕ್ಕೆ ಮಾಡಬಾರದು? ಖಾಸಗೀಯವರಿಗಾದರೂ ಆ ಆರ್ಡರನ್ನು ಕೊಡಬಹುದಾಗಿತ್ತಲ್ಲವೇ? 


ಪ್ರತಿಭಾವಂತ ಸಂಸದೀಯ ಷಟು 235 


ಶ್ರೀ ಎಸ್‌.ಆರ್‌. ಕಂಠಿ . ಇದರಲ್ಲಿ ಎರಡು ಭಾಗ. ಒಂದು ಪ್ರಿಸ್ಕೈಬ್‌ 
ಮಾಡಿದ ಪುಸ್ತಕ; ಇನ್ನೊಂದು ಡಿಪಾರ್ಟ್‌ಮೆಂಟಲ್‌ ಪುಸ್ತಕ ಎಂದು ಇವೆ. ಅವುಗಳನ್ನು 
ಸರ್ಕಾರದವರು ವೇಳೆಗೆ ಸರಿಯಾಗಿ ಪಾಠಶಾಲೆಗಳಿಗೆ ಹಂಚಬೇಕು. ಆದರೆ ಪ್ರಿಸ್ಕ್ರಬ್ಸ್‌ 
ಫುಸ್ತಕದಲ್ಲಿ ಸ್ಪಲ್ಪ ಗೊಂದಲ ಸಾಮಾನ್ಯವಾಗಿ ಇದ್ದೇ ಇರುತ್ತದೆ. ಯಾರ್ಯಾರಿಗೆ ಕೊಟ್ಟಿರುತ್ತಾರೆ, 
ಯಾವ ಪ್ರಿಂಟಿಂಗ್‌ ಪ್ರೆಸ್‌ನಲ್ಲಿ ಮಾಡಬಹುದು ಎಂಬುದನ್ನು ಯೋಚನೆ ಮಾಡಬೇಕು. 
ಆದರೆ ಇಂಥಾದ್ದರಲ್ಲಿಯೇ ಪ್ರಿಂಟ್‌ ಮಾಡಿ ಎಂದು ಹೇಳುವುದಕ್ಕಾಗುವುದಿಲ್ಲ. ಗುಲ್ಬರ್ಗದಲ್ಲಿ 
ಮತ್ತೊಂದು ಪ್ರಿಟಿಂಗ್‌ ಪ್ರೆಸ್‌ ಆಗಿದೆ. ಆದರೆ ಇಲ್ಲಿ ಸಾಕಷ್ಟು ಸರ್ಕಾರೀ ಕೆಲಸವಿರುವುದರಿಂದ 
ಅಲ್ಲಿ ಸ್ವಲ್ಪ ಮಟ್ಟಿಗೆ ಟೆಕ್ಟಬುಕ್ಸ್‌ ಕೆಲಸ ಮಾಡುವುದಕ್ಕಾಗಿ ಆಗುತ್ತದೆ ನನಗನ್ನಿಸುತ್ತದೆ. 


ಶ್ರೀ ಸಿ.ಜೆ. ಮುಕ್ಕಣ್ಣಷ್ಪ . ಟೆಕ್ಟ್ಯ ಬುಕ್‌ ಕಮಿಟಿಯವರೇಮೋ ರಿವ್ಯೂ 
ಮಾಡುತಾರೆ. ಸಮಾಜಶಾಸ್ತ್ರ ಭಾಗ ರಲ್ಲಿವ್ಯಾಸಂಗ ಕ್ರಮ ಹೇಗಿದೆಯೆಂದರೆ “ಪಾಠಗಳು 
ಎನ್ನುವ ಕಡೆ ಪುಟಗಳೆಂತಲೂ "ಪ' ಎಂಬುದು ಹರಿದು ಹೋಗಿ "ಷ' ಎಂಬ ಅಕ್ಷರ 
ಪ್ರಿಂಟ್‌ ಆಗಿದೆ'. ಕರಡಿ ಎಂಬುವ ಕಡೆ "ಕರಡಿ' ಎಂಬ ಪದ ಬಿದ್ದಿದೆ. ರಿವ್ಯೂ ಕಮಿಟಿಯವರು 
ಪರಿಶೀಲನೆ ಮಾಡಿದ ಮೇಲೂ "ಪ' ಅಕ್ಷರಕ್ಕೆ "ಷ' ಎಂದು ಬಿದ್ದಿದೆ. ಈ ರೀತಿ ಅಚ್ಛಾದರೆ, 
ಅಂತಹ ಪುಸ್ತಕಗಳನ್ನು ನಮ್ಮಮಕ್ಕಳು ಓದಿದರೆ ಅವರ ತಿಳುವಳಿಕೆ ಮಟ್ಟ ಏವಾಗುತ್ತದೆ, 
ಅದರ ಪರಿಣಾಮವೇನಾಗುತ್ತದೆ? ಅಂದಮೇಲೆ ಈ ರೀತಿ ತಪ್ಪನ್ನು ಮಾಡಿದವರ ಮೇಲೆ 
ಏನು ಕ್ರಮವನ್ನು ತೆಗೆದುಕೊಳ್ಳುತ್ತೀರಿ? 


Mr. Speaker.- Is the Hon'ble member giving an illustration 
fromreality? 


Sri C.J. Muckannappa.- One of my friends has written a 
letter to the Minister to look into the matter. 


Mr. Speaker.- So the instance he has cited, is supported. 


ಶ್ರೀ ಎಸ್‌.ಆರ್‌. ಕಂಠಿ .- ನಾನು ಆಗಲೇ ಹೇಳಿದೆ. ಯಾವುದೇ ಒಂದು 
ಟೆಕ್ಷ ಬುಕ್ಕನ್ನು ಪ್ರಿಸ್ಕ್ರಬ್‌ ಮಾಡುವ ಮುಂಚೆ ಎಲ್ಲಾ ವಿವರಗಳನ್ನು ನೋಡುತ್ತೇವೆ.That 
is the First Edition. ನಿಜವಾಗಿ ಒಂದೆರಡು ಲೋಪದೋಷಗಳೇನೋ ಇರಬಹುದು. 
They are all printers’ devils. fo0]-proof ಮಾಡುವುದಕ್ಕಾಗುವುದಿಲ್ಲ. ಸರ್ಕಾರಿ 
ಪ್ರಿಂಟಿಂಗುಗಳಲ್ಲಿ ಒಂದು ವೇಳೆ ತಪ್ಪಾದರೆ ಅಂತಹವರಿಂದ ಎಕ್ಸ್‌ ಪ್ಲನೇಷನ್ನನ್ನು 
ತೆಗೆದುಕೊಳ್ಳುತ್ತೇವೆ. 

ಶ್ರೀ ಸಿ.ಜೆ. ಮುಕ್ಕಣ್ಣಪ್ಪ .- ಒಂದು ಸಾರಿ ತಪ್ಲಾದಮೇಲೆ ಅದನ್ನು ಪುನಃ 
ಪ್ರಿಂಟ್‌ ಮಾಡಿಸಬೇಕಾದರೆ ಬಹಳ ಕಷ್ಟ ಮತ್ತು ಅದರಿಂದ ಹೆಚ್ಚು ಖರ್ಚು ಆಗುತ್ತದೆಂಬುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ? 


236 ಎಸ್‌.ಆರ್‌. ಕಂಠಿ 


ಶ್ರೀ ಎಸ್‌.ಆರ್‌. ಕಂಠಿ .- ಒಂದುಸಾರಿ ಪ್ರಿಂಟ್‌ ಆದಮೇಲೆ ಅದನ್ನು ಪುನಃ" 
ಪ್ರಿಂಟ್‌ ಮಾಡಿಸುವುದು ಸ್ವಲ್ಪ ಕಷ್ಟ. ಈಗಾಗಲೇ ಅದಕ್ಕೆ ಹೆಚ್ಚು ಖರ್ಚು ಆಗಿರುವಾಗ 
ಪುನಃ ಪ್ರಿಂಟ್‌ ಮಾಡಿಸುವ ಅವಶ್ಯಕತೆ ಇಲ್ಲ. ಅಲ್ಲಿ ಮಾತ್ರ ಮತ್ತೆ ಅಂಟಿಸಿ 
ಸರಿಮಾಡಬೇಕಾಗಿದೆ. ಅದು ಪ್ರಿಂಟರ್ಸ್‌ ಡೆವಲ್‌ ಆಗಿದೆ. ಆ ರೀತಿ ಅವರ ಗಮನಕ್ಕೆ 
ಈಗಾಗಲೇ ತಂದಿದ್ದೇವೆ. In the first edition, there was no mistake 
ಮೊದಲನೆಯ ಎಡಿಷನ್‌ ಅವರ ಗಮನಕ್ಕೆ ಬರುತ್ತದೆ. 2-3-4 ನೇವು ಅವರ ಗಮನಕ್ಕೆ 
ಸಾಮಾನ್ಯವಾಗಿ ಬರುವುದಿಲ್ಲ. In the second edition it has crept in, After the 
first edition was over, ಒಂದು ವೇಳೆ ಹೆಚ್ಚು ಕಾಪಿಗಳು ಬೇಕಾದಾಗ ಪುನಃ ಪ್ರಿಂಟ್‌ 
ಮಾಡಿಸುತ್ತೇವೆ. 

Sri Sanjcevanath Aikala.- Is it not a fact that a commission 


agency rocket is existing in the matter of selecting text book committees 
and criterion for selection is only the capacity of the publisher to pay the 


highest amount of commission to some of the commission agencies? 


ಶ್ರೀ ಎಸ್‌.ಆರ್‌, ಕಂಠಿ .- ಮಾನ್ಯ ಸದಸ್ಯರು ಏನು ಬಹಳ 
ತಿಳಿದುಕೊಂಡಿದ್ದಾರೋ ಅದು ನನ್ನ ಗಮನಕ್ಕೆ ಬಂದಿಲ್ಲ. 


ಶ್ರೀ ಇ. ನಾರಾಯಣಗೌಡ .- ಶಾಲೆಗಳು ಪ್ರಾರಂಭವಾಗಿ ಎಷ್ಟೋ 
ದಿವಸಗಳಾದರೂ ಅನೇಕ ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನು ದೊರೆಯದೆ ತೊಂದರೆಯಾಗಿ 
ವಿದ್ಯಾಭ್ಯಾಸಕ್ಕೆ ಅಡಚಣೆಯಾಗುತ್ತಿದೆ. ಆದ್ದರಿಂದ ಇನ್ನು ಮುಂದಾದರೂ ಶಾಲೆಗಳ 
ಪ್ರಾರಭದಲ್ಲಿಯೇ ಎಲ್ಲಾ ಪಠ್ಯಪುಸ್ತಕಗಳನ್ನು ಮಕ್ಕಳಿಗೆ ಒದಗಿಸುವಂತೆ ವ್ಯವಸ್ಥೆ ಮಾಡುತ್ತೀರಾ? 

ಶ್ರೀ ಎಸ್‌.ಆರ್‌. ಕಂಠಿ .-. ಅದಕ್ಕೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ. 
ಅದಕ್ಕೋಸ್ಕರವೇ ಮೇಲಿಂದ ಮೇಲೆ ಪುಸ್ತಕಗಳನ್ನು ಬದಲಾವಣೆ ಮಾಡದೆ ಇನ್ನು ಮೂರು 
ವರ್ಷದವರೆಗೂ ಹಿಂದಿನ ಪುಸ್ಥಕಗಳನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ. ಆದ್ದರಿಂದ 
ಈ ವರ್ಷ ಹೊಸ ಪಠ್ಯ ಪುಸಕಗಳನ್ನು ಹೊಸದಾಗಿ ಪ್ರಿಸ್ಟ್ರಬ್‌ ಮಾಡದೆ ಹಳೆಯ ಫುಸಕಗಳನ್ನೇ 
ಕಂಟಿನ್ಯೂ ಮಾಡುತ್ತಿದ್ದೇವೆ. ಅದರಿಂದ ಏನೂ ಗೊಂದಲವಾಗುವುದಿಲ್ಲ. 

ಶ್ರೀ ಕೆ.ಪಿ. ರೇವಣ್ಣ ಸಿದ್ದಪ್ಪ .- ಸಾರ್ವಜನಿಕ ಮುಖಂಡರನ್ನು ಕಮಿಟಿಗಳಿಗೆ 


ಹಾಕುವಾಗ ಕಮಿಟಿಯವರ ದಾಕ್ಷಿಣ್ಯ್ಕಕ್ಕೊಳಗಾಗಿ ಪಠ್ಯಪುಸ್ತಕಗಳನ್ನು ಕೊಡಬಾರದು ಎಂಬುದಾಗಿ 
ಕಾನೂನು ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? 


ಶ್ರೀ ಎಸ್‌.ಆರ್‌. ಕಂಠಿ .- ಸಾರ್ವಜನಿಕ ಮುಖಂಡರಮೇಲೆ ಸಂಶಯ 
ಪಟ್ಟರೆ ಅವರಿಂದ ಇಲ್ಲದ ಸಲ್ಲದ ಆರೋಪಣೆಗಳು ಬರುತ್ತವೆ. 


ಪ್ರತಿಭಾವಂತ ಸಂಸದೀಯ ಪಟು 237 


ಶ್ರೀ ಕೆ.ಪಿ. ರೇವಣ್ಣ ಸಿದ್ಧಪ್ಪ .- ಕೆಲವರು ನೂರಾರು ಕಮಿಟಿಗಳಲ್ಲಿದ್ದಾರೆಂಬುದು 
ಸರ್ಕಾರಕ್ಕೆ ಗೊತ್ತೇ? 


ಶ್ರೀ ಎಸ್‌.ಆರ್‌. ಕಂಠಿ :: ಬಹಳ ಕಮಿಟಿಗಳಲ್ಲಿ ಇರುವವರನ್ನು ಈ ಕಮಿಟಿಗೆ 
ಹಾಕಬೇಡಿ ಎನ್ನುವ ವಿಚಾರವನ್ನು ಪರಿಶಿಲನೆ ಮಾಡಿ ನೋಡುತ್ತೇನೆ. 


ಶ್ರೀಮತಿ ಬಿ.ಎಲ್‌. ಸುಬ್ಗಮ್ಮ .- ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳು 
ತಮ್ಮಪಠ್ಯ ಪುಸ್ತಕಗಳಲ್ಲಿರತಕ್ಕೆ ಕನ್ನಡ ಶಬ್ದಗಳನ್ನು ಓದಿದರೂ ಸರಿಯಾಗಿ ಅರ್ಥವಾಗುತ್ತಿಲ್ಲವೆಂದು 
ಹೇಳುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೆ? 

ಶ್ರೀ ಎಸ್‌.ಆರ್‌. ಕಂಠಿ .-. ಅಂಥಾದ್ದು ಯಾವುದಾದರೂ ಇದ್ದರೆ, ಮಾನ್ಯ 
ಸದಸ್ಯರು ಕೂಡಲೇ ನನಗೆ ತಿಳಿಸಲಿ ತಕ್ಕ ಕ್ರಮವನ್ನು ತೆಗೆದುಕೊಳ್ಳುತ್ತೇನೆ. 


ಅಲ್ಲದೆ ನಮ್ಮರಾಜ್ಯ ಭಾಷೆ ಕನ್ನಡವಾದರೂ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ 
ಬೇರೆ ರೀತಿಯಿಂದ ಕನ್ನಡ ಶಬ್ದಗಳನ್ನು ಪ್ರಯೋಗ ಮಾಡುವುದರಿಂದ ಕೆಲವು ಕಡೆ ಆ ರೀತಿ 
ವ್ಯತ್ಕಾಸಗಳಾಗುತ್ತವೆ. ಹಳೆಯ ಮೈಸೂರಿನ ಪುಸ್ತಕಗಳು ಸೌತ್‌ ಕೆನರಾದವರಿಗೆ ಆಗುವುದಿಲ್ಲ. 
ಸೌತ್‌ ಕೆನರಾದವರದು ಇಲ್ಲಿ ಆಗುವುದಿಲ್ಲ. ಇಂಥಾದ್ದನ್ನು ಈಗ ಸರಿ ಮಾಡಬೇಕಾಗಿದೆ. 
ಇದು ಎಲ್ಲರಿಗೂ ಸಾಮಾನ್ಯವಾಗಿ ತಿಳಿದಿದ್ದರೂ ಆ ಶಬ್ದಗಳು ಎಲ್ಲರಿಗೂ ಗೊತ್ತಾಗುತ್ತಿಲ್ಲ. 
ಆ ದೃಷ್ಟಿಯಿಂದ ಕೆಲವು ಶಬ್ದಗಳನ್ನು ಬೇಕೆಂತಲೇ ಸೇರಿಸಲಾಗಿದೆ. 


ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ .- ಇದರಿಂದ ಕನ್ನಡ ಭಾಷೆ ಹಾಳಾಗಿ ಹೋಗಿ 
ಬೆರಿಕೆ ಕನ್ನಡ ಭಾಷೆಯಾಗುತ್ತದಲ್ಲವೇ? 


ಶ್ರೀ ಎಸ್‌.ಆರ್‌. ಕಂಠಿ .- ಯಾವತ್ತೂ ಕನ್ನಡ ಭಾಷೆ ಪರಿಶುದ್ಧವಾದ ಭಾಷೆ, 
ಅದು ಸುಪ್ಪಸಿದ್ದಭಾಷೆಯಾಗಿಯೇ ಉಳಿಯುತ್ತದೆ. 
ಶ್ರೀ ಟ.ಜಿ. ಸತ್ಸನಾರಾಯಣ .- ಈಗ್ಗೆ ಐದಾರು ತಿಂಗಳುಗಳು ಕಳೆದರೂ 


ಮೈನಾರಿಟಿ ಭಾಷೆಗಳ ಪುಸ್ತಕಗಳು ಬರುವ ಅವಕಾಶವೇ ಇಲ್ಲ. ಈಗಲಾದರೂ ಅವನ್ನು 
ತರಿಸಲು ಅನುಕೂಲ ಮಾಡುತ್ತೀರಾ? Ne 


ಶ್ರೀ ಎಸ್‌.ಆರ್‌. ಕಂಠಿ .- ಮೈನಾರಿಟಿ ಭಾಷೆಯಲ್ಲಿ ಸ್ವಲ್ಪ ತೊಂದರೆ ಇದೆ. 
ಪಟ್ಟಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾರಿಗೆ ಪಸಕ ಬರೆಯುವುದಕ್ಕೆ ಸಾಧ್ಯವಿಲ್ಲವೋ ಅಂತಹವರಿಗೆ 
ಸರ್ಕಾರದವರು ಎಷ್ಟೆಷ್ಟು ರೀತಿಯಿಂದ ಅನುಕೂಲವನ್ನು ಕಲ್ಪಿಸಿ ಕೊಡಬೇಕೋ ಅಷ್ಟು 
ರೀತಿಯಿಂದ ಕೊಡುತ್ತಿದ್ದೇವೆ. 


238 ಎಸ್‌.ಆರ್‌. ಕಂಠಿ 


Choice in the matter of choosing the Medium of Instruction 
while entering the High Schools. 


Ganji Veerappa (Harihar).- 
Will the Government be pleased to state.- 


(a) whether it is a fact that the students entering the High Schools 
have no free choice in the matter of choosing the medium of instruction; 


{b) whether it is a fact that there are more Kannada medium classes 
than English medium classes; 


{c) the basis on which the students are given the particular medium 
of instruction, Kannada or English? 


Sri S.R. Kanthi (Minister for Education).- 


(a) Yes, subject to safeguards for linguistic minorities. 
(b) Yes. 
(c) English medium is given to the following categories of students:- 


(i} Those whose mother tongue is English and those who are 
promoted from the Primary Schools with English as medium. 


(ii} Those who belong to the migratory population, whatever 
their mother tongue may be. 


(iii) Children of parents belonging to the All-India Services liable 
to transfer from State to State. 


(iv) Children of employees of Banks, Firms and other business 
concerns, which have branches in more than one State and 
who are liable to transfer from State to State. 


(೪} Those whose mother tongue is a minority language for which 
no provision for teaching the minority lanuage exists at the 
Secondary stage in the Schools of the locality. 


(vi) Seats left over after providing for the above categories of 
students may be filled up by other students who desire to 
take up English medium on the basis of the marks obtained 


by them in English at the VI Standard Annual Examination. 
Sri SR. Kanthi.- Answers printed with one change; yes, 
subject to linguistic minorities." ಇನ್ನೊಂದು ಹೇಳಬೇಕಾಗಿತ್ತು. ನಾವು ಭಾಷೆಗಳನ್ನು 
ಒಪ್ಪಿಕೊಂಡಿದ್ದೇವೆ. Three languages formula. ಒಂದು ಇಂಗ್ಲಿಷ್‌, ಹಿಂದಿ, ಇವೆರಡು 


ಪ್ರತಿಭಾವಂತ ಸೆಂಸದೀಯ ಹಟು 239 


ಕಂಪಲ್ಲರಿಯಾಗಿವೆ. ಮೂರನೆಯದರಲ್ಲಿ ಅನೇಕ ಗ್ರೂಪುಗಳನ್ನು ಸೇರಿಸಿದ್ದೇವೆ ಅದೂ ಸಹೆ 
ಕಂಪಲ್ಲರಿ ಗ್ರೂಪ್‌. It is one of the electives. ಮೈನಾರಿಟಿಯವರು ಕನ್ನಡವನ್ನು 
ತೆಗೆದುಕೊಳ್ಳುಬಹುದು ಎಂಬುದಾಗಿ ಹೇಳಿ ಅವರನ್ನು ಅಂತಹ ಶಾಖೆಗೆ ಬಿಡಬಹುದು. 


Sri Ganji Veerappa.- The answer to (a) is "yes, subject to 
safeguards for linguistic minorities.” And you have amended it. What 
the idea behind the policy of Government in the matter of free choice to 
students for taking English or Kannada medium? 


ಶ್ರೀ ಎಸ್‌.ಆರ್‌. ಕಂಠಿ .- ಅಲ್ಪ ಸಂಖ್ಯಾತರದವರು ಮೈನಾರಿಟಿಯವರು 
ಮಾತೃಭಾಷೆಯಾದ ಕನ್ನಡವನ್ನು ತೆಗೆದುಕೊಳ್ಳಲಿಕ್ಕಿ ಏನೂ ತೊಂದರೆಯಿಲ್ಲ, ಅದಕ್ಕೆ ಪ್ರಾವಿಷನ್‌ 
ಮಾಡಿದ್ದೇವೆ. ಕನ್ನಡ ಮಾತೃಭಾಷೆ ಇರುವವರು ಇಂಗ್ಲೀಷನ್ನು ತೆಗೆದುಕೊಳ್ಳುತ್ತೇವೆಂದರೆ 
ಅಲೊ ಮಾಡುತ್ತಿಲ್ಲ. ಅವರಿಗೆ ಇಂಗ್ಲಿಷ್‌ ಪ್ರಾವಿಷನ್‌ ಇದೆಯೋ ಅಂತಹವರು ಇಂಗ್ಲಿಷ್‌ 
ಕಲಿಯುವುದಕ್ಕೆ ಹೋಗುತ್ತಾರೆ. ಆದರೆ ಕನ್ನಡದವರು ಇಂಗ್ಲಿಷ್‌ ಭಾಷೆ ಮೀಡಿಯಮ್‌ 
ಕೊಡಿ ಎಂದು ಹೇಳುವುದು ಸರಿಯಲ್ಲ. 


ಶ್ರೀ ಗಾಂಜಿ ವೀರಪ್ಪ .- ಈ ರೀತಿ ರಿಷ್ಟಿರ್ಕ್ಸ್‌ ಹಾಕಿರುವುದರಿಂದ 
ಯೂನಿವರ್ಸಿಟಿಗೆ ಯಾರೂ ಹೋಗದೆ ಕನ್ನಡ ವಿದ್ಯಾರ್ಥಿಗಳು ವಿಶೇಷವಾಗಿ ತೇರ್ಗಡೆಯಾಗದೇ 
ಇರುವುದು ತಮ್ಮಗಮನಕ್ಕೆ ಬಂದಿದೆಯೇ. 


ಶ್ರೀ ಎಸ್‌.ಆರ್‌. ಕಂಠಿ .- ಅದು ಇರಬಹುದು. ನನಗೇನೂ ಗೊತ್ತಿಲ್ಲ. 
ಯೂನಿವರ್ಸಿಟಿಯಲ್ಲಿ ಗ್ರಾಜುಯಲ್ಲಾಗಿ ಕನ್ನಡ ಅಭಿವೃದ್ಧಿಯಾಗಬೇಕು. 


ಶ್ರೀ ಗಾಂಜಿ ವೀರಷ್ಟ.- ಈರೀತಿ ರಿಪ್ಟಿಕ್ಷನ್ಸ್‌ ಹಾಕುತ್ತಿರುವುದರಿಂದ ger 
studiesಗೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿ ಕಾಲೇಜುಗಳಿಗೆ ಹೋಗುವುದಕ್ಕೂ ಅಲ್ಲಿ 
ಸೈನ್ಸ್‌ ಸಬ್ಬೆಕ್ಟುಗಳನ್ನು ತೆಗೆದುಕೊಳ್ಳುವುದಕ್ಕೂ ಬಹಳ ತೊಂದರೆಯಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ? 


ಶ್ರೀ ಎಸ್‌.ಆರ್‌. ಕಂಠಿ .- ಹೈಸ್ಕೂಲುಗಳಲ್ಲಿ ಸೈನ್ಸ್‌ ಸಬ್ದೆಕ್ಟುಗಳನ್ನು ವಿದ್ಯಾರ್ಥಿಗಳು 
ಕನ್ನಡದಲ್ಲಿಯೂ ಕಲಿಯುತ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಕಲಿಯುತ್ತಾ ಇದ್ದಾರೆ. ಅಂತಹ 
ಮಕ್ಕಳಿಗೆ ಪಿ.ಯು.ಸಿ.ಗೆ ಹೋದ ಮೇಲೆ ಇಂಗ್ಲಿಷ್‌ನಲ್ಲಿ ಪಾಠ ಹೇಳುವುದರಿಂದ ಕೆಲಮಟ್ಟಿಗೆ 
ಅನುಕೂಲ ಮತ್ತು ಅನಾನುಕೂಲಗಳುಂಟು. ಅಂಥಾದ್ದನ್ನು ಸರಿಹೊಂದಿಸಬೇಕಾದರೆ ಈಗಿನ 


ಸಂದರ್ಭದಲ್ಲಿ ಕradual transfer from English to regional language is 
inevitatble. 


240 ಎಸ್‌.ಆರ್‌. ಕಂಠಿ 


Sri Ganji Veerappa.- In restraining the students from having 
free choice in the matter of choosing the medium of instruction in high 
school standards, is it the idea of Government to restrict the number of 
students taking English medium? 


ಶ್ರೀ ಎಸ್‌.ಆರ್‌. ಕಂಠಿ .. ವಾನು ಆಗಲೇ ಹೇಳಿದೆ. ಮೈನಾರಿಟಿಗೆ ಮಾತ್ರ 
ರಿಯಾಯಿತಿ ಕೊಡುತ್ತೇವೆ. ಆದರೆ ಮೆಜಾರಿಟಿ ಕನ್ನಡ ಭಾಷೆಯವರು ಇದ್ದರೆ ಅಂತಹವರಿಗೆ 
ಕನ್ನಡ ತೆಗೆದುಕೊಳ್ಳಬೇಕೆಂದು ಹೇಳುವುದು ಸ್ವಾಭಾವಿಕವಾದ ಮಾತು. ಆದರೂ ಕೂಡ 
ಕಂಪಲ್ಲರಿ ಗ್ರೂಪ್‌ ಅಂದರೆ ಇಂಗ್ಲಿಷ್‌, ಹಿಂದಿ, ಮೂರನೆಯದು ಕನ್ನಡ. Group Kannada 
is one of the electives. ಇವುಗಳಲ್ಲಿ ಯಾವ ಭಾಷೆಯನ್ನಾದರೂ ತೆಗೆದುಕೊಳ್ಳುವುದಕ್ಕೆ 
ಅನುಕೂಲ ಮಾಡಿಕೊಟ್ಟಿದೆ. 


9.0 ಎ.ಎಂ. 


ಶ್ರೀಮತಿ ಬಿ.ಎಲ್‌. ಸುಬೃಮ್ಮ .- ಅಖಿಲ ಭಾರತ ಸರ್ವಿಸ್‌ಗಳಲ್ಲಿರುವವರ 
ಮಕ್ಕಳು, ಬ್ಯಾಂಕುಗಳಲ್ಲಿರುವವರ ಮಕ್ಕಳು ಮುಂತಾದವರಿಗೆ ಇಂಗ್ಲಿಷ್‌ ಮಾಧ್ಯಮ 
ಕೊಡಬಹುದೆಂದು ಹೇಳಿದರೆ, ರೈತರ ಮಕ್ಕಳು ಇಂಗ್ಲಿಷ್‌ ಮಾಧ್ಯಮ ತೆಗೆದುಕೊಳ್ಳಬೇಕೆಂದು 
ಇಚ್ಛಿಸಿದರೆ ಏನು ಮಾಡುತ್ತೀರಿ? 


ಶ್ರೀ ಎಸ್‌.ಆರ್‌. ಕಂಠಿ .- ಇದು ಬಹಳೆ ಕಷ್ಟ; ಕನ್ನಡ ದೇಶದಲ್ಲಿದ್ದು ಕನ್ನಡವನ್ನು 
ಕಲೆಯುವುದು ಬಿಟ್ಟು ರೈತರ ಮಕ್ಕಳು ಇಂಗ್ಲಿಷ್‌ ಕಲಿಯಬೇಕೆಂದರೆ ಹೇಗೆ? 


ಶ್ರೀಮತಿ ಬಿ. ಎಲ್‌. ಸುಬ್ಬಮ್ಮ ಈ ಮೈಸೂರಿನಲ್ಲಿ ಕನ್ನಡ ಮಾಧ್ಯಮವನ್ನು 
ತೆಗೆದುಕೊಳ್ಳಬೇಕೆಂಬ ನಿರ್ಧಾರವಾಗಿರುವಂತೆ, ನೆರೆ ಪ್ರಾಂತಗಳಾದ ಮದರಾಸು, ಗುಜರಾತು 
ಮುಂತಾದ ಕಡೆಯೂ ಆಗಿದೆಯೆ? 


ಶ್ರೀ ಎಸ್‌.ಆರ್‌. ಕಂಠಿ .- ಇದು ಅಖಿಲ ಭಾರತ ನೀತಿಯಾಗಿದೆ. ಎಲ್ಲ 
ತಜ್ನಧೂ ಇದನ್ನು ಒಪ್ಪಿದ್ದಾರೆ, ಕೇಂದ್ರ ಸರ್ಕಾರದವರೂ ಒಪ್ಪಿದ್ದಾರೆ. ಮೂರು ಭಾಷೆಗಳನ್ನು 
ಕಲಿಯಬೇಕೆಂಬ ನೀತಿ ಮೈಸೂರು, ಕೇರಳ, ಆಂದ್ರ ಮತ್ತು ಮದರಾಸುಗಳಲ್ಲಿ 
ಏಕರೀತಿಯಾಗಿದೆ. ಅದರಂತೆ ನಾವ ಮಾಡುತ್ತಿದ್ದೇವೆ. ನಾವಾದರೂ ಅಲ್ಲಲ್ಲಿ ಸ್ವಲ್ಪ ರಿಯಾಯಿತಿ 
ತೋರಿಸುತ್ತಿದ್ದೇವೆ, ಅದರೆ ಮದರಾಸಿನಲ್ಲಿ ಬಹಳ ಸ್ಟಿಕ್ಟ್‌ ಆಗಿದ್ದಾರೆ. 

ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ .- ಮದರಾಸಿನಲ್ಲಿ ತಮಿಳು ಭಾಷೆಯ 
ಮೀಡಿಯಮ್‌" ತೆಗೆದುಕೊಂಡರೆ ಸ್ಥೆಪೆಂಡ್‌ ಕೊಡುತ್ತೇವೆಂದು ಸರ್ಕಾರದವರು ಹೇಳಿದರೂ 
ಅದಕ್ಕೆ ಬಾರದೇಯಿರುವುದು ಗೊತಿದೆಯೆ? 


ಪ್ರತಿಭಾವಂತ ಸಂಸದೀಯ ಹಟು 241 


ಶ್ರೀ ಎಸ್‌.ಆರ್‌. ಕಂಠಿ .- ಅಲ್ಲಿ ಎಸ್‌.ಎಸ್‌. ಎಲ್‌.ಸಿ. ವರೆಗೆ ತಮಿಳಿನಲ್ಲೇ 
ಕಲಿಯುತ್ತಾರೆ, ಪಿ.ಯು.ಸಿ.ಗೆ ಬಂದ ಮೇಲೆ ತಮಿಳು ಮಾಧ್ಯಮ ತೆಗೆದುಕೊಳ್ಳಿ ಎಂದು 
ಹೇಳಿದರೆ ತೆಗೆದುಕೊಳ್ಳುವುದಿಲ್ಲ, ಇಂಗ್ಲಿಷ್‌ ತೆಗೆದುಕೊಳ್ಳುತ್ತಾರೆ. 


ಶ್ರೀಮತಿ ಬಿ.ಎಲ್‌. ಸುಬ್ಬಮ್ಮ .- ನಮ್ಮಮಕ್ಕಳಿಗೆ ಇಂಥದೇ ಭಾಷೆಯನ್ನು 
ಕಲಿಸಬೇಕೆಂದು ನಾವು ಇಚ್ಛಿಸಿದರೆ ಅದಕ್ಕೆ ಅಡ್ಡಿ ಬರುವುದು ನ್ಯಾಯವೆ? 


ಶ್ರೀ ಎಸ್‌.ಆರ್‌. ಕಂಠಿ .- ಮಾತೃಭಾಷೆ ಕನ್ನಡವಾಗಿದ್ದರೆ, ಅದನ್ನು ಬೇಡ 
ಅನ್ನುವುದು ಹೇಗೆ. If salt loses its saltiness, what is to be done? 


ಶ್ರೀಮತಿ ಬಸವರಾಜೇಶ್ವರಿ .- ಹೈಸ್ಕೂಲಿನಲ್ಲಿ ಕನ್ನಡದಲ್ಲಿ ಸೈನ್ಸ್‌ ವಿಷಯಗಳನ್ನು 
ಕಲಿಯುವುದರಿಂದ, ಅವರು ಪಿ.ಯು.ಸಿ.ಗೆ ಬಂದ ಮೇಲೆ ಇಂಗ್ಲಿಷ್‌ನಲ್ಲಿ ಕಲಿಯಬೇಕಾಗಿ 
ಫೇಲ್‌ ಆಗುವುದನ್ನು ಹೋಗಲಾಡಿಸಲು ಏನು ಕಾರ್ಯಕ್ರಮ ಕೈಗೊಂಡಿದ್ದಾರೆ? 


ಶ್ರೀ ಎಸ್‌.ಆರ್‌. ಕಂಠಿ .- ಸೈನ್ಸ್‌ ಶಬ್ದಗಳನ್ನು ಕನ್ನಡದಲ್ಲಿಯೂ ಹೇಳುತ್ತಾರೆ 
ಇಂಗ್ಲಿಷ್‌ದಲ್ಲಿಯೂ ಹೇಳುತ್ತಾರೆ, ಆದರೆ ಇಂಗ್ಲಿಷ್‌ ನಲ್ಲಿ ಬರೆಯುವುದು ಸಾಧ್ಯವಿಲ್ಲ 
Medium of Instruction ಇಲ್ಲಿ ಕನ್ನಡ ಇರುವುದನ್ನು ಒಪ್ಪಲೇಬೇಕು, ಅಖಿತ ಭಾರತ 
ನೀತಿಯನ್ನು ವ್ಯತ್ಯಾಸ ಮಾಡುವುದಕ್ಕಾಗುವುದಿಲ್ಲ, 

Smt. Vasantalata Mirjankar.- In order to safeguard the 


interests of the minorities, will Government consider the question of 
giving permission to start English medium schools wherever necessary? 


ಶ್ರೀ ಎಸ್‌.ಆರ್‌. ಕಂಠಿ .- ಯಾರ ಮಾತೃಭಾಷೆ ಕನ್ನಡವಲ್ಲವೋ ಅವರಿಗೆ 
ಅವರ ಮಾತೃಭಾಷೆಯಲ್ಲಿ ಶಿಕ್ಷಣ ಬೇಕೆಂದರೆ, ಶಾಲೆ ಕೊಡುತ್ತೇವೆ, ತರಗತಿ ತೆರೆಯುತ್ತೇವೆ. 
ಆದರೆ ಅಲ್ಲಿ ಅನೇಕ ಮೈನಾರಿಟಿಗಳೆ ಭಾಷೆಯುದ್ದರೆ ಇಂಗ್ಸಿಷ್‌ ಕೊಡುತ್ತೇವೆ; ಒಂದು ವೇಳೆ 
ಇಂಗ್ಲಿಷ್‌ ಬೇಕೆಂದು ಕೇಳಿದರೆ ಸಹಾನುಭೂತಿಯಿಂದ ಯೋಚನೆ ಮಾಡುತ್ತೇವೆ. 


ಶ್ರೀ ಟ. ಮಾದಯ್ಮ ಗೌಡ .- ಹಿಂದೆ ಎನ್‌. ಎಸ್‌. ಸುಬ್ಬರಾಯರ 
ಕಾಲದಿಂದಲೂ ಕನ್ನಡದ ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿ ಹೇಳಿಕೊಟ್ಟರೆ ಅವರಿಗೆ ಚಿನ್ನಾಗಿ 
ಬರುತ್ತದೆ. ಇಂಗ್ಲಿಷ್‌ ಕಲಿಯುವುದೂ ಸುಲಭವಾಗುತ್ತದೆಂಬುದನ್ನು ಪರೀಕ್ಷೆ ನಡೆಸಿ, 
ಕಂಡು ಹಿಡಿದು, ಕನ್ನಡ ಮಾಧ್ಯಮವೇ ಒಳ್ಳೆಯದೆಂದು ತಜ್ಞರು ತೀರ್ಮಾನ ಮಾಡಿದ್ದಾರೆಂಬುದು 
Kd [~) 
ಸರ್ಕಾರದ ಗಮನಕ್ಕೆ ಬಂದಿದೆಯೆ? 


. ಶ್ರೀ ಎಸ್‌.ಆರ್‌. ಕಂಠಿ .- ಮಾನ್ಯ ಸದಸ್ಯರು ಹೇಳುವುದು ಸತ್ವ ಅಖಿಲಭಾರತದ 
ನೀತಿಯನ್ನು ಅದರಂತೆಯೇ ಮಾಡಿದ್ದಾರೆ. 


242 ಎವಿಸ್‌.ಆರ್‌. ಕಂಠಿ 


ಶ್ರೀ ಎಸ್‌. ಗೋಪಾಲಗೌಡ .- ಇಂಗ್ಲಿಷ್‌ ಭಾಷೆಯ ಮಾಧ್ಯಮವಿರತಕ್ಕ 
ಶಾಲೆಗಳಲ್ಲಿ ಕನ್ನಡವನ್ನು ಂmpಟ!sory ಮಾಡಿದ್ದಾರೆಯೇ? 


ಶ್ರೀ ಎಸ್‌.ಆರ್‌. ಕಂಠಿ .- ನೋಡಿ ಹೇಳುತ್ತೇನೆ. 


ಶ್ರೀ ಎಸ್‌. ಶಿವಪ್ಪ .- ಇಂಗ್ಲಿಷ್‌ ಭಾಷಾ ವ್ಯಾಮೋಹ ಹೋಗುವುದಕ್ಕಾಗಿ 
ಕನ್ನಡ ಅಖಿಲ ಭಾರತ ಪರೀಕ್ಷೆಗಳಲ್ಲಿ ಮೈಸೂರಿನಿಂದ ಹೋಗಿ ಕೂರುವ ಅಭ್ಯರ್ಥಿಗಳು 
ಕನ್ನಡ ಭಾಷೆಯಲ್ಲೇ ಉತ್ತರ ಬರೆಯಲು ಅವಕಾಶ ಮಾಡಲು ಪ್ರಯತ್ನ ಮಾಡುತ್ತೀರಾ? 


ಶ್ರೀ ಎಸ್‌.ಆರ್‌. ಕಂಠಿ .- ಅದು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ. 
ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್‌ ನವರು ಮಾಡಬಹುದು. ಶ್ರೀಮಾನ್‌ ಶಿವಪ್ಪನವರು 
ಪ್ರಯತ್ನಿಸಿ ಅಲ್ಲಿ ಮಾಡಿಸಬಹುದು. ಇದಕ್ಕೆ ದೇವರು ಅವರಿಗೆ ಅವಕಾಶ ಕೊಡಲೆಂದು 
ಪ್ರಾರ್ಥಿಸುತ್ತೇನೆ. 


ಶ್ರೀ ಸಿ.ಜೆ. ಮುಕ್ಕಣ್ಣಪ್ಪ .- ಭಾಷಾ ವ್ಯಾಮೋಹದಲ್ಲಿ ಕೆಲವರಿಗೆ ಸೌಲಭ್ಯ ಸಿಕ್ಕಿ 
ಮತ್ತೆ ಕೆಲವರಿಗೆ ಸಿಕ್ಕದೆ ಹೋದರೆ ಅದು discriminate ಮಾಡಿದ ಹಾಗಾಗುವುದಿಲ್ಲವೆ? 


ಶ್ರೀ ಎಸ್‌.ಆರ್‌. ಕಂಠಿ .- ಇದರಲ್ಲಿ 4ಃsrimination ಪ್ರಶ್ನೆ ಬರುವುದಿಲ್ಲ; 
ಅಖಿಲಭಾರತ ನೀತಿಯನ್ನು ನಾವ ಒಪ್ಪಿಕೊಂಡಿದ್ದೇವೆ. ಐ.ಎ.ಎಸ್‌. ವಿಚಾರದಲ್ಲಿ ಕೇಳಿದರು, 
ಯಾವ ರೀತಿ ಪರೀಕ್ಷೆ ತೆಗೆದುಕೊಳ್ಳಬಹುದೆಂದು ಕೇಂದ್ರ ಸರ್ಕಾರದವರು ಯೋಚನೆ 
ಮಾಡುತಿದ್ದಾರೆ. 


ಶ್ರೀ ಬಿ. ಚನ್ನಬೈರೇಗೌಡ .- ಮಾಧ್ಯಮವನ್ನಾಗಿ ಕನ್ನಡವನ್ನೇ ತೆಗೆದುಕೊಳ್ಳಬೇಕು 
ಇಂಗ್ಲೀಷನ್ನೇ ತೆಗೆದುಕೊಳ್ಳಬೇಕು ಎಂದು ಈಗ ಹಾಕಿರುವ r51ctiಂn ತೆಗೆದು 


ಜಾ 


ಹಾಕುತೀರಾ? 
pd) 


ಶ್ರೀ ಎಸ್‌.ಆರ್‌. ಕಂಠಿ .- ಸ್ವಾಮಿ, ಇಷ್ಟು ಹೊತ್ತಿನ ತನಕ ರಾಮಾಯಣ 
ಹೇಳಿದೆ, ಈಗ ಸೀತೆ ಯಾರೆಂದು ಕೇಳಿದರೆ ಏನು ಹೇಳುವುದು (ನಗು.) 


Sri J.P. Sarvesh.- Has it come to the notice of Government 
that by taking Kannada as the medium of instruction, the students after 


completing their education cannot get into Central Services? 


ಶ್ರೀ ಎಸ್‌.ಆರ್‌. ಕಂಠಿ .- ನಾನಾಗಲೇ ಹೇಳಿದೆ, ಐ.ಎ.ಎಸ್‌. ಮತ್ತು 
ಸೆಂಟ್ರಲ್‌ ಸರ್ವಿಸಸ್‌ ನಲ್ಲಿ ಎಲ್ಲರಿಗೂ ಅವಕಾಶ ಕೊಡಬೇಕು. Regional language 
ಕಲಿತವರಿಗೆ ಯಾವ ರೀತಿ ಅವಕಾಶ ಕೊಡಬೇಕೆಂಬುದು ಪರಿಶೀಲನೆ ಮಾಡಬೇಕಾದ 
ವಿಷಯ. 


ಪ್ರತಿಭಾವಂತ ಸಂಸದೀಯ ಪಟು 243 


ಶ್ರೀ ಎಂ.ಆರ್‌. ಪಾಟೀಲ್‌ .- ಐ.ಎ.ಎಸ್‌. ಪರೀಕ್ಷೆ ಕನ್ನಡದಲ್ಲಿ ಮತ್ತು 
ಇಂಗ್ಲಿಷ್‌ನಲ್ಲಿ ನಡೆಯುತ್ತಿದೆಯೆ? 


ಶ್ರೀ ಎಸ್‌.ಆರ್‌. ಕಂಠಿ .- Regional language ಗೂ ಅದಕ್ಕೂ ಯಾವ 
ರೀತಿ ಸಂಬಂಧವಿರಬೇಕು ಎಂಬುದು ರೀಜನಲ್‌ ಕೌನ್‌ಸಲಿಂಗ್‌ ಮೀಟಿಂಗಿನಲ್ಲಿ ಬಂದು 
ನಾವು ಸಲಹೆ ಮಾಡಿದ್ದೇವೆ; ಕೇಂದ್ರ ಸರ್ಕಾರದವರು ಯೋಚನೆ ಮಾಡಿ ಯಾರಿಗೂ 
ತೊಂದರೆಯಾಗದೇ ಇರುವಂತೆ ಮಾಡಬೇಕೆಂದು ಆಲೋಚನೆ ಮಾಡುತ್ತಿದ್ದಾರೆ. 


ಶ್ರೀ ಡಿ.ಎಂ. ಸಿದ್ದಯ್ಮ .- ಹೈಸ್ಕೂಲು ತರಗತಿಗಳಲ್ಲಿ ಕನ್ನಡ, ಇಂಗ್ಲಿಷು 
ಎರಡನ್ನೂ ಇಟ್ಟಿರುವುದರಿಂದ ಎಲ್ಲರೂ ಇಂಗ್ಲಿಷ್‌ ಮೀಡಿಯಮ್‌"ಗೆ ಹೋಗುವುದು 
ಗೊತಿದೆಯೆ? 


ಶ್ರೀ ಎಸ್‌.ಆರ್‌. ಕಂಠಿ .- ಇಂಗ್ಲಿಚ್‌ ಮೀಡಿಯಮ್‌” ಎಲ್ಲವನ್ನೂ ಮಾಡಿಲ್ಲ, 
ಇಂಗ್ಲಿಷನ್ನು compulsory subject ಆಗಿ ಕಲಿಸುತ್ತಿದ್ದಾರೆ. eoು medium of instruction 
ಅಲ್ಲ. 


244 4 ಎಸ್‌.ಆರ್‌, ಕಂಠಿ 


ಜಾತಿರಹಿತ ಆಡಳಿತದ ಬಗ್ಗೆ 


ಆದುದರಿಂದ ಯಾರಾದರೂ ಸದಸ್ಯರು ಇಂಥವರಿಗೆ ಹೀಗಾಗಿದೆ ಅಂತ ಒಂದು 
ಮಾತನ್ನು ಹೇಳಿದರೆ, ನಾನು ಅವರ ಹತ್ತಿರ ಕೂತುಕೊಂಡು ನಾನೇ ಅವರಿಗೆ ಎಲ್ಲ ವಿಧವಾದಂಥ 
ನಿಜವಾದ ಸಂಗತಿ ಹೇಳಿಕೊಟ್ಟು ಆ ಮೇಲೆ ಇವರು ಏನು ಎಲ್ಲಾ ಮಾತು ಹೇಳುವುದು 
ಸರಿ ಎಂದು ಒಪ್ಪಿಕೊಳ್ಳುತ್ತೇನೆ. ಇಲ್ಲದಿದ್ದರೆ ನಿಸ್ವಾರ್ಥಿಗಳಾದಂಥ ನಿಷ್ಟಕ್ಷಪಾತಿಗಳಾದಂಥ 
ಜನಗಳಿಗೆ ನಾನು ಅದನ್ನು submit ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಜಾತಿ ಜಾತಿಯ ಮಾತನ್ನು 
ಆಡುವುದು ಸರಿಯಲ್ಲ, ಏಕೆಂದರೆ ಯಾವುದೋ ಜಾತಿಯವರು ಇವತ್ತಿನ ದಿವಸ ಒಂದು 
ದೊಡ್ಡ ಸ್ಥಾನಕ್ಕೆ ಹೋದರೆ ನನಗೆ ಬರುವ ಭಾಗ್ಯ. ಅಷ್ಟರಲ್ಲಿಯೇ ಇದೆ. ನನ್ನ ಜಾತಿಯವರು 
ದೊಡ್ಡ ಅಧಿಕಾರಿಯಾದರೆ ನನಗೆ ಬರುವ ಭಾಗ್ಯ ಅಷ್ಟೇ. ಬೇರೆ ಜಾತಿಯವರು ಆದರೆ 
ನನ್ನ ಮೇಲೆ ಆಕಾಶ ಕಳಚಿಬೀಳುವುದು ಅಷ್ಟರಲ್ಲಿಯೇ ಇದೆ. ನಾನು ಮುಂಬೈ ರಾಜ್ಯದಿಂದ 
ಇಲ್ಲಿಗೆ ಬಂದವನು; ಯಾವ ರಾಜ್ಯದಲ್ಲಿ Communalism ಭಾವನೆ ಬಹಳ ಕಡಿಮೆ 
ಇದೆಯೋ ಅಂಧ ಕಡೆಯಿಂದ ಬಂದವನಾದುದರಿಂದ ನನಗೆ ಜಾತಿಯ ಬಾವನೆಗಳು 
ಬರುವುದಿಲ್ಲ. ಈ ವಿಚಾರವೆಲ್ಲಾ ನನ್ನಲ್ಲಿ ಬರುವುದಿಲ್ಲ. ಆದರೂ ಕೂಡ ಪುನಃ ಪುನಃ 
ಜಾಯೀಯತೆಯ ಚಾರ್ಜ್‌ ನನ್ನ ಮೀಲೆ ಮಾಡುವುದರಿಂದ, ಜನಗಳಿಗೆ ಕೂಲಂಕಷವಾಗಿ, 
ದೇವರ ಸಾಕ್ಷಿಯಾಗಿ ವಿಚಾರ ಮಾಡಬೇಕೆಂದು ಅವರಿಗೆ ನಾನು ಬೇಡಿಕೊಳ್ಳುತ್ತಾ ಇದ್ದೇನೆ. 


ಶ್ರೀ ಇ. ನಾರಾಯಣ ಗೌಡ .- ಒಮ್ಮೊಮ್ಮೆಸ್ಥಾಮಿಗಳ ಪ್ರಭಾವಕ್ಕೆ ಒಳಗಾಗಿ 
ಬಿಡುತ್ತೀರ. 


ಶ್ರೀ ಎಸ್‌.ಆರ್‌. ಕಂಠಿ .-. ಯಾರ ಪ್ರಭಾವಕ್ಕೂ ಒಳಗಾಗುವುದಿಲ್ಲ ಎಂದು 
ನಿಮಗೆ ಹೇಳಿದ್ದೇನೆ. ಹೈಕೋರ್ಟು ಜಡ್ಡಗಳು ತೆಗೆದುಕೊಂಡು ಸರ್ಕಾರ ತಪ್ಪು ಅಂತ 
ಹೇಳಿದರೆ ಒಪ್ಪಿಕೊಳ್ಳುತ್ತೇನೆ. ಸುಮನೆ ಯಾರೊಬ್ಬರು ಅಧಿಕಾರಿಗಳೂ ತಮಗೆ 
ಅನ್ಯಾಯವಾಗಿದೆ ಎಂದು ಭಾವಿಸಿಕೊಂಡು ಅನ್ಯಾಯವಾದ ರೀತಿಯಲ್ಲಿ ಪಾಪ, ಹೌಸಿನ 
ಅಥವಾ ಮೇಲನ್ರೆ ಸದಸ್ಯರ ಪ್ರಯೋಜನ ಪಡೆಯಬಾರದೆಂದು ವಿನಂತಿ ಮಾಡಿಕೊಳ್ಳುತ್ತಾ 
ಇದ್ದೇನೆ. 


ಆದ್ದರಿಂದ ಅವರ ಮೇಲೆ ಕ್ರಮತೆಗೆದುಕೊಳ್ಳುವ ಪ್ರಸಂಗ ಬಂದರೂ 
ತೆಗೆದುಕೊಳ್ಳಬಾರದು, ತೆಗೆದುಕೊಳ್ಳುವುದು ಸರಿಯಾದ್ದಲ್ಲ ಎಂದು ಮಾಡಿದ್ದೇನೆ. ಏಕೆಂದರೆ 
ಕೆಲವುಕಾಲ ನೋಡೋಣ, ನಂತರ ಸರಿಯಾಗುತ್ತದೆ ಎಂದು ತಿಳಿದುಕೊಂಡಿದ್ದೇನೆ. ಶ್ರೀಮಾನ್ಯ 
ನಂಜೇಗೌಡರು ಸ್ಕಾಲರ್‌ ಷಿಪ್‌ ಕಮಿಟಿ ವಿಚಾರ ಹೇಳಿದರು. ಯಾವ ಉದ್ದೇಶದಿಂದ 
ಮಾಡಿದ್ದೇವೆ ಎಂದು ಕೇಳುತ್ತಾರೆ. ಗವರ್ನಮೆಂಟ್‌ ಆರ್ನ್‌ರ್‌ ಇದೆ ಆ ಪ್ರಕಾರ ಮಾಡಿದ್ದೇವೆ 
ಅದನ್ನು ಅವರು ನೋಡಿಕೊಳ್ಳಬಹುದು. ಎಲ್ಲಾ ಸ್ಕಾಲರ್‌ಷಿಪ್‌ ಕಮಿಟಿ ಚಿನ್ನಾಗಿದೆ ಎಲ್ಲರೂ 
ಬಪುವಂಥಹುದು ಆಗಿದೆ ಎಂದು ನಾನು ಎಂದೂ ಹೇಳುವುದಿಲ್ಲ. ಏಕೆಂದರೆ ಕಮಿಟಿ 


ಪ್ರತಿಭಾವಂತ ಸಂಸದೀಯ ಪಟು 245 


ಮಾಡುವ ಕಾಲಕ್ಕೆ ಅದರಲ್ಲಿ ಸ್ಪಲ್ಪ ವೃತ್ಕಾಸವಾಗುತ್ತಾಇದೆ. ಇಡೀ ರಾಜ್ಯದಲ್ಲಿ 178 ಸ್ಕಾಲರ್‌ಷಿಪ್‌ 
ಕಮಿಟಿಗಳನ್ನು ಮಾಡುವ ಕಾಲಕ್ಕೆ ಎಲ್ಲಾ ಕಡೆಯಲ್ಲೂ ನಾವ ಕಣ್ಣು ಇಟ್ಟುಕೊಂಡು ಮಾಡುವದಕ್ಕೆ 
ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಂಜೇಗೌಡರಂಥ ಜನಗಳು ಯಾರಿಗೆ ಅನ್ಯಾಯವಾಗಿದೆ 
ಎಂದು ಅನಿಸುತ್ತಾ ಇದೆ ಅಂಥಾ ಮಾನ್ಯ ಸದಸ್ಯರು ಬಂದು ಹೇಳಿದರೆ ಒಪ್ಪಿಕೊಳ್ಳುವುದಕ್ಕೆ 
ಸಿದ್ಧವಾಗಿದ್ದೇನೆ. ಒಪ್ಪಿಕೊಂಡಿದ್ದೇನೆ. ಆದರೆ ಇದರಲ್ಲಿ ಭೂತ ಇದೆ, ಜಾತಿವಾದ ಇದೆ, 
ಎನ್ನುವುದು ಸರಿಯಲ್ಲ, ಮೇಲ್‌ಮನೆ ಮಾನ್ಯ ಸದಸ್ಯರು, ಈ ಮನೆ ಮಾನ್ಯ ಸದಸ್ಕರು 
ಜಾತಿಯ ವಿಚಾರವನ್ನು ಎತ್ತುವುದು ಸಂಪೂರ್ಣವಾಗಿ ಬಿಟ್ಟು ನಿಚ್ಚಳವಾಗಿ ಶಿಸಿನಿಂದ 
ವಿಚಾರ ಮಾಡೋಣ. ಅಲ್ಲದೆ ಯಾರು ಜಾತಿವಾದ ತರುತ್ತಾರೆ ಅವರಿಗೆ ನಿಷ್ಲೋರವಾಗಿ 
ಹೇಳೋಣ ಇದು ಸರಿಯಲ್ಲ ಎಂದು. ಜಾತಿವಾದ ಎಂದರೆ ಹೇಗೆ ಏನು ಎಂದು 
ಕೂಲಂಕಷವಾಗಿ ಪರಿಶೀಲನೆ ಮಾಡೋಣ. ಅದರಿಂದ ಜಾತಿವಾದ ಹೋಗುತ್ತದೆ; ಇಲ್ಲದೆ 
ಹೋದರೆ ನಮ್ಮರಾಜ್ಯ ಸರಿಯಾಗಿ ನಡೆಯುವುದಿಲ್ಲ ಎಂದು ತಿಳಿದುಕೊಂಡಿದ್ದೇನೆ. 


ಸೆಂಟ್ರಲ್‌ ಕಾಲೇಜಿನ ಟ್ಯೂಟರ್‌ ವಿಚಾರದಲ್ಲಿ ಒಂದು ಮಾತು ಹೇಳಬೇಕಾಗಿದೆ. 
5 ಜನ ಪ್ರೊಫೆಸರ್ಸ್‌ ಇದ್ದಾರೆ ಅದರಲ್ಲಿ ಇಬ್ಬರು ಟ್ಕೂಟರ್‌ ಇದ್ದದ್ದು ನಿಜ. ಡೈರಕ್ಷರ್ಸ್‌ 
ಆಫ್‌ ಕೊಲಿಜಿಯೇಟ್‌ ಎಜ್ಕುಕೇಷನ್‌, ಅವರೂ ಒಂದೇ ಜಾತಿಯವರು ಇರಬಹುದು. 
ಇಂಥಾ ಪ್ರಶ್ನೆ ಬಂದಾಗ ಕೂಲಂಕಷವಾಗಿ ವಿಚಾರ ಮಾಡಬೇಕು. ಅದು ಏನಾಗಿದೆ 
ಎಂಬುದನ್ನು ನೋಡಿ. ಕೆಳಗಿನವರು ಯಾರಾದರೂ ಯೋಗ್ಯರು ಇದ್ದರೆ ಅವರನ್ನು 
ಮೇಲ್‌ಭಾಗಕ್ಕೆ ತಂದಿರಬಹುದು. ಇದು ಗೊತಾಗುವುದು ಕಷ್ಟ. ಪಾಲಿಸಿ ಪ್ರೋಗ್ರಾಂ 
ಪ್ರಕಾರ ನಡೆಯಬೇಕಾಗುತ್ತದೆ. ಆದರೆ ಆ ರೀತಿ ಕಾರ್ಯರೂಪದಲ್ಲಿ ನಡೆಯುವುದಕ್ಕೆ 
ಸಾಧ್ಯವೇ? ಪ್ರತಿಯೊಂದು ಕಾಲೇಜು, ಪ್ರತಿಯೊಂದು ಶಾಲೆ, ಪ್ರತಿಯೊಂದು ಸಂಸ್ಥೆಯಲ್ಲಿ 
ನಡೆಯುವುದಕ್ಕೆ ಸಾಧ್ಯವಿಲ್ಲ ಎನ್ನುವುದನ್ನು ನಿಮಗೆ ತಿಳಿಸಬಯಸುತ್ತಾ ಇದ್ದೇನೆ. ಪಿ.ಎಚ್‌.ಡಿ. 
ಪಾಸ್‌ ಆದವರು ಒಂದೇ ಜಾತಿಯವರು ಇರುವುದಿಲ್ಲ. ಮೊನ್ನೆ ದಿವಸ 150 ಜನರನ್ನು 
ಇಂಟರ್‌ವ್ಯೂ ಮಾಡಿದ್ದೆವು; ಅದರಲ್ಲಿ ಪಿ.ಎಚ್‌.ಡಿ. ಪಾಸ್‌ ಆದವರು ಬೇರೆ ಬೇರೆ 
ಜಾತಿಯವರು ಇದ್ದರು. ಯೋಗ್ಯತೆ ಇದ್ದರೂ ಇನ್ನೂ ಮೇಲಿನ ಜಾಗಕ್ಕೆ ಏಕೆ ಹಾಕಲಿಲ್ಲ 
ಎಂದರೆ ಐ.ಎ.ಎಸ್‌. ಲಿಸ್ಟ್‌ ಮಾಡಿರಲಿಲ್ಲ, ಕೇಡರ್‌, ರಿಕ್ರೂಟ್‌ಮೆಂಟ್‌ ರೂಲ್ಸ್‌ 
ಮಾಡಿರಲಿಲ್ಲ. ಅದನ್ನೆಲ್ಲಾ ಮಾಡುತ್ತಾ ಇದ್ದೇವೆ. ಖ.ಎ.ಎಸ್‌. ಪ್ರೊವಿಷನಲ್‌ ಲಿಸ್ಟ್‌ 
ಆಗಿತ್ತು ತಕರಾರು ಅರ್ಜಿ ಹಾಕುತ್ತಾ ಇದ್ದಾರೆ. ಅದನ್ನೆಲ್ಲಾ ನೋಡುತ್ತಾ ಇರುವುದರಿಂದ 
ಇಷ್ಟರಲ್ಲೇ ಟ್ಯೂಟರ್ಸ್‌ನ್ನು ಮೇಲೆ ಹಾಕಬೇಕು; ಅದನ್ನು ನೋಡಿ, ಪ್ರಮೋಷನ್‌ ಕೊಡಬೇಕೆಂಬ 
ನಿರ್ಣಯ ಮೊನ್ನೆ ದಿವಸ ತೆಗೆದುಕೊಂಡಿದ್ದೇವೆ. 


ಶ್ರೀ ಬಿ. ದುಗ್ಗಪ್ಪ (ಹೊಳೆಲೆರೆ .- ಸೆಂಟ್ರಲ್‌ ಕಾಲೇಜಿನಲ್ಲಿ ಪೋಸ್ಟ್‌ 
ಗ್ರಾಜುಯೇಟ್‌ ಸ್ಟಡೀಸ್‌ ಪ್ರಾರಂಭಮಾಡಿದ್ದೀರಿ. ಅಲ್ಲಿ ಅಧ್ಯಾಪಕರು ಯಾರು 


246 ಎಸ್‌.ಆರ್‌, ಕಂಠಿ 


ಇರಬೇಕೆಂದರೆ ಪೋಸ್ಟ್‌ ಗ್ರಾಜ್ಕುಯೇಟ್‌ ಕ್ಲಾಲಿಫಿಕೇಷನ್‌ ಇದ್ದವರು ಇರಬೇಕು. ಆರ್ಡಿನರಿ 
ಎಂ.ಎ. ಮಾಡಿರತಕ್ಕ ಅಧ್ಯಾಪಕರನ್ನು ತಾವು ಇಲ್ಲಿಗೆ ನೇಮಕ ಮಾಡಿದ್ದೀರಿ ಗtory ನಲ್ಲಿ 
ಎಂ.ಎ., ಪಿ.ಎಚ್‌.ಟಿ., ಫಾರಿನ್‌ ಯೂನಿವರ್ಸಿಟಿಯಲ್ಲಿ, ಉತ್ತಮ ದರ್ಜೆಯಲ್ಲಿ 
ಉತ್ತೀರ್ಣರಾಗಿರುವವರನ್ನು ಬಿಟ್ರು......... 


ಶ್ರೀ ಎಸ್‌.ಆರ್‌. ಕಂಠಿ .- ನೀವು ಹೇಳಿದ್ದರಲ್ಲಿ ಅರ್ಥ ಇದೆ. ಅದನ್ನು 
ನೋಡಿಸುತ್ತೇನೆ. ಯೂನಿವರ್ಸಿಟಿಯವರು ಕೆಲವೊಂದು ಕಂಡೀಷನ್‌ಗಳನ್ನು ಹಾಕಿದ್ದಾರೆ. 
ಆ ಕಂಡೀಷನ್‌ಗಳ ಪ್ರಕಾರ ನಡೆಯಬೇಕಾಗುತ್ತದೆ. ನಡೆಯುತ್ತಾ ಇದ್ದೇವೆ ಎಂದು ಭಾವನೆ 
ಮಾಡಿದ್ದೇನೆ. ಯೂನಿವರ್ಸಿಟಿಯವರು ಹಾಕಿದ ನಿಯಮಗಳನ್ನು ಮೀರಿ ನಡೆಸಬೇಕೆಂಬ 
ಇಚ್ಛೆ ಇದೆ. ಬೇರೆ ಯಾವುದೋ ಪೋಸ್ಟ್‌ ಗ್ರಾಜುಯೇಟ್‌ ಸ್ಪಡೀಸ್‌ಮಾಡಿ ಹೆಸರು 
ಪಡೆಯಬೇಕೆಂದಿಲ್ಲ. ಸೆಂಟ್ರಲ್‌ ಕಾಲೇಜು ಐಡಿಯಲ್‌ ಕಾಲೇಜು, ಅದು ಐಡಿಯಲ್‌ 
ಆಗಿ ನಡೆಸಬೇಕೆಂದೇ ಉದ್ದೇಶ ಇದೆ. 


ಪ್ರೈಮರಿ ಎಜ್ಮುಕೇಷನ್‌ ವಿಚಾರವಾಗಿ ಬಹಳ ಜನರು ಮಾಠನಾಡಿದ್ದಾರೆ. 
ನಿಜವಾಗಿಯೂ ಬಹಳ ಮಹತ್ವದ ವಿಷಯ ಅದನ್ನು ಮಾತನಾಡಿದ್ದುಸರಿ. ಇದಕ್ಕೆ ಬರುವದಕ್ಕೆ 
ಮುಂಚಿ ಸ್ಕಾಲರ್‌ ಸಿಪ್‌ ಕಮಿಟಿ ವಿಚಾರದಲ್ಲಿ ಒಂದು ಮಾತು ಹೇಳುತ್ತೇನೆ. ಏನೆಂದರೆ 
ಈ ಸ್ಯಾಲರ್‌ಷಿಪ್‌ಗಳನ್ನು ಕೆಲವೊಂದು ನಿಯಮಾವಳಿಗಳ ಪ್ರಕಾರ ಹಂಚಿದ್ದೇವೆ. ಮೊದಲು 
ಡಿಸ್ಪಿಕ್ಸ್‌ದಲ್ಲಿ ಇರುವಂಥ ಜನ ಸಂಖ್ಯೆ ತೆಗೆದುಕೊಂಡು ಸ್ಯಾಲರ್‌ಷಿಪ್‌ ಕೊಡುತ್ತಾ ಇದ್ದೆವು. 
ಆ ಮೇಲೆ ಪ್ರತಿಯೊಂದು ತಾಲ್ಲೂಕಿಗೂ ಆ ತಾಲ್ಲೂಕಿನಲ್ಲಿರುವಂಥ ಶಾಲೆಗಳಲ್ಲಿ ಓದುವಂಥ 
ವಿದ್ಯಾರ್ಥಿಗಳ ಜನಸಂಖ್ಯೆ ಪ್ರಮಾಣ ನೋಡಿಕೊಂಡು ಕೊಟ್ಟಿದ್ದಾಗಿದೆ. ಇದು ಕೆಲವು ಕಡೆ 
ಏನಾಗಿದೆ ಎಂದರೆ ನಮ್ಮ ಜಿಲ್ಲೆಯಲ್ಲಿ ಹೇಳುತ್ತೇನೆ. ವಿಜಾಪುರ ಜಿಲ್ಲೆಯಲ್ಲಿ ಜನಸಂಖ್ಯೆ 
ಬಹಳ ಜಾಸ್ತಿ, ರೂರಲ್‌ ಏರಿಯಾದಲ್ಲಿ ಜಾಸ್ತಿ ಸಿಕ್ಕಬೇಕೆಂಬ ಉದ್ದೇಶದಿಂದ ಅಥ್ಭನ್‌ 
ಏರಿಯಾದಲ್ಲಿ ಕಮ್ಮಿ ಮಾಡಿ ಎಂದು ಜನರಲ್‌ ಆಗಿ ಆದೇಶ ಕೊಟ್ಟಿದ್ದೇವೆ. ಇದರ 
ಉದ್ದೇಶ ಇಷ್ಟೆ; ಗ್ರಾಮಾಂತರಗಳಲ್ಲಿ ನಡೆಯುವಂಥ ಹೈಸ್ಕೂಲುಗಳಿಗೆ ಹೆಚ್ಚು ಸಿಕ್ಕಬೇಕು. 
ಕೃಷ್ಣ ರಾಜಪೇಟೆ ಅದು ಗ್ರಾಮಾಂತರವಲ್ಲ. ಅದು ಆರ್ಸನ್‌ ಏರಿಯಾ ಅವರಿಗೆ ಕಡಿಮೆ 
ಸಿಕ್ಕಿರಬಹುದು. 


ಪ್ರೈಮರಿ ಎಜ್ಕುಕೇಷನ್‌ ಬಗ್ಗೆ ಶ್ರೀಮತಿ ವಿಜಯದೇಸಾಯ್‌ ಅವರು ಇಷ್ಟು 
ವರ್ಷ ಆದರೂ ಒಂದೂ ಮುಂದೆ ಹೋಗಿಲ್ಲ ಎಂಬ ಮಾತನ್ನು ಹೇಳಿದರು. ಅವರು ವಿಕೆ 
ಆ ರೀತಿ ಹೇಳಿದರೋ ಗೊತ್ತಾಗಲಿಲ್ಲ. ಯಾರ ಮೇಲೆ ಇದು ರಿಪ್ಲೇಕ್ಸನ್‌ ಎಂಬುದನ್ನು 
ಅವರು ಅರ್ಥಮಾಡಿಕೊಳ್ಳಲಿಲ್ಲ. ಹೀಗೆ ಹೇಳಿದಾಕ್ಷಣಕ್ಕೆ ಯಾವ ಕಾಂಗ್ರೆಸ್‌ ಪಾರ್ಟಿಗೆ 
ಅವರು ಸೇರಿದ್ದಾರೋ ಆ ಕಾಂಗ್ರೆಸ್‌ ಪಾರ್ಟಿಯವರು ಸ್ಟಾತಂತ್ರ್ಯ ಬಂದ ಮೇಲೆ ಏನೂ 
ಮಾಡಿಲ್ಲ ಎಂದು ಅರ್ಥವಾಗುತ್ತದೆ. ಇದನ್ನು ಅವರು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. 


ಪ್ರತಿಭಾವಂತ ಸಂಸದೀಯ ಪಟು 247 


ಇದನ್ನು ನಾನು ಒಪ್ಪುವುದಿಲ್ಲ. ಕಾಂಗ್ರೆಸ್‌ ಪಾರ್ಟಿ ಅಧಿಕಾರದಲ್ಲಿರಲಿ, ಮತ್ತೆ ಯಾವ 
ಪಾರ್ಟಿ ಅಧಿಕಾರದಲ್ಲಿರಲಿ ಈ 15 ವರ್ಷಗಳ ಕಾಲದಲ್ಲಿ ಶಿಕ್ಷಣದಲ್ಲಿ ಬಹಳ 
ಮುಂದುವರಿದಿದ್ದೇವೆ ಮತ್ತು ಅದರಲ್ಲೂ 1956-57ರಲ್ಲಿ ಎಷ್ಟು ದುಡ್ಡು ಖರ್ಚುಮಾಡುತ್ತಾ 
ಇದ್ದೆವೋ ಅದಕ್ಕೆ ಎರಡು ಪಟ್ಟು ದುಡ್ಡನ್ನು ಈ ದಿವಸ ಖರ್ಚುಮಾಡುತ್ತಾ ಇದ್ದೇವೆ. 
ಪ್ರೈಮರಿ ಎಜ್ಕುಕೇಷನ್‌ಗೆ 11 ಕೋಟಿ ರೂಪಾಯಿಗೆ ಮೇಲ್ಲಟ್ಟು ಖರ್ಚುಮಾಡುತ್ತಾ ಇದ್ದೇವೆ. 
ಇದು ಎಲ್ಲಾ ವ್ಯರ್ಥ ಎಂದು ನನಗೆ ಅನಿಸುವುದಿಲ್ಲ. ಕೆಲವು ಕಡೆಯಲ್ಲಿ ಶಾಲೆಗಳು 
ಸರಿಯಾಗಿ ನಡಯುತ್ತಾ ಇರಲಿಕ್ಕೆ ಇಲ್ಲ ಅಂದ ಮಾತ್ರಕ್ಕೆ ಎಲ್ಲಾ ಕಡೆಯಲ್ಲೂ ಸರಿಯಾಗಿ 
ನಡೆಯುವುದಿಲ್ಲ ಎಂದು ಹೇಳಿದರೆ ತಪ್ಪಾಗುತ್ತದೆ. ನಿನ್ನೆ ದಿವಸ ವಿವರಿಸಿದ್ದೇನೆ ಪ್ರಾಥಮಿಕ 
ಶಿಕ್ಷಣಕ್ಕೆ ಪ್ರತಿ ಹುಡುಗನಿಗೆ ಸುಮಾರು 20 ರೂಪಾಯಿ ಖರ್ಚು ಮಾಡುತ್ತಾ ಇದ್ದೇವೆ. 
ಇವೆಲ್ಲಾ ವ್ಯರ್ಥ ಎಂದು ಹೇಳುವುದು ಸರಿಕಾಣುವುದಿಲ್ಲ ಎಂದು ನನ್ನ ಅಭಿಪ್ರಾಯ ಇದೆ. 
ನಮ್ಮರಾಜ್ಯದಲ್ಲಿ 30 ಸಾವಿರ ಪ್ರಾಥಮಿಕ ಶಾಲೆಗಳು ಇವೆ. 30.9.62ಕ್ಕೆ 32,27,000 
ವಿದ್ಯಾರ್ಥಿಗಳು ಪ್ರಾಥಮಿಕ ಶಾಲೆಗಳಲ್ಲಿ ಓದುತ್ತಾ ಇದ್ದಾರೆ. 83,000 ಜನ ಶಿಕ್ಷಕರು 
ಇದ್ದಾರೆ. ಸೆಕೆಂಡರಿ ಸ್ಕೂಲುಗಳು 1,000 ಇವೆ. ಶಿಕ್ಷಕರು 7,000 ಜನ ಇದ್ದಾರೆ. ಮತ್ತು 
2,15,000 ಜನ ವಿದ್ಯಾರ್ಥಿಗಳು ಓದುತ್ತಾ ಇದ್ದಾರೆ. ಇವುಗಳಲ್ಲಿ 150 ಹೈಸ್ಕೂಲ್‌ಗಳು 
ಮಾತ್ರ ಗರ್ಲ್ಸ್‌ ಹೈಸ್ಕೂಲುಗಳು, 850 mixed boys and girls high schools ಇದೆ. 
ಮಾನ್ಯ ಸದಸ್ಯರು ಹಿಂದಿನ ಮಾಜಿ ಮಂತ್ರಿಗಳು ಆಕಾಶ ಕಳಚಿ ಬೀಳುತ್ತದೆಯೋ ಏನೋ 
ಅನ್ನುವ ಹಾಗೆ ಕೋ-ಎಜ್ಕುಕೇಷನ್‌ ಬೇಡ, ಹೆಣ್ಣುಮಕ್ಕಳಿಗೆ ಬೇರೆ ಶಾಲೆಗಳನ್ನು ಸರ್ಯಾರದವರು 
ಮಾಡಬೇಕು ಎಂದು ಹೇಳಿದರು ಅವರೇ ಇದನ್ನು ವಿಚಾರ ಮಾಡಲಿ. ಅವರಿಗೆ ಗೊತಿರುವ 
ಮಟ್ಟಿಗೆ ನಾವ ಇಷ್ಟು ಹೆಣ್ಗುಮಕ್ಕಳಿಗೆಲ್ಲ ಪ್ರತ್ಛೇಕ ಶಾಲೆಗಳನ್ನು ಮಾಡಲು ಸಾಧ್ಯವೇ ಎಂಬುದನ್ನು 
ಅವರೇ ಯೋಚನೆ ಮಾಡಲಿ, ಈ ವಿಚಾರದಲ್ಲಿ ನಾನು ನನ್ನ ವೈಯಕ್ತಿಕ ದೃಷ್ಟಿಯಿಂದ 
ಹೇಳುವುದಾದರೆ ಈಗ ಕೋ-ಎಜುಕೇಷನನ್ನು ಕಾರ್ಯರೂಪದಲ್ಲಿ ಜಾರಿಗೆ ತರುವುದಕ್ಕೆ 
ಸಾಧ್ಯವಿದೆ. ಆದರೆ ನಾವು ಈಗ ಎಲ್ಲಿಯೋ ಅಲ್ಲೊಂದು ಇಲ್ಲೊಂದು ಹೈ ಸ್ಕೂಲುಗಳನ್ನು 
ಪ್ರತ್ಯೇಕವಾಗಿ ಹೆಣ್ಣುಮಕ್ಕಳುಗಳಿಗೆ ಕೊಟ್ಟಿದ್ದೇವೆ. ಅಷ್ಟೇನೆ, ಆದುದರಿಂದ ಈ ಕೋ 
ಎಜ್ಕುಕೇಷನ್ನನ್ನು ಜಾರಿಗೆ ತಂದರೆ ಏನೊ ಒಂದು ದೊಡ್ಡ ಪರಿಣಾಮ ವಂಟಾಗಿ ಬಿಡುತ್ತೆ 


ಶ್ರೀ ಎಸ್‌.ಆರ್‌. ಕಂಠಿ .- ಇದು ಈಗಾಗಲೇ ಜಾರಿಯಲ್ಲಿ ಬಂದು ಹೋಗಿದೆ. 
ಈ ದಿವಸ ಯಾವ ಬಾಯ್ಸ್‌ ಹೈ ಸ್ಕೂಲಿನಲ್ಲಿ ಗರ್ಸ್‌ಗಳಿಲ್ಲ? ಎಲ್ಲ ಬಾಯ್ಸ್‌ ಹೈ ಸ್ಕೂಲುಗಳಲ್ಲೂ 
ಗರ್‌್‌ನ್‌ ಇದ್ದಾರೆ. ಆದರೆ ಎಲ್ಲಿ ಶಕ್ಕವಿದೆಯೋ ಹೆಣ್ಣು ಮಕ್ಕಳುಗಳಿಗೆ ಪ್ರತ್ಯೇಕವಾಗಿ 
ಬೇರೊಂದು ಹೈ ಸ್ಕೂಲನ್ನು ಕೊಡಲು ಅಂಥ ಕಡೆಗಳಲ್ಲಿ ಮಾತ್ರ ಕೊಡಲಾಗಿದೆ. ಅಷ್ಟು 


248 ಎವಿಸ್‌.ಆರ್‌. ಕಂಠಿ 


ಮಾತ್ರಕ್ಕೇ ನಮಗೆ ಈ ಕೋ-ಎಜ್ಮುಕೇಷನ್‌ ಹಿಡಿಸುವುದಿಲ್ಲ ಅಂತ ಹೇಳುವುದು ಸರಿ 
ಇದ್ದಂತೆ ಕಾಣುವುದಿಲ್ಲ. ಆದರೆ ಈಗ ಜನರು ಸೋಷಿಯಲಿಸ್ಟಿಕ್‌ ಪ್ಯಾಟ್ರನ್‌ ಆಫ್‌ 
ಸೊಸೈಟಿ ಬೇಕೆಂತ ಕೇಳುತ್ತಿದ್ದಾರೆ. ಇಂಥ ಸಮಯದಲ್ಲಿ ಹೆಣ್ಣುಮಕ್ಕಳಿಗೇ ಪ್ರತ್ಯೇಕ ಹೈ 
ಸ್ಕೂಲುಗಳಿರಬೇಕೆಂತ ಕೇಳುವುದು ನನಗೇನೋ ಸರಿ ಕಾಣುವುದಿಲ್ಲ. ಆದರೆ ಈಗ ನಾನೀ 
ವಿಚಾರವನ್ನು ಸರ್ಕಾರದವರ ಪರವಾಗಿ ಹೇಳುತ್ತಿಲ್ಲ. ಈ ಬಗ್ಗೆ ನನ್ನ ವೈಯುಕ್ತಿಕ ವಿಚಾರವನ್ನು 
ಕೇಳುವುದಾದರೆ ಈ ಕೋ-ಎಜುಕೇಷನ್ನಿನಿಂದ ಅಷ್ಟೇನು ತೊಂದರೆಯಾಗಲಿಕ್ಕಿಲ್ಲವೆಂದು 
ನನ್ನ ಭಾವನೆ. ನಮ್ಮ ಹಣಕಾಸಿನ ದೃಷ್ಟಿಯಿಂದ ಹೇಳುವುದಾದರೆ ಇನ್ನು ಮುಂದಕ್ಕೆ 
ಹೆಣ್ಣುಮಕ್ಕಳಿಗೆ ಪ್ರತ್ಯೇಕವಾಗಿ ಎಲ್ಲ ಕಡೆಗಳಲ್ಲಿಯೂ ಹೈ ಸ್ಕೂಲುಗಳನ್ನು ಕೊಡುತ್ತೇವೆಂತ 
ಹೇಳುವುದಕ್ಕಾಗುವುದಿಲ್ಲ. ಮುಂದೆ ಇದು ಸಾಧ್ಯವಾಗಲಾರದು. 

ಈ ದಿವಸ ಸರ್ಕಾರಿ ಸೆನ್ಸ್‌ ಕಾಲೇಜುಗಳಲ್ಲೂ ಮತ್ತು ಆರ್ಟ್ಸ್‌ ಕಾಲೇಜುಗಳಲ್ಲೂ 
ಓದುತಿರುವ ವಿದ್ಯಾರ್ಥಿಗಳ ಸಂಖ್ಯೆ 15,720 ಇದೆ. ಪ್ರಾಯ್‌ವೇಟ್‌ ಕಾಲೇಜುಗಳಲ್ಲಿ 
ಬದತಕ್ಕ ವಿದ್ಯಾರ್ಥಿಗಳ ಸಂಖ್ಯೆ 27,322 ಇದೆ. ಈ ಪ್ರಕಾರ ಈ ಸಾಯಿನ್ಸ್‌ ಮತ್ತು ಆರ್ಟ್ಸ್‌ 
ಕಾಲೇಜುಗಳಲ್ಲಿ ಓದುತ್ತಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 43,042 ಇದೆ. ಹೀಗೆ ಈಗ 
ಗೌರ್ನಮೆಂಟ್‌ ಇಂಜಿನಿಯರಿಂಗ್‌ ಕಾಲೇಜುಗಳಲ್ಲಿ 1,574 ವಿದ್ಯಾರ್ಥಿಗಳಿದ್ದಾರೆ. ಖಾಸಗೀ 
ಇಂಜಿನಿಯರಿಂಗ್‌ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವವರ ಸಂಖ್ಯೆ 2,550. ಈ 
ಪ್ರಕಾರ ಒಟ್ಟು ಇಂಜಿನಿಯರಿಂಗ್‌ ಕಾಲೇಜುಗಳಲ್ಲಿ 4,124 ವಿದ್ಯಾರ್ಥಿಗಳಿದ್ದಾರೆ. ಎಲ್ಲಾ 
ಪಾಲಿಟೆಕ್ಷಿಕಲ್‌ ಶಾಲೆಗಳಲ್ಲೂ ಓದತಕ್ಕ ಹುಡುಗರ ಸಂಖ್ಯೆ 2,902 ಇದೆ. ಈ ಪ್ರಕಾರ 
ಪ್ರಾಯಿವೇಟ್‌ ಪಾಲಿಟಿಕ್ಸಿಕ್‌ಗಳಲ್ಲಿ ಓದುತ್ತಿರುವ ಹುಡುಗರ ಸಂಖ್ಯೆ 8,458 ಇದೆ. ಮುಂದಿನ 
ವರ್ಷ ಈ ಸಂಖ್ಯೆ ಇನ್ನೂ ಜಾಸ್ತಿಯಾಗಬಹುದು. ಈ ಸಂಖ್ಯೆ ಇಷ್ಟಕ್ಕೆ ನಿಲ್ಲುವುದಿಲ್ಲ. 

ಇನ್ನು ಪ್ರಾಥಮಿಕ ಶಾಲೆಗಳ ಬಗ್ಗೆ ಸರ್ಕಾರದವರು ಏನೇನು ಪ್ರಯತ್ನ 
ಮಾಡಬಹುದಾಗಿತ್ತೋ ಅದೆಲ್ಲವನ್ನೂ ಮಾಡಿದ್ದಾರೆ ಮಾಡುತ್ತಲೂ ಇದ್ದಾರೆ. ಆದರೆ ಕೆಲವು 
ಮಾನ್ಯ ಸದಸ್ಯರುಗಳು ಈ ಪ್ರಾಥಮಿಕ ಶಾಲಾ ಕಟ್ಟಡಗಳನ್ನು ಸರ್ಕಾರದವರೇ 
ಕಟ್ಟಿಸಿಕೊಡಬೇಕೆಂದು ಕೇಳಿದ್ದಾರೆ. ಸನ್ನ ಅಂದಾಜಿನ ಪ್ರಕಾರ ಹೇಳುವುದಾದರೆ ಈ ಕಾರ್ಯಕ್ಕೆ 
ಸುಮಾರು 20-25 ಕೋಟಿ ರೂಪಾಯಿಗಳು ಶಾಲಾ ಕಟ್ಟಡಗಳಿಗೆ ಹಿಡಿಯಬಹುದೆಂತ 
ತಿಳಿದು ಬಂದಿದೆ. ಆದರೆ ಈ ಕಟ್ಟಡಗಳ ಸಂಖ್ಯೆ ಇಷ್ಟಕ್ಕಿ ನಿಲ್ಲುವುದಿಲ್ಲ. ಇವು ವರ್ಷೇ 
ವರ್ಷೇ ಬೆಳೆಯುತ್ತಿರುತ್ತವೆ. ವರ್ಷಕ್ಕೆ 32-34 ಲಕ್ಷ ರೂಪಾಯಿಗಳುವರೆಗೆ ಖರ್ಚು 
ಮಾಡಬೇಕಾಗುತ್ತದೆ. ಆದರೆ ನಾವೀಗ ಮೂರನೆಯ ಪಂಚವಾರ್ಷಿಕ ಯೋಜನೆಯಲ್ಲಿ ಈ 
ವಿದ್ಯಾ ಬಾಬಿಗೆ 40 ಲಕ್ಷ ರೂಪಾಯಿಗಳು ಸಾಕಾಗಬಹುದೆಂತ ಅಂದಾಜು ಮಾಡಿ ನಿಗದಿ 
ಮಾಡಿದ್ದೇವೆ. ಹೀಗಿರುವಾಗ ಈ ಪ್ರಾಥಮಿಕ ವಿದ್ಯಾ ಶಾಲೆಗಳನ್ನೆಲ್ಲ ಸರ್ಕಾರದವರೇ 
ಕಟ್ಟಿಸಬೇಕೆಂದರೆ ಅದು ಸಾಧ್ಯವಿದೆಯೇ ಎಂಬುದನ್ನು ತಾವೆಲ್ಲರೂ ಆಲೋಚನೆ 
ಮಾಡಬೇಕಾಗಿದೆ. ಈ ದಿವಸ ಸರ್ಕಾರದವರು ಈ ವಿದ್ಯಾಖಾತೆಗಾಗಿ 19 ಕೋಟಿ 


ಪ್ರತಿಭಾವಂತ ಸೆಂಸದೀಯ ಪಟು 249 


ರೂಪಾಯಿಗಳನ್ನು ಖರ್ಚುಮಾಡುತ್ತಿದ್ದಾರೆ. ಒಟ್ಟಿನಲ್ಲಿ. ಹೇಳುವುದಾದರೆ ಎಲ್ಲ 
'ಬಾಬುಗಳಿಗಿಂತಲೂ ಈ ಬಾಬಿಗೆ ಹೆಚ್ಚು ಹಣವನ್ನು ಖರ್ಚು ಮಾಡುತ್ತಿದ್ದೇವೆ. ನಾನು ಈ 
ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬಹುದಾಗಿದ್ದರೆ ನಮ್ಮ ದೇಶದ ಇಂದಿನ ಕ್ಲಿಷ್ಟ 
ಪರಿಸ್ಥಿತಿ ಹೀಗೇ ಮುಂದುವರಿದಲ್ಲಿ ಈಗ ಸರ್ಕಾರದವರು ಈ ಬಾಬಿಗೆಷ್ಟು 
ಹೆಣವನ್ನೊದಗಿಸಿದ್ದಾರೋ ಇಷ್ಟೂ ಮುಂದೆ ಸಿಗಲಿಕ್ಕಿಲ್ಲ. ಹೀಗಿರುವಾಗ ಸಾರ್ವಜನಿಕರು 
ಸಹಕಾರ ನೀಡದಿದ್ದರೆ ಈ ಶಾಲಾಕಟ್ಟಡಗಳ ಅಭಿವೃದ್ದಿ ಹೇಗಾಗುತ್ತದೆ 7? ಆದರೆ ಇವುಗಳ 
ಪೂರಾ ಜವಾಬ್ದಾರಿಯನ್ನು ಹೊರಲಿಕ್ಕೆ ಸರ್ಕಾರಕ್ಕೆ ಎಂದೂ ಸಾಧ್ಯವಾಗುವುದಿಲ್ಲ. ಸಿಬ್ಬಂದಿಗೂ 
ಸಂಬಳ ಕೊಡಬೇಕು. ಈ ಶಾಲಾಕಟ್ಟಡಗಳನ್ನೂ ನಾವೇ ಕಟ್ಟಿಸಬೇಕು ಎಂದರೆ ಅದು 
ಎಂದಿಗೂ ಸಾಧ್ಯವಿಲ್ಲದ ಮಾತು. 


Itis a mistake that Hon. Members are making. It is the primary 


responsibility of the society. The community must come forward and 
bear the burden. 


Sri S. Sivappa (Sravanabelagola).- That is a new definition 
of ‘socialistic pattern of society’. 


Sri S.R. Kanthi.- It may be new or old. But this would be 
realized in course of time. Today or tomorrow Members will realize the 
truth of what I say. We cannot spend all the money in.one plan and 
keep quite thereafterwards. It will have to be spread over for 15 to 20 
years. In course of time we would have to evolve a method by which 
the community will also share the burden. 


Sri VM. Deo.- As in all fields, the public and private sectors 
must co-operate. ] agree. But a time should come when the public 
sector should predominently have the responsibility in the field of 
education. 


SriS.R. Kanthi.- That againis a mistake. Itis a joint partnership 
not only now but in future also. Itis the joint responsibility of the society 
and the Government. I will quote the example of South Kanara. 1 have 
gone there thrice and I have found out how both sectors, can help. 1 


commend that example to one and all. 


ನಾನು ಸೌತ್‌ ಕ್ಕಾನರಾಕ್ಕೆ ಮೂರಾವರ್ತಿ ಹೋಗಿ ನೋಡಿಕೊಂಡು ಬಂದಿದ್ದೇನೆ. 
ಇಲ್ಲಿಯವರೆಗೂ ಅಲ್ಲಿನ ಜನರು ಎಂದೂ ನಮಗೊಂದು ಹೈ ಸ್ಕೂಲನ್ನು ಕೊಡಿ, ನಮಗೊಂದು 
ಕಾಲೇಜನ್ನು ಕೊಡಿ ಎಂತ ಸರ್ಕಾರದವರನ್ನು ಕೇಳಿಲ್ಲ. ಅವರೇನಿದ್ದರೂ ಆ ಪ್ರಾಯಿವೇಟ್‌ 


250 ಎಸ್‌.ಆರ್‌. ಕಂಠಿ 


ಹೈ ಸ್ಕೂಲುಗಳನ್ನು ತೆರೆಯುವುದಕ್ಕೆ ಅವಕಾಶ ಹಾಗೂ ಅವುಗಳಿಗೆ ರೆಕಾಗ್ನಿಷನ್‌ ಕೊಡಿ 
ಎಂತ ಮಾತ್ರ ಕೇಳುತ್ತಿದ್ದಾರೆ. ಅವರು ವಿದ್ಯಾಭಿವೃದ್ಧಿಯಲ್ಲಿ ಮುಂದುವರಿಯುತ್ತಿರುವುದನ್ನು 
ನೋಡಿದರೆ ಬಹಳ ಸಂತೋಷವಾಗುತ್ತದೆ. ಹಾಗೆ ಅವರು ಅಷ್ಟರಮಟ್ಟಿಗೆ ವಿದ್ಯೆಯಲ್ಲಿ 
ಮುಂದೆ ಬಂದಿರುವುದಕ್ಕೆ ಮೂಲ ಕಾರಣ ಅವರು ಈ ವಿಚಾರಗಳಲ್ಲೆಲ್ಲ 
ಸ್ವಾವಲಂಬಿಗಳಾಗಿರುವುದರಿಂದಲೇ ಅವರು ಹಾಗೆ ಮುಂದೆ ಬಂದಿದ್ದಾರೆ. ಇನ್ನು ಉತ್ತರ 
ಕರ್ನಾಟಕದಲ್ಲೂ ಇದೇ ಪರಿಸ್ಥಿತಿ ಇದೆ. ಅಲ್ಲಿಯವರೂ ಸ್ವಾವಲಂಬಿಗಳಾಗೇ ಇದ್ದರು. 
ಆದರೆ ಇತ್ತೀಚೆಗೆ ಅಲ್ಲಿಯ ಕೆಲವು ಜನರು ಸರ್ಕಾರಿ ಹೈ ಸ್ಕೂಲುಗಳನ್ನು ಕೊಡಬೇಕೆಂದು 
ಕೇಳಲಿಕ್ಕೆ ಈಗ ಪ್ರಾರಂಭಿಸಿದ್ದಾರೆ. ಆದರೆ ಈ ದಿವಸ ಸರ್ಕಾರದವರಿಗೆ ಈ ಹೈಸ್ಕೂಲುಗಳನ್ನು 
ಸ್ಥಾಪಿಸಲು ಸಾಧ್ಯವಿಲ್ಲದೆ ಇರುವುದರಿಂದಲೇ ಪ್ರಾಯಿವೇಟ್‌ ಹೈ ಸ್ಕೂಲುಗಳನ್ನು ತೆರೆಯಲು 
ಜನರು ಮುಂದೆ ಬಂದರೆ ಅವುಗಳಿಗೆ ರೆಕಾಗ್ನಿಷನ್‌ ಇತ್ಯಾದಿಗಳನ್ನು ಕೊಡುತ್ತೇವೆಂದು 
ಹೇಳಿದ್ದೇವೆ. 


ಇನ್ನು ತರಪೇತಾದ ಶಿಕ್ಷಕರ ಕೊರತೆಯಿದೆ ಎಂತ ಹೇಳಿದ್ದಾರೆ. ಇನ್ನು ನಮ್ಮ 
ಡಿ.ಪಿ.ಐ. ಅವರು ಒದಗಿಸಿರತಕ್ಕೆ ವರದಿ ಪ್ರಕಾರ ಪ್ರಾಥಮಿಕ ಶಾಲೆಗಳಲ್ಲಿ ಒಬ್ಬೊಬ್ಬ 
ಅಧ್ಯಾಪಕರು ಅವರೇಜಿನಲ್ಲಿ 38 ಜನ ವಿದ್ಯಾರ್ಥಿಗಳಿಗೆ ಪಾಠಪ್ರವಚನ ನಡೆಸುತ್ತಿರುವದಾಗಿ 
ತಿಳಿದು ಬಂದಿದೆ. ಆದರೆ ಕೆಲವು ಕಡೆಗಳಲ್ಲಿ ಈ ಅಧ್ಯಾಪಕರ ಕೊರತೆಯಿದೆ. ಆದರೆ 
ಹಿಂದಿನ ಸಾಲಿಗಿಂತ ಈ ವರ್ಷ ಇದು ಎಷ್ಟೋ ಸುಧಾರಣೆಯಾಗಿದೆ. ಮುಂದಿನ ವರ್ಷದ 
ಬಡ್ಡೆಟ್ಟಿನಲ್ಲಿ ತಮಗೆಲ್ಲರಿಗೂ ಗೊತ್ತಿರುವಂತೆ ಒಂದು ಸಾವಿರ ಜನ ಶಿಕ್ಷಕರನ್ನು ಜಾಸ್ತಿ 
ತೆಗೆದುಕೊಳ್ಳುವುದಕ್ಕೆ ಅವಕಾಶ ಮಾಡಲಾಗಿದೆ. ದುಡ್ಡಿನ ಅಭಾವದಿಂದ ಈ ಕಾರ್ಯ ಸ್ವಲ್ಪ 
ಹಿಂದೆ ಬಿದ್ದಿದೆ. ಆದರೆ ಈಗ ಹೀಗೆ ಈ ಶಿಕ್ಷಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಬಹುದೆಂಬ 
ಬಗ್ಗೆ ಕೆಲವು ಸಲಹೆಗಳು ಬಂದಿವೆ. ಇದೇ ಸಂದರ್ಭದಲ್ಲಿ ಅಧಿಕಾರ ವಿಕೇಂದ್ರೀಕರಣ 
ಪ್ರಶ್ನೆಯೂ ಬಂದಿದೆ. ಇದಕ್ಕಾಗಿ ಒಂದು ಸಮಿತಿ ನೇಮಕವಾಗಿದೆ. ಡ್ರಾಫ್ಟ್‌ ಬಿಲ್‌ 
ತಯಾರಾಗಿದೆ, ಆದರೆ ಕೆಲವು ತೊಂದರೆಗಳಿವೆ. 


ನಮ್ಮಸ್ಥಾನಿಕ ಸಂಸ್ಥೆಗಳು, ತಾಲ್ಲೂಕು ಬೋರ್ಡ್‌ಗಳು, ಪಂಚಾಯಿತಿಗಳು ಮತ್ತು 
ಡಿಸ್ಟಿಕ್ಟ್‌ ಡೆವಲಪ್‌ಮೆಂಟ್‌ ಬೋರ್ಟ್‌ಗಳು ಯಾವರೀತಿಯಿಂದ ನಡೆಯುತ್ತಿವೆ ಅದರಲ್ಲಿ 
ಏನು ಮಾರ್ಪಾಡು ಮಾಡಬೇಕು ಎನ್ನುವ ವಿಚಾರವಾಗಿ ಶ್ರೀಮಾನ್‌ ಕೊಂಡಜ್ಜಿ ಬಸಪ್ಪನವರ 
ನೃತೃತ್ವದಲ್ಲಿ ಒಂದು ಕಮಿಟಿಯನ್ನು ನೇಮಿಸಿದ್ದೇವೆ. ಅವರು ಯಾವರೂಪ ತಾಳಬೇಕೆಂದು 
ಹೇಳುತ್ತಾರೆಯೋ ಅವರ ರಿಪೋರ್ಟ್‌ ಬಂದ ಮೇಲೆ ಅದರ ನಿರ್ಣಯ ಮಾಡಲಿಕ್ಕೆ 
ಸಾಧ್ಯವಾಗುತ್ತದೆ. ನಾನು ಡ್ರಾಪ್ಸ್‌ ಬಿಲ್ಲನ್ನು ತರಿಸಿನೋಡಿದೆ. ಅದನ್ನು ನೋಡಿದ ಮೇಲೆ 
ಅದರಲ್ಲಿ ವಿಕೇಂದ್ರೀಕರಣ ಕಡಿಮೆ ಇದೆ. ಆ ತರಹ ವಿಕೇಂದ್ರಿಕರಣವಾಗುವುದಿಲ್ಲ ಸಾಮಾನ್ಯ 
ತಾಲ್ಲೂಕ್‌ ಡೆವಲಪ್‌ಮೆಂಟ್‌ ಬೋರ್ಡಿಗೆ ಅಧಿಕಾರ ಕೊಡುತ್ತೇವೆಂದರೆ ನನ್ನ ಮಟ್ಟಿಗೆ 


ಪ್ರತಿಭಾವಂತ ಸಂಸದೀಯ ಪಟು 251 


ನಾನು ಒಪ್ಪವುದಿಲ್ಲವೆನ್ನುವ ಮಾತನ್ನೂ ನಾನು ಹೇಳುತ್ತೇನೆ. ಕೊಂಡಜ್ಜಿ ಬಸಪ್ಪನವರಿಂದ 
ರಿಪೋರ್ಟ್‌ ಬರುವವರೆಗೂ, ತಾಲ್ಲೂಕ್‌ ಡೆವಲಪ್‌ಮೆಂಟ್‌ ಕಮಿಟಿಗಳಿಗೆ ಸರಿಯಾದ 
ಅಧಿಕಾರ ಕೊಟ್ಟಿಲ್ಲ, ಅಧಿಕಾರ ವಿಕೇಂದ್ರೀಕರಣವಾಗಿಲ್ಲವೆನ್ನುವುದು ಸರಿಯಲ್ಲವೆಂದು ನನ್ನ 
ವೈಯುಕಿಕ ಅಭಿಪ್ರಾಯ. 


Medium of instruction ಎಂದರೆ ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ 
ಯಾವ ರೀತಿಯ ವಿದ್ಯಾಭ್ಯಾಸ ಕ್ರಮವಿರಬೇಕು ಎನ್ನುವ ವಿಚಾರವನ್ನೂ ಕೆಲವರು ಎತಿದ್ದಾರೆ 
ಪ್ರಮರಿ ಮಟ್ಟದಲ್ಲಿ ಸಣ್ಣ ಮಕ್ಕಳು ಅವರ ಮಾತೃಭಾಷೆಯಲ್ಲಿಯೇ ಓದಬೇಕು ಎನ್ನುವಂಥಾದ್ದನ್ನು 
ಸರ್ಕಾರದವರು ಒಪ್ಪಿದ್ದಾರೆ. ಇದು ಅಖಿಲಭಾರತೀಯ ನಿರ್ಣಯವಾಗಿದೆ. ಹೈ ಸ್ಕೂಲಿನಲ್ಲಿ 
ಕನ್ನಡವನ್ನು ೯90೧೩! |೩ಗ2ಟ೩2ೀ, ಕಡ್ಡಾಯ ಮಾಡಿಲ್ಲ. ಪ್ರಾದೇಶಿಕ ಭಾಷೆಯನ್ನು ಕಡ್ಡಾಯವಾಗಿ 
ಮಾಡಲಾರದಂಥ ಯಾವುದಾದರೂ ಒಂದು ರಾಜ್ಯ ನಮ್ಮಭಾರತದಲ್ಲಿದ್ದರೆ ಅದು ಮೈಸೂರು 
ರಾಜ್ಯ. ಮಹಾರಾಷ್ಟ್ರದಲ್ಲಿ ಹೇಗಿದೆ ಎಂಬುದನ್ನು ಇಲ್ಲಿ ಏನೇನೋ ಹೇಳುವಂಥ ಮಹಾರಾಷ್ಟ್ರ 
ಸಮಿತಿಯ ಮಿತ್ರರು ಹೋಗಿ ಸ್ವಲ್ಪ ನೋಡಬೇಕು. ಮಹಾರಾಷ್ಟ್ರದಲ್ಲಿ ಮರಾಠಿಯನ್ನು 
cಂmpulsoryಯಾಗಿ ಮಾಡಿದ್ದಾರೆ. ಆದರೆ ನಾವ ಕನ್ನಡವನ್ನು $8ೀc೦ಗdary 5t೩್ರೀ ನಲ್ಲಿ 
ಕೂಡ cಂmpಟlsory ಮಾಡಿಲ್ಲ. 


Sr N.0. Samaji (Belgaum IT). Spoke in Marathi)- 


ಶ್ರೀ ಎಸ್‌.ಆರ್‌. ಕಂಠಿ .. ಪ್ರಾಥಮಿಕ ಶಿಕ್ಷಣವನ್ನೂ ಮಾತೃಭಾಷೆಯಲ್ಲಿ 
ಕಲಿಯುವುದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಅದು ಅಖಿಲ ಬಾರತ ನಿರ್ಣಯವಾಗಿದೆ. 
ಹಿಂದೆ ಮತ್ತು ಇಂಗ್ಲಿಷನ್ನು ಂmpಟlsory ಮಾಡಿದ್ದೇವೆ. ಕನ್ನಡವನ್ನು compulsory 
ಮಾಡಿಲ್ಲ. ಆದರೆ Kannada is one of the elective languages ಎಂದರೆ ಸಂಸ್ಕೃತ, 
ಅಥವಾ ಮಾತೃ ಭಾಷೆ, ಅಥವಾ 1೩1, ಹೀಗೆ ಯಾವುದನ್ನಾದರೂ ತೆಗೆದುಕೊಳ್ಳಬಹುದು. 
ಇಷ್ಟು ತೀವ್ರಗತಿಯಿಂದ ಹೆಜ್ಜೆಯನ್ನು ಬೇರೆ ಯಾವ ರಾಜ್ಯಗಳೂ ಇಟ್ಟಿಲ್ಲವೆನ್ನುವದನ್ನು 
ನಾನು ತಮ್ಮಗಮನಕ್ಕೆ ತರಬಯಸುತ್ತೇನೆ. 


ವಿಶ್ವವಿದ್ಯಾನಿಲಯದಲ್ಲಿಯಾವ ಭಾಷೆ ಇರಬೇಕು ಎನ್ನುವ ವಿಚಾರ ಶ್ರೀಮಾನ್‌ 
ಗೋಪಾಲಗೌಡರು ಕೇಳಿದರು. ಮಾನ್ಯ ಸದಸ್ಯರು ಮಾಡಿದಂಥ ಭಾಷಣ ನನಗೆ ಬಹಳ 
ಮಟ್ಟಿಗೆ ಒಪ್ಪಿಗೆ ಇದೆ ಎನ್ನುವುದನ್ನು ಹೇಳುತ್ತಿದ್ದೇನೆ. ಅವರು ಹೇಳುವುದರಲ್ಲಿ ಸ್ವಲ್ಪ 
ಖಾರಖಾರವಾಗಿ ಹೇಳಿದರೇ ವಿನಾ ಅವರು ಹೇಳಿದ ವಿಚಾರಗಳಿಗೆ ನನ್ನ ಸಹಮತವಿದೆ 
ಎನ್ನುವುದನ್ನು ನಾನು ವ್ಯಕ್ತಪಡಿಸುತ್ತೇನೆ. ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡವು 
ಬೋಧಭಾಷೆಯಾಗಬೇಕೆನ್ನುವ ಮಾತನ್ನು ಹೇಳಿದಾಗ ಸರ್ಕಾರದವರು ಅದನ್ನು 
ಒಪ್ಪಿಕೊಂಡಿದ್ದಾರೆ. ಆದರೆ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡವನ್ನು ಬೋಧಭಾಷೆ ಮಾಡುವ 


252 ್ಲ ಎಸ್‌.ಆರ್‌. ಕಂಠಿ 


ಪ್ರಶ್ನೆ ನಮ್ಮದಲ್ಲ ವಿಶ್ವವಿದ್ಯಾನಿಲಯದವರಿಗೆ ಸೇರಿದ್ದು. ಅದು ಅಟಾನಮಸ್‌ ಇದೆ. ಆ 
ಅಧಿಕಾರವನ್ನು ನಾವು ಅವರಿಗೆ ಬಿಟ್ಟುಕೊಟ್ಟಿದ್ದೇವೆ. Vice-Chancellor’ Conference 
ನಲ್ಲಿ ಮತ್ತು National Integration Council ನಲ್ಲಿ ಬೋಧಭಾಷೆ ಹಿಂದಿ ಆಗಬೇಕು, 
ಪ್ರಾದೇಶಿಕ ಭಾಷೆಯಾಗಬೇಕು, ಹಂತ ಹಂತವಾಗಿ ಕಾರ್ಯರೂಪಕ್ಕೆ ಬರಬೇಕು ಎಂದು 
ಒಪ್ಪಿಕೊಂಡಿದ್ದಾರೆ. ನಾನೂ ಕೂಡ ಅದನ್ನು ಒಪ್ಪಿಕೊಳ್ಳುತ್ತೇನೆ. ಸಕಾರದ ಧೋರಣೆಯೂ 
ಅದೇ ಆಗಿದೆ ಎಂದು ನಾನು ವ್ಯಕ್ತಪಡಿಸುತ್ತೇನೆ. 


Pre-primary education ವಿಚಾರವಾಗಿ ಎರಡು ಮಾತು ಹೇಳಿದರು. 
ಸರ್ಕಾರದವರು ಬಾಲೂವಾಡಿಗಳನ್ನೂ, ನರ್ಸರಿ ಸ್ಕೂಲುಗಳನ್ನೂ ನಡೆಸಬೇಕೆಂದು ಹೇಳಿದರು. 
ಅದು ಸರ್ಕಾರದ ಕರ್ತವ್ಯವಾಗಿಲ್ಲ. ವಿದ್ವಜ್ನನಗಳೂ, ಮಹನೀಯರೂ ಮುಂದೆ ಬಂದು 
ಅವುಗಳನ್ನು ನಡೆಸಬೇಕು ಎಂದು ನಾನು ವಿಜ್ಞಾಪನೆ ಮಾಡಿಕೊಳ್ಳುತ್ತ ಸರ್ಕಾರದವರು 
ಗ್ರಾಂಟ್‌ ಕೊಡುವ ವಿಚಾರ ಮಾಡಿದ್ದಾರೆ, ಗ್ರಾಂಟ್‌ ಕೊಡುತ್ತಾರೆ. ಜನಗಳು ಈ ಬಗ್ಗೆ 
ಮುಂದೆ ಬರಬೇಕು ಎಂದು ಹೇಳುತ್ತೇನೆ. 


ಬೇಸಿಕ್‌ ಎಜುಕೇಷನ್‌ ವಿಚಾರವಾಗಿ ಎರಡು ಮೂರು ಜನರು ಬೇರೆ ಬೇರೆ 
ತರಹ ಹೇಳಿದರು. Basic Education ಇರಕೂಡದು ಎಂದು ಶ್ರೀಮಾನ್‌ ಸುಂಠಣಕರ್‌ 
ಅವರು ಹೇಳಿದರು. ಔsic ್ರducation ಕಡ್ಡಾಯ ಮಾಡಿರಿ, ಅದನ್ನು ಭದ್ರಪಡಿಸಿರಿ 
ಎಂದು ಕೆಲವರು ಹೇಳಿದರು. ಈ ಎರಡೂ ವಿಚಾರಗಳನ್ನೂ ನೋಡಿ ಸರ್ಕಾರದ ಮಟ್ಟಿಗೆ 
ಹೇಳುವುದಾದರೆ basic education ಜಾಸ್ಟಿ ಪ್ರಮಾಣದಲ್ಲಿ ತರಬೇಕೆಂದು ಮಾಡಿದ್ದಾರೆ 
ಮತ್ತು ಆ ಪ್ರಕಾರವಾಗಿ ತರುತ್ತಿದ್ದಾರೆ. ಇದರಲ್ಲಿ ಎರಡು ತರಹ ಇವೆ. ಒಂದು basic 
patter ಮತ್ತು ಇನ್ನೊಂದು ul basic . Basic pattem ನಲ್ಲಿ ಯಾವುದಾದರೂ 
ಒಂದು 8" ಕಲಿಸಬೇಕು. ನಮ್ಮರಾಜ್ಯದಲ್ಲಿ ಎಲ್ಲ ಶಾಲೆಗಳನ್ನೂ basic pattern 
ಮಾಡಿದ್ದೀವೆ. ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಮಾತ್ರ ಬ basic ಶಾಲೆಗಳಿವೆ. 
ಉಳಿದ ಕಡೆ ಮಾಡಿಲ್ಲ. ಸ॥-India Confrence ನಲ್ಲಿ ನಮ್ಮ ಶಾಲೆಗಳಲ್ಲಿ b೩sic 
schools ಆಗಬೇಕೆಂದು ನಿರ್ಣಯ ಮಾಡಿದ್ದಾರೆ. ಕೇಂದ್ರ ಸರ್ಕಾರದವರು ಆದೇ ಪ್ರಕಾರದ 
ಆದೇಶವನ್ನೂ ಕೊಟ್ಟಿರುವ ಕಾರಣ ನಾವು basic pattern ಮಾಡಿದ್ದೇವೆ. ಇನ್ನು ಮುಂದೆ 
basic ಮಟ್ಟಿಕ್ಕೆ ಹೆಜ್ಜೆ ಇಡಬೇಕಾಗಿದೆ. ಇದನ್ನು ಮಾಡುವ ಕಾಲಕ್ಕೆ ನಮ್ಮ ಶಾಲೆಗಳಲ್ಲಿ 
ತರಬೇತಿ ಹೊಂದಿದವರಿಲ್ಲ. ಟ್ರೈನಿಂಗ್‌ ಕಾಲೇಜುಗಳಲ್ಲಿ ತರಬೇತಿ ಕೊಡುತ್ತಿದ್ದೇವೆ. 


ಶ್ರೀಮಾನ್‌ ಸುಂಠಣಕರ್‌ ಅವರು ಹೇಳಿದರು, ಒಂದು ತಕಲಿ ಕೊಟ್ಟು ನೂಲುವುದಕ್ಕೆ 
ಹೇಳಿ, basic pattern ಮಾಡುತ್ತಿದ್ದೀರಿ, b೩5ic ಆdಂಡtiಂn ಕೊಡುತ್ತಿದ್ದೀರಿ, ಇದು 
ಸರಿಯಲ್ಲವೆಂದು ಹೇಳಿದರು. ಅದು ಸರಿಯಲ್ಲ, ನಾವು ನೂಲುವುದು, ನೇಯುವುದು, 
ವ್ಯವಸಾಯ, ಬಡಗಿತನ, ಇವುಗಳನ್ನೆಲ್ಲಾ ಸೇರಿಸಿದ್ದೇವೆ. ಆ ಪ್ರಕಾರವಾಗಿ ನಡೆಯುತಿದೆ. 


ಪ್ರತಿಭಾವಂತ ಸಂಸದೀಯ ಪಟು 253 


ಯಾವುದೇ ಒಂದು ವಿಷಯವನ್ನು ಪ್ರಯೋಗಾರ್ಥವಾಗಿ ತೆಗೆದುಕೊಂಡಾಗ 21]ue ಆಯಿತು, 
ಅಥವಾ ಒಳ್ಳೆಯದಾಯಿತು ಎನ್ನುವುದಕ್ಕೆ ಕಾಲ ಬೇಕಾಗುತ್ತದೆ. ಮಾನ್ಯ ಸದಸ್ಯರು ಕೆಲವು 
ಕಾಲ ತಡೆಯಬೇಕೆಂದು ಬೇಡಿಕೊಳ್ಳುತಿದೇನೆ. 


ಳ೨'ಬ 

ಮಲ್ಫಿ ಪರ್ಪಸ್‌ ಹೈ ಸ್ಕೂಲುಗಳು ಸಂಪೂರ್ಣವಾಗಿ 8೩1ಬre ಆಗಿವೆ ಎಂದು 
ಶ್ರೀಮಾನ್‌ ಸುಂಠಣಕರ್‌ ಅವರು ಹೇಳಿದರು. ವಿಚಾರ ಹೀಗಿದೆ. ನಮ್ಮರಾಜ್ಯದಲ್ಲಿರುವ 
ಒಂದು ಸಾವಿರ ಹೈಸ್ಕೂಲುಗಳಲ್ಲಿ 61 ಮಾತ್ರ ಮಲ್ಪಿ ಪರ್ಷಸ್‌ ಹೈ ಸ್ಕೂಲುಗಳಾಗಿವೆ. ಇವು 
ಚಿನ್ನಾಗಿ ನಡೆದಿಲ್ಲವೆನ್ನುವುದನ್ನು ಒಪ್ಪುವುದಿಲ್ಲ ಕೆಲವು ಕಡೆ ತೊಂದರೆಗಳಿವೆ. ಶ್ರೀಮತಿ 
ನಾಗರತ್ನಮನವರು ಹೇಳಿದರು, ಚಿಕ್ಕಮಗಳೂರಿನಲ್ಲಿ ಗ್ರೀಸ್‌ ಹಾಕಿ ಸಲಕರಣೆಗಳನ್ನಿಟ್ಟಿದ್ದೇವೆ 
ಎಂದು ಹೇಳಿದರು. ಗ್ರೀಸ್‌ ಹಾಕಿ ಇಟ್ಟಿದ್ದರೆ ಅವು ಸರಿಯಲ್ಲವೆಂದಲ್ಲ. ಗ್ರೀಸ್‌ ಹಾಕದೆ 
ಇದ್ದರೆ ಅವ ಗ! ಹಿಡಿಯುತ್ತವೆ, ಜಂಗ್‌ ಆಗುವ ಸಂಭವವಿರುತ್ತದೆ, ಗೀಸ್‌ ಹಾಕಿರುವುದು 
ತಪ್ಪಲ್ಲ. ಜಾಗ ಇಲ್ಲದ್ದಕ್ಕೆ ಹಾಗೆ ಮಾಡಿದ್ದೆವು ಈ ವರ್ಷ ಕ್ರಮ ತೆಗೆದುಕೊಂಡು ಕಟ್ಟಡ 
ಕಟ್ಟಿಸಬೇಕೆಂದು ಮಾಡಿದ್ದೇವೆ. ಜಾಗ ಸಿದ್ಧವಾಗಿದೆ. ಮುಂದಿನ ವರ್ಷ ಅಲ್ಲಿ ಹಾಕುತ್ತೇವೆ. 
ಹಿಂದೆ ಯಾವುದೋ ಕಾಲದಲ್ಲಿ ಆದದ್ದನ್ನು ನನ್ನ ಕೊರಳಿಗೆ ಕಟ್ಟುತ್ತಿದ್ದಾರೆ. ನಾಲ್ಕು ವರ್ಷದ 
ಹಿಂದೆ ನಡೆದುದ್ದನ್ನು ಸರಿಪಡಿಸಲು ಕಟ್ಟಡ ಕಟ್ಟಿಸುವ ಪ್ರಯತ್ನ ಮಾಡಿ, ಕಟ್ಟಡ ಕಟ್ಟಿಸಿ ಎಲ್ಲ 
ಸಿದ್ಧಮಾದಿದ್ದಕ್ಕೆ ಮಾತ್ರ ಶ್ರೀಯಸ್ಸು ಸಿಕ್ಕಲಿಲ್ಲ, ಗ್ರೀಸ್‌ ಹಾಕಿ ಇಟ್ಟಿದ್ದಕ್ಕೆ ಮಾತ್ರ ಶ್ರೇಯಸ್ಸು 
ಸಿಕ್ಕಿತು. 


ವಿದ್ಯಾ ಪೀಠಗಳ ವಿಚಾರವಾಗಿ ಶ್ರೀಮಾನ್‌ ಸುಂಠಣಕರ್‌ ಅವರು ಏನೇನೋ 
ಹೇಳಿದರು. ವಿದ್ಯಾಪೀಠಗಳು ಬೇಕಾಗಿರುವುದಿಲ್ಲವೆಂದೂ, ಈಗ ರಾಜ್ಯದಲ್ಲಿ ನಾಲ್ಕು 
ವಿದ್ಯಾಪೀಠಗಳಿವೆಯೆಂದೂ ಹೇಳಿದರು. ನಮ್ಮ ರಾಜ್ಯದಲ್ಲಿ ಏಳು ವಿದ್ಯಾಪೀಠಗಳಿವೆ. 
ಎಂಟನೆಯದು ಮುಂಬೈ ಕರ್ನಾಟಕದಲ್ಲಿ ಆಗುತ್ತದೆ. ಒಂಬತ್ತನೆಯದನ್ನು ಹೈದರಾಬಾದ್‌ 
ಕರ್ನಾಟಕದಲ್ಲಿ ಮಾಡಬೇಕೆಂದು ಸರ್ಕಾರಕ್ಕೆ ಉದ್ದೇಶವಿದೆ. ಇವುಗಳಿಂದ ಜನರ ಮನೋವೃತ್ತಿ 
ಮಾರ್ಪಾಡಾಗುತ್ತದೆ. ಹೊಸತರಹದ ಜೀವನ ಮಾಡಲಿಕ್ಕೆ ಶಕ್ಕವಿದೆ, ಹೊಸತರಹ 
ವ್ಯವಸಾಯವನ್ನು ಮಾಡಲಿಕ್ಕೆ ಶಕ್ಯವಿದೆ ಎನ್ನುವ ಆಲೋಚನೆ ನನಗಿದೆ. ಇದಕ್ಕೆ ಬಹಳ 
ಖರ್ಚಾಗುತ್ತದೆಂದು ಹೇಳಿದರು. ಖರ್ಚಾಗುತ್ತದೆ. ವಿದ್ಯಾಪೀಠಗಳ cuಗculum 
ಬೇರೆ, ಕಲಿಯುವಂಥ ರೀತಿ ಬೇರೆ, ಇರುತ್ತದೆ, ಇದರಿಂದಾಗಿ ಇವುಗಳ ಖರ್ಚು ಬಹಳ 
ಎಂದು ಒಪ್ಪಿಕೊಳ್ಳುತ್ತೇನೆ. ಇವು ಯಶಸ್ವಿಯಾಗಿ ಕೆಲಸ ಮಾಡಲಿಲ್ಲವೆಂದು ಹೇಳುವುದು 
ಸರಿಯಲ್ಲವೆಂದು ನನಗನ್ನಿಸುತ್ತದೆ. 


ಸೋಷಿಯಲ್‌ ಎಜುಕೇಷನ್ನಿನ ವಿಚಾರವಾಗಿ ಮಾನ್ಯ ಸದಸ್ಯರಾದ ಶ್ರೀಮಾನ್‌ 
ಗೋಪಾಲಗೌಡರು ಹೇಳಿದಂತಹ ವಿಚಾರ ಬಹಳ ಗಹನವಾದುದು. ಅದನ್ನೂ ವಿಚಾರ 
ಮಡುತ್ತಿದ್ದೇವೆ ಎಂದು ಅಷ್ಟು ಹೇಳುತ್ತೇವೆ. ನೂರಕ್ಕೆ ಇಪ್ಪತ್ಸೆದರಷ್ಟು ಮಾತ್ರ ಸಾಕ್ಷರತೆ 


254 ನಿಸ್‌.ಆರ್‌. ಕಂಠಿ 


ಇದೆ ಎಂದರೆ ಇದು ಇನ್ನೆಷ್ಟು ವರ್ಷಗಳಾದ ಮೇಲೆ ನೂರಕ್ಕೆ ನೂರರಷ್ಟು ಹೋಗುತ್ತದೆ 
ಎನ್ನುವದರ ಬಗ್ಗೆ ನಾವೂ ಸಹ ವಿಚಾರ ಮಾಡಬೇಕಾಗುತ್ತದೆ. ನಾವ ಇತ್ತಿಚಿಗೆ Education 
Minsiters' Conference Nೆ ದೆಹಲಿಗೆ ಹೋಗಿದ್ದಾಗ ಎಂದರೆ ಹೋದವರ್ಷದ 
ಅಕ್ಟೋಬರು 18 ಮತ್ತು 19ನೇ ತಾರೀಖುಗಳಲ್ಲಿ ಒಂದು ನಿರ್ಣಯ ಮಾಡಲಾಗಿದೆ ಅಲ್ಲಿ 
ಅವರೂ ಸಹ ಈ ಸೋಷಿಯಲ್‌ ಎಜುಕೇಷನ್ನಿಗಾಗಿ, ಹೆಚ್ಚು ದುಡ್ಡು ಹಾಕಿ, ಜನಗಳಲ್ಲಿ 
ಹೆಚ್ಚಿನ ಸಾಕ್ಷರತೆಯನ್ನುಂಟುಮಾಡಬೇಕು ಎಂದು ನಿರ್ಣಯಮಾಡಿದೆ. ಅದರಂತೆ ಕೇಂದ್ರ 
ಸಚಿವರಾಗಿದ್ದ ಶ್ರೀ ಮಾಲಿಯವರು ಈ ತಿಂಗಳು 23ನೇ ತಾರೀಖಿನದಿನ ಸೋಷಿಯಲ್‌ 
ಎಜುಕೇಷನ್ನಿನ ಒಂದು ಟೀಮ್‌ನವರೊಂದಿಗೆ ಇದನ್ನು ವಿಚಾರ ಮಾಡಲಿಕ್ಕೆ 
ಬರುವವರಾಗಿದ್ದಾರೆ. ಅವರಲ್ಲಿ ಇವೆಲ್ಲವನ್ನೂ ವಿಚಾರಮಾಡಿ ಯಾವರೀತಿ ಮುಂದೆ ಹೆಜ್ಜೆ 
ಇಡಬೇಕೆಂದು ನೋಡಬೇಕಾಗಿದೆ. ಹಿಂದೆ ಬ್ರಿಟಿಷರ ಕಾಲದಲ್ಲಿ ಶೇಕಡ 12 ಮತ್ತು 13 
ಸಾಕ್ಷರತೆ ಇದ್ದುದು ಈಗ ಶೇಕಡ 15ರಷ್ಟು ಜಾಸಿಯಾಗಿದೆ. ಆದಕಾರಣ ಈ literacy 
ಯನ್ನು ದೂರ ಮಾಡಬೇಕಾದರೆ ಎಷ್ಟೋ ವರ್ಷಗಳಾಗುತ್ತದೆ ಎಂದು ಅವರೂ 
ಅಸಮಾಧಾನಪಟ್ಟಿದ್ದಾರೆ. ಇದನ್ನು ಸರಿಯಾಗಿ ವಿಚಾರ ಮಾಡಬೇಕು ಎಂದು ನನಗೂ 
ಇದೆ. ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾಗಿದ್ದರೂ ಅದಕ್ಕೆ ತಕ್ಕಂತೆ ಶಿಕ್ಷಣ 
ಖಾತೆಯಲ್ಲಿ ದುಡ್ಡಿಲ್ಲದೆ ಆ ಕೆಲಸ ಆಗುತ್ತಿಲ್ಲ. ದುಡ್ಡಿಲ್ಲದೆ ಯಾವ ಕೆಲಸವನ್ನು ಮಾಡುವುದಕ್ಕೆ 
ಆಗುವುದಿಲ್ಲ. ಅದಿರಂದ ನಮ್ಮದೇಶದಲ್ಲಿ ಸಾಕ್ಷರತೆಯ ಅಭಾವವಿದ್ದರೂ ಹೆಚ್ಚಿಗೆ ಸ್ಕೂಲುಗಳನ್ನು 
ಮಾಡದೇ ಇರುವುದಕ್ಕೆ ಹಣದ ಅಭಾವವೂ ಒಂದು ಕಾರಣವಾಗಿದೆ. ಅದಕ್ಕಾಗಿ ಹೆಚ್ಚು 
ದುಡ್ಡನ್ನು ಕೊಟ್ಟರೆ ಇದನ್ನು ಮುಂದುವರಿಸುವುದಕ್ಕೆ ಸಾಧ್ಯವಿದೆ. ಇದಕ್ಕಾಗಿ ಎಲ್ಲರಿಂದಲೂ 
ಅಷ್ಟು, ಇಷ್ಟು ಬೇಕು ಎಂದು ಹೇಳಿ ಲೆಕ್ಕಮಾಡಿಹಾಕಿ ನೋಡಿದ್ದೇವೆ. ಅದು ಹೇಗೆಂದರೆ, 
ಹಳ್ಳಿಗಳಲ್ಲಿರುವ ಯಾರಾದರೂ ಒಬ್ಬರಿಂದ ಒಂದು ದೀಪ ಬೇಕಾದರೆ ಕೊಡುವುದಕ್ಕೆ 
ತೊಂದರೆಯಾಗುವುದಿಲ್ಲ. ಕೊಡುವುದಕ್ಕೆ ಒಂದು ಚಾಪೆ ತಂದುಕೊಡುವುದಕ್ಕೆ 
ತೊಂದರೆಯಾಗುವುದಿಲ್ಲ. ಹಾಗೇ ಒಂದು ಬೋರ್ಡು ಕೊಡುವುದಕ್ಕೆ ತೊಂದರೆಯಾಗುವುದಿಲ್ಲ, 
ಇದನ್ನು ಅವರೇ ಮಾಡಬೇಕೆಂದು ಯೋಚನೆ ಮಾಡಿದ್ದೇವೆ; ಅದರಂತೆ ಸ್ಕೂಲುಗಳಲ್ಲಿರುವ 
ಮಾಸರುಗಳು, ಹೈಸ್ಕೂಲು ಟೀಚರುಗಳು, ಎಲ್ಲರೂ ಸೇರಿಕೊಂಡು ಈ ಕೆಲಸ ಮಾಡಬೇಕೆಂದು 
ಒಂದು ಯೋಜನೆಯನ್ನು ನಾವು ಮಾಡಿದ್ದೇವೆ. 


Adult Education Council ವಿಚಾರವಾಗಿ ಮಾನ್ಯ ಸದಸ್ಯರಾದ ಶ್ರೀಮಾನ್‌ 
ರಂಗೇಗೌಡರು ಬಹಳ ಕಟುಪಾಗಿ ಟೀಕೆ ಮಾಡಿದರು. ನಾನೂ ಇದನ್ನು ನೋಡಿಸಿದೆ. 
ಆದರೆ ಅವರು ಇದರಬಗ್ಗೆ ಎಷ್ಟುಮಟ್ಟಿಗೆ ತಿಳಿದುಕೊಂಡಿದ್ದಾರೆ ಅಷ್ಟು ವ್ಯತ್ಯಾಸಗಳು ಇಲ್ಲಿ 
ಇದ್ದ ಹಾಗೆ ಕಾಣುವುದಿಲ್ಲ. ಆದರೂ ಇನ್ನೂ ನೋಡಿಸುತ್ತೇವೆ. 


ಪ್ರತಿಭಾವಂತ ಸಂಸದೀಯ ಪಟು 255 


ಶ್ರೀ ಸಿ.ಆರ್‌. ರಂಗೇಗೌಡ (ಮಾಗಡಿ, - ನಾನು ಮಾಗಡಿ ತಾಲ್ಲೂಕಿನ 
ವಿಚಾರದಲ್ಲಿ ಹೇಳಿದೆ. ಅಲ್ಲಿದ್ದ ಒಬ್ಬ ಮಹಿಳಾ ಟೀಚರನ್ನು ಬೆಂಗಳೂರಿಗೆ ವರ್ಗಮಾಡಿ 
- ಅವರ ಶೀಲವನ್ನು ಅಪಹರಣ ಮಾಡಿರುವ ಬಗ್ಗೆ ಹೇಳಿದೆ. 


ಶ್ರೀ ಎಸ್‌.ಆರ್‌. ಕಂಠಿ .-. ಅಡಲ್ಸ್‌ ಎಜುಕೇಷನ್ನು ಸ್ಕೀಮು ಹಳೆಯ ಮೈಸೂರಿನ 
ಭಾಗದಲ್ಲಿ ಮಾತ್ರ ಅನ್ವಯಿಸುವಂತೆ ಇತ್ತು, ಆದರೆ ಈಗ ಇದನ್ನು ಈ ದೇಶದ ಎಲ್ಲಾ 
ಭಾಗಕ್ಕೂ ಅವ್ವಯಿಸುವ ಬಗ್ಗೆ ವಿಚಾರ ಮಾಡುವುದಕ್ಕಾಗಿ ಈ ತಿಂಗಳ 23ನೇ ತಾರೀಖು 
ಒಂದು ಮೀಟಿಂಗನ್ನು ಕರೆದಿದ್ದೇವೆ. ಅದರೊಳಗೆ ಯಾವರೀತಿ ಇದನ್ನು etre Stateಗೆ 
ವಿಸ್ತರಿಸಬೇಕು ಎನ್ನುವ ಮುಖ್ಯ ಉದ್ದೇಶದಿಂದ ಈ ಕಮಿಟಿ ಕರೆದಿದ್ದೇವೆ. ಈ ಕಮಿಟಿಯಾದ 
ಮೇಲೆ ಇದಕ್ಕೆ ಒಂದು ಲಂಗೀtitution ಎಂದರೆ ಒಂದು ಘಟಕವನ್ನು ಮಾಡಿ ಎಲ್ಲ ಕಡೆಯಲ್ಲೂ 
ಅದರಂತೆ ಏರ್ಪಾಡು ಮಾಡಬೇಕೆಂದು ವ್ಯವಸ್ಥೆ ಮಾಡಿದ್ದೇವೆ. ಸೋಷಿಯಲ್‌ ಎಜುಕೇಷನ್ನು 
ಬೋರ್ಡ್‌ ಎಂದು ಮಾಡಿರುವುದು ಬರಿ ಒಂದು ಅಡ್ಬೆಜರಿ ಬೋರ್ಡು. ಅದು ಇಡೀ 
ರಾಜ್ಯಕ್ಕೆ ಅನ್ವಯಿಸುವಂತೆ ಮಾಡಲಾಗಿದೆ. ಹೈಸ್ಕೂಲು ಎಜುಕೇಷನ್ನಿನಲ್ಲಿ, ಕಾಲೇಜು 
ಎಜುಕೇಷನ್ನಿನಲ್ಲಿ ling in standards ಬಗ್ಗೆ ಕೆಲವರು ಹೇಳಿದ್ದಾರೆ. ling in 
standards ಆಗಿದೆ ಎನ್ನುವುದನ್ನು ಎಲ್ಲರೂ ಒಪ್ಪುತ್ತಾರೆ. ಆದರೆ ಇದು ಮೈಸೂರು 
ರಾಜ್ಯವೊಂದಕ್ಕೆ ವಿಚಿತ್ರವಾದುದೇನಲ್ಲ ಎಂದು ತಿಳಿದುಕೊಳ್ಳಬೇಕು. ಎಲ್ಲ ಕಡೆಯೂ 
ಇಂತಹ ಪರಿಸ್ಥಿತಿ ಉಂಟಾಗಿದೆ. ಇದರ ಬಗ್ಗೆ ಈಚೆಗೆ ದೆಹಲಿಯಲ್ಲಿ ನಡೆದ ಎಜುಕೇಷನ್ನು 
ಮಿನಿಸ್ಪರುಗಳ ಕಾನ್‌ ಫರೆನ್ನಿನಲ್ಲಿ ಈ ಡ॥ling in standards ಗೆ ಕಾರಣವೇನು ಎನ್ನುವ 
ವಿಚಾರವಾಗಿ ಎಲ್ಲರೂ ಬಹಳ ಗಹನವಾಗಿ ವಿಚಾರಮಾಡಿ, ಇದರಲ್ಲಿ Dೀಕೀಂts ಏನಿವೆ 
ಎನ್ನುವುದನ್ನೂ ಯೋಚನೆ ಮಾಡುತ್ತಿದ್ದಾರೆ. ಈ ರೀತಿ ಇಡೀ ರಾಜ್ಯದಲ್ಲಿ lng in 
standards ಇದೆ ಎಂದು ನೋಡಿದ್ದೇವೆ ಇದಾಗಬಾರದು. ಇದನ್ನು ಸರಿಯಾಗಿ dig್ರnise 
ಮಾಡಿ ಈ ರೀತಿ ಏಕೆ 8ಡ1ling in standards ಆಗುತಿದೆ ಎನ್ನುವುದನ್ನೂ ನೋಡುತ್ತಿದ್ದಾರೆ. 
ನನಗೆ ತಿಳಿದಮಟ್ಟಿಗೂ ಈ ಸ್ಪಾಂಡರ್ಡು ಬಹಳ ಕಡಿಮೆಯಾಗುತ್ತಿದೆ. 


ಇನ್ನು ಶ್ರೀಮಾನ್‌ ಗೋಪಾಲಗೌಡರು ಕಾಲೇಜು ಎಜುಕೇಷನ್ನಿನ ಬಗ್ಗೆ ಅನೇಕ 
ಸೂಚನೆಗಳನ್ನು ಕೊಟ್ಟಿದ್ದಾರೆ, ಅವು ಗಮನಾರ್ಹವಾದುದು. ಆವಗಳನ್ನೆಲ್ಲಾ ನೋಡಿಸುತ್ತೇನೆ. 

Linguistic Minorities ಬಗ್ಗೆ ಮಾನ್ಯ ಸದಸ್ಯರಾದ ಶ್ರೀಮಾನ್‌ ಸುಂಠಣ್‌ಕರ್‌ 
ಅವರು ಹೇಳಿದರು. ಲಿಂಗ್ದಿಸ್ಟಿಕ್‌ ಮೈನಾರಿಟಿಗಾಗಿ ಆದಷ್ಟೂ ಸಹಾಯ ಮಾಡುತ್ತಿದ್ದೇವೆ. 
ಹಾಗಿದ್ದರೂ ವಿನೇನೂಮಾಡಿಲ್ಲ. ಎಂದು ಹೇಳುವುದು ಸರಿಯಲ್ಲ ಎಂದು ನನಗನಿಸುತ್ತಿದೆ. 
ನಾವು ಮಾಡಿರುವಂತಹ ಕಾರ್ಯಕ್ರಮಗಳು ತೆಗೆದುಕೊಂಡಿರುವ ನೀತಿ ಮತ್ತು ಮುಂದೆ 
ಮಾಡುವಂತಹ ಕಾರ್ಯಕ್ರಮಗಳು ಇವೆಲ್ಲವನ್ನೂ ಕೇಂದ್ರದ ಲಿಂಗ್ಲಿಸ್ಟಿಕ್‌ ಮೈನಾರಿಟಿ 
ಬೋರ್ಡಿನ ಮುಂದೆ ಇಟ್ಟಾಗ ಅವರು ಇದನ್ನು ನೋಡಿ 


256 ಎಸ್‌.ಆರ್‌. ಕಂಠಿ 


"Tt is satisfying tone" 


ಎಂದು ಹೇಳಿದ್ದಾರೆ. ಆದುದರಿಂದ ಪುನಃ ಈಗ ಇಲ್ಲಿ ಈ ರೀತಿ ಹೇಳುವುದು . 
ಸರಿ ಎಂದು ಕಾಣಿಸುವುದಿಲ್ಲ. ನಮ್ಮ ರಾಜ್ಯದಲ್ಲಿ ಇನ್ನೂ ಹೆಚ್ಚಿಗೆ ಮಾಡುವುದು ಇದೆ 
ಎಂದು ಹೇಳಿದರೆ ಅದರಂತೆ ಮಾಡಬಹುದು ಅದಕ್ಕೆ ನನ್ನ ಅಡ್ಡಿಯೇನಿಲ್ಲ. ಆದರೆ ನಾವು 
ಏನೂ ಮಾಡಿಲ್ಲ ಎಂದು ಅಲ್ಲಿನ ಮರಾಠಿ ಜನರು ಮತ್ತು ಮಹಾರಾಷ್ಟ್ರದ ಏಕೀಕರಣ 
ಸಮಿತಿಯ ಸದಸ್ಕರು ಮರಾಠಿ ಜನರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಎನ್ನುವಂತಹ 
ಒಂದು impression create ಮಾಡುವುದು ಸರಿಯಲ್ಲ. ಆದುದರಿಂದ ನಾನು ಈ 
ಸಮಿತಿಯ ಸದಸ್ಯರನ್ನು ಕೇಳಿಕೊಳ್ಳುವುದು ನಮಲ್ಲಿ ಏನು ಲೋಪದೋಷಗಳಿವೆ ಎನ್ನುವದನ್ನು 
ಹೇಳಲಿ ಅದನ್ನು ಸರಿಪಡಿಸುವಂತೆ ಮಾಡುತ್ತೇವೆ. ಆದರೆ ಇದನ್ನೇ ಒಂದು ಅಸ್ತ್ರ ಮಾಡಿಕೊಂಡು 
ನಮ್ಮ ಸೂಚನೆಯನ್ನೇನೂ ಗಣನೆಗೆ ತೆಗೆದುಕೊಳ್ಳಲಿಲ್ಲ ಎಂದು ಹೇಳುವುದು ಸರಿಯಲ್ಲ 
ಎಂದು ನಾನು ಅವರಿಗೆ ಹೇಳುತ್ತೇನೆ. 

Sri N.0. Samaji.- (Marathi) 

Sri S.R. Kanthi.- (Replied in Marathi) 


ಅವರು ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಶ್ರೀಮಾನ್‌ ಸುವ್ನನಕರ ಅವರು 
ಬಂದು ನನ್ನನ್ನು ಭೇಟಿ ಮಾಡಿದ್ದಾರೆ. ಅವರಿಗೆ ನಾನು ಇಲ್ಲಿ ಒಂದು ಮನವಿ ಮಾಡಿಕೊಳ್ಳುತ್ತೇನೆ. 
ಅದೇನೆಂದರೆ ಅವರಿಗೆ ಏನಾದರೂ ಆಗಬೇಕಾಗಿದ್ದರೆ ಅದನ್ನು ನ್ಯಾಯವಾಗಿ ಮಾಡುವಂತಿದ್ದರೆ 
ಮಾಡುವದಕ್ಕೆ ಸಿದ್ದಾಗಿದ್ದೇನೆ ಎಂದು. ಕೆಲವರು ಬಂದು ನನ್ನಲ್ಲಿ ಹೇಳಿದ್ದಾರೆ. ಎಲ್ಲಿಯಾದರೂ 
ಏನಾದರೂ ಅಂಥ ಲೋಪದೋಷಗಳಿದ್ದರೆ ಅದನ್ನು ತಿಳಿಸಿದರೆ ಅದಕ್ಕೆ ಮಾಡಬೇಕಾದುದನ್ನು 
ಮಾಡಬಹುದು ಎಂದು ಹೇಳಿದ್ದೇನೆ. 


Sri N.0. Samaji.- (Marathi) 
Sri SR. Kanthi.- (Replied in Marathi) 
[Interruptions]. 
ಶ್ರೀ ಎಸ್‌.ಆರ್‌. ಕಂಠಿ .- ಕೆಲವೊಂದು ಸಲಹೆಗಳನ್ನು ನನ್ನಲ್ಲಿಗೆ ಬಂದು 
ಶ್ರೀಮಾನ್‌ ಸುನವ್ನನಕರ್‌ ಅವರೂ ಮತ್ತು ಶ್ರೀಮಾನ್‌ ವಿ.ಎಸ್‌. ಪಾಟೀಲ್‌ರವರೂ ಸಹ 
ಬಂದು ಕೆಲವು ವಿಚಾರಗಳನ್ನು ಹೇಳಿದ್ದಾರೆ, ಆದರೆ ಮಾನ್ಯ ಸದಸ್ಕರಾದ ಶ್ರೀಮಾನ್‌ 
ಸ್ವಾಮಿಜಿಯವರು ಒಂದುಸಲವಾದರೂ ಬಂದು ನನ್ನನ್ನು ಭೇಟಿ ಮಾಡಲಿಲ್ಲ. 


[Interruptions in Marathi]. 


ಪ್ರತಿಭಾವಂತ ಸಂಸದೀಯ ಪಟು 257 


ಶ್ರೀ ಎಸ್‌.ಆರ್‌. ಕಂಠಿ .- ಶ್ರೀಮತಿ ರತ್ಸಮ್ಮಮಾಧವರಾವ್‌ ಅವರು Triple 
Benefit Scheme ನ್ನು ಕಾಲೇಜುಗಳಲ್ಲಿಯೂ ಏಕೆ ತರಬಾರದು ಎಂದು ಹೇಳಿದರು. 
ಅದು ಸಾಧ್ಯವಾಗದ ವಿಚಾರ ಎನ್ನುವ ಮಾತನ್ನು ಇಲ್ಲಿ ಸ್ಪಷ್ಟಪಡಿಸುತ್ತೇವೆ. ಕಾಲೇಜುಗಳಲ್ಲಿ 
Triple Benefit Schemeನ್ನು ತರುವುದು ಅಸಾಧ್ಯ ಏಕೆಂದರೆ, ಒಟ್ಟು ನಮ್ಮರಾಜ್ಯದಲ್ಲಿ 
ಈಗ ಎರಡೂ ಯೂನಿರ್ಷಿಟಿಗಳ ಮಧ್ಯೆ 63 ಕಾಲೇಜುಗಳಿವೆ. ಇದರಲ್ಲಿ 16 ಕಾಲೇಜುಗಳು 
ಮಾತ್ರ ಸರಕಾರಿ ಕಾಲೇಜುಗಳು, ಆಮೇಲೆ 9 ಇಂಜಿನೀಯರಿಂಗು ಕಾಲೇಜುಗಳು 5 
ಮೆಡಿಕಲ್‌ ಕಾಲೇಜುಗಳೂ ಇದೆ. ಈ ಪ್ರಕಾರ ಲೆಕ್ಕ ಹಾಕಿದರೆ 63+14-77 ಕಾಲೇಜುಗಳಿವೆ. 
ನಮ್ಮ ಸರಕಾರಿ ಕಾಲೇಜುಗಳು ಮಾತ್ರ 27 ಇವೆ. ಆದುದರಿಂದ ಈ ಕಾಲೇಜುಗಳು 
ನಮಲ್ಲಿರುವುದು ಒಳ್ಳೆಯದಲ್ಲ. ಎಲ್ಲಿ Private Setಂrsಗಳಲ್ಲಿಯೇ ಹೆಚ್ಚಾಗಿ ಆದರೆ, 
ಅಂತಹ ಕಾಲೇಜುಗಳಿಗೆ ಸಾಕಷ್ಟು ಸಹಾಯ ಸಲಕರಣೆಗಳನ್ನು ಕೊಡಬಹುದು. ಇದಕ್ಕಾಗಿ 
ಬೇಕಾಗುವ ಪೂರ್ತಿ ಸಹಾಯವನ್ನು ಸರ್ಕಾರದವರೇ ಮಾಡುತ್ತಾರೆಂದು ಇಟ್ಟುಕೊಳ್ಳಬಾರದು. 
ಇದನ್ನು Private Agencies ಗಳಿಗೆ ಅಥವಾ ಡಿಸ್ಪಿಕ್ರಿನಲ್ಲಿರುವ ಒಂದು ಬೋರ್ಡಿಗೆ ಈ 
ಕೆಲಸವನ್ನು ವಹಿಸಿದರೆ ಇದರಿಂದ ಜನಕ್ಕೆ ಹೆಚ್ಚನ ಅನುಕೂಲವಾಗಬಹುದು ಎಂಬುದು 
ನನ್ನ ವೈಯಕ್ತಿಕಾಭಿಪ್ರಾಯ. ಇದರಲ್ಲಿ ರಾಜಕೀಯ ಬರುತ್ತೆಂದು ಕೆಲವರು ಹೇಳಿದರು. ನನ್ನ 
ವೈಯುಕ್ತಿಕವಾದ ಅಭಿಪ್ರಾಯವೂ ಹಾಗೇ ಇದೆ. ನಾನೂ ಕೂಡ ಹೇಳಿಕೆಗಳನ್ನು ಕೊಡುವ 
ಕಡೆಗಳಲ್ಲಿ ಇದು ನನ್ನ ವೈಯುಕ್ತಿಕ ಅಭಿಪ್ರಾಯ ಎಂದು ಹೇಳಿದ್ದೇನೆ. ಆದರೆ ಸರಕಾರದ 
ಅಭಿಪ್ರಾಯ ಇದಲ್ಲ. 


Sri C.J. Muckannappa (Sira).- Sir, I rise to a point of order. 

When the Minister is a Minister all the 24 hours, and when he makes a 

statement in that capacity, will it not create a sort of impression in the 

“minds of the people that there are conflicting statements from the same 

person? I want to kxow when he is a Minister and when he is nota 

Minister, and when heis making a statement as Minister and when he is 
not making a statement as Minister. 


Sri S.R. Kanthi.- My only reply to him is this; When I sleep, 1 
am not a Minister. 


Sri C.J. Muckannappa.- Sir, my point of order is not disposed ” 
of. 


Mr. Speaker.- It is safely lodged. I will give my ruling. Let 
the Minister continue the reply and conclude. 


258 ಎಸ್‌.ಆರ್‌. ಕಂಠಿ 


Sri S.R. Kanthi.- 1 just submit that it is not fair. WheneverlI 
have spoken, I have stated that it is my personal view; Government is 
not considering. 


Sri S.M. Krishna (Maddur).- Sir, a point of order has been 
raised and the Chair has reserved the ruling. In connection with the 
point of order raised by my friend Sri Muckannappa, 1 would like to 
take one submission. 


Sri SR. Kanthi.- I am not yielding, Sir. 


Sri C.J. Muckannappa.- Sir, I may bring to your notice that 
the Hon'ble Finance Minister said the other day that once a Minister, he 
isa Minister all the 24 hours. I want the Hon'ble Speaker to kindly give 
us protection and guide us along the correct tract. Let not this train be 
derailed. That is my appeal to the Hon'ble Speaker. 


Sri S.R. Kanthi,.- I am not yielding, Sir. 


Sri C.J. Muckannappa.- Because you are our guardian Sir, 
you are there to protect of the Education Minister here. 


Mr. Speaker.- Is the Hon'ble Member raising a new point of 
order? 

Sri S.M. Krishna.- We need some enlightenment from the 
Education Minister. 


Sri C.J. Muckannappa.- It is people's money we are spending. 


Sri SR. Kanthi.- Once you have said that you are going to 
give your ruling on the point raised, why this controversy? Jam net 
here to give portection to anybody, I know the Education Minister also 
1s here under the control and guidance of the Speaker. If anything, I 
require protection from the Chair, Sir. 


Sri S. Sivappa.- The Education Minister is always creating 
confusion by making statements. He has become a controversial figure. 


Sri S.R. Kanthi.- Am Ia controversial figure, Sir? What does 
it matter? 


Mr. Speaker.- He 1s not. 


"ಪ್ರತಿಭಾವಂತ ನಂಸದೀಯ ಪಟು 259 


Sri S.R. Kanthi.- It is not a matter which should be treated as 
lightly as possible. I have always said that I am saying so and so in my 
personal capacity this is what the Government has decided and this is 
what the Government has not decided. 


‘Mr. Speaker.- All right, in order to cut short, I will give my 
ruling. What the Minister for Education said 1s right and there is no 
point of order. 


ಶ್ರೀ ಎಸ್‌.ಆರ್‌. ಕಂಠಿ . ಆಮೇಲೆ ಹೆಣ್ಣುಮಕ್ಕಳಿಗೆ ಮಾಟ್ರಿಕ್ಕುಲೇಷನ್‌ 
ಪಾಸಾಗದೆ ಎಂಪ್ಲಾಯಮೆಂಟ ಕೊಡಬಾರದು ಟೀಚರನ್ನಾಗಿ ಮಾಡಬಾರದು ಎಂದು 
ಶ್ರೀಮಾನ್‌ ಅಣ್ಣಾರಾವ್‌ ಗಣಮುಖಿಯವರು ಹೇಳಿದರು. ಇದನ್ನು ಕೂಲಂಕಷವಾಗಿ 
ಸರಕಾರ ವಿಚಾರ ಮಾಡಿದೆ ಈ ರೀತಿ ಮಾಡಿದ್ದೇ ಆದರೆ ಕೆಲವು ಜಿಲ್ಲೆಗಳಲ್ಲಿ ಲೇಡಿ 
ಟೀಚರ್ಸ್‌ ಸಿಕ್ಕುವುದಿಲ್ಲ. ಧಾರವಾಡದ ಹೆಣ್ಣುಮಕ್ಕಳ ಶಾಲೆಗಾಗಿ ಕಾರವಾರದಿಂದ ಅರ್ಜಿಗಳು 
ಬಂದಿದ್ದವು. ಧಾರವಾಡದಿಂದ ಬರಲಿಲ್ಲ. ಈ ರೀತಿ ಮಾಡಿದರೆ ಅವ್ಯವಸ್ಥೆಯಾಗುತ್ತದೆ. 
ಆ ಕಾಲ ಇನ್ನೂ ಬಂದಿಲ್ಲ. ಪ್ರೈಮರಿ ಸ್ಕೂಲ್‌ ಟೀಚರ್‌ ಆಗುವುದಕ್ಕೆ ಹೆಣ್ಣುಮಕ್ಕಳು 1.5. 
Certificate ಪಡೆದಿದ್ದರೆ ಸಾರು ಎಂದು ತೀರ್ಮಾನ ಮಾಡಿದ್ದೇವೆ. 


ಶ್ರೀ ಬಿ. ಚನ್ನಚೈರೇಗೌಡ (ಹೊಸಕೋಟೆ) .- ಸ್ವಾಮಿ, ಡಿ.ಪಿ.ಐ. ಆಫೀಸಿನಲ್ಲಿ 
ಅವಮಾನಕರವಾದ ಹಗರಣ ನಡೆದ ಬಗ್ಗೆ ನಾನು ವಿವರ ಕೇಳಿದ್ದೆ, ಅದನ್ನು ಹೇಳಲಿಲ್ಲ. 


ಶ್ರೀ ಎಸ್‌.ಆರ್‌. ಕಂಠಿ .- ಅದು ನನಗೆ ಗೊತ್ತಿಲ್ಲ. 


Mr. Speaker.- I want to make a general request. Any 
clarification can come only after the reply is over. No clarification can 
come in at this stage. I will not permit it. The Hon'ble Minister is 
entitled to give his reply undisturbed. 


ಶ್ರೀ ಎಸ್‌.ಆರ್‌. ಕಂಠಿ .- ಬೆಂಗಳೂರು ಯೂನಿವರ್ಸಿಟಿ ವಿಚಾರ ಹೇಳಿದ್ದು 
ಇದು ದುರ್ದೈವದ ಸಂಗತಿಯಾಗಿದೆ. 19 ಕೋಟಿ ರೂಪಾಯಿ ವಿದ್ಯಾ ಇಲಾಖೆಗೆ ಖರ್ಚು 
ಮಾಡುವಾಗ್ಗೆ ದೊಡ್ಡ ದೊಡ್ಡ ಕೆಲಸಗಳನ್ನು ಬಿಟ್ಟು ಕೊಟ್ಟು ಸಣ್ಣ ಸಣ್ಣ ಮಾತುಗಳಿಗೆ ಹೆಚ್ಚು 
ಬೆಲೆ ಕೊಡುತ್ತಿದ್ದಾರೆ. ಇದನ್ನು ಏಕೆ ವಿರೋಧಿಸುತ್ತಾರೋ ತಿಳಿಯದು. ಎರಡು ಕೋಟಿ 
non-recurring expenditure. ಮತ್ತು 30 ಎಕರೆ ಜಾಗ ಬೇಕಾಗುತ್ತದೆಂದು ಹೇಳಿದರು. 
ಬೆಂಗಳೂರು ಯೂನಿವರ್ಸಿಟಿಯು ಫೆಡರಲ್‌ ಯೂನಿವರ್ಸಿಟಿಯಾಗುತ್ತದೆ. ಬೆಂಗಳೂರು 
ನಗರದಲ್ಲಿ 22 ಕಾಲೇಜುಗಳಿವೆ. ಈಗ ಮಾಡುತ್ತಿರುವ ಖರ್ಚಿನ ಲೆಕ್ಕ ಹಾಕಿದರೆ ಎರಡು 
ಕೋಟಿಯಾಗುತ್ತದೆ. ಯು.ಜಿ.ಸಿ. ಅವರ ಸಹಾಯ ಬೇಕು. ಪ್ರತಿಯೊಬ್ಬನಿಗೆ 500 
ರೂಪಾಯಿ ಖರ್ಚು ಬರುತ್ತದೆ. ಈಗಿನ ಲೆಕ್ಕದ ಪ್ರಕಾರ 425ಕ್ಕಿಂತ ಕಡಿಮೆಯಾಗುವುದಿಲ್ಲ. 


260 ಎಸ್‌.ಆರ್‌. ಕಂಠಿ 


ಕೇವಲ 75 ರೂಪಾಯಿ ಹೆಚ್ಚು ವೆಚ್ಚವಾಗುತ್ತದೆ. ಪ್ರತಿದಿವಸ ಬೆಂಗಳೂರು ನಗರ ಬೆಳೆಯುತ್ತಾ 
ಇದೆ. ಯೂನಿವರ್ಸಿಟಿ ಮಾಡಿದಾಗ್ಗೆ 500 ರೂಪಾಯಿ ಖರ್ಚು ಮಾಡಬೇಕಾಗುತ್ತದೆಂದು 
ಹೇಳಬಹುದು. 300 ಎಕರೆ ಜಮೀನು ಬೇಕಾದರೆ, ಇದ್ದ ಜಾಗದಲ್ಲಿ ಮಾಡಿಕೊಳ್ಳಲು 
ಬರುತ್ತದೆ. ಫೆಡರಲ್‌ ಯೂನಿವರ್ಸಿಟಿ ಪ್ರಶ್ನೆ ಮಾಡಬಹುದಾಗಿತ್ತು. ನಗರದಲ್ಲಿ ನಾನಾ 
ಕಡೆ ಕಾಲೇಜುಗಳಿವೆ. ಸೆಂಟ್ರಲ್‌ ಕಾಲೇಜನ್ನು ನ್ಯೂಕ್ಷಸ್‌ ಆಗಿ ಇಟ್ಟುಕೊಂಡು ಮಾಡಬಹುದು. 
ಇದಕ್ಕಾಗಿ ಒಮದು ಕಮಿಟಿ ನೇಮಿಸಿದೆ. ಈ ಕಮಿಟಿಯ ವರದಿ ಬರುತ್ತದೆ. ಈ 
ಯೂನಿವರ್ಸಿಟಿ ರಚನೆಯಿಂದ ಹೆಚ್ಚು ಖರ್ಚು ಆಗುವುದಿಲ್ಲ. ಈ ಕಮಿಟಿಯು ಇದಕ್ಕೆ 
ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ಪರಿಶೀಲಿಸಿ ವರದಿ ಬಂದಮೇಲೆ ಮುಂದಿನ ಕ್ರಮ 
ತೆಗೆದುಕೊಳ್ಳಲಾಗುವುದು. ಆ ಮೇಲೆ 10ನೇ ಕ್ಲಾಸ್‌ ಬಗ್ಗೆ ಹೇಳುತ್ತಾ ಗ್ರಾಂಟ್‌ 
ಜೂರಿಸ್‌ಡಿಕ್ಷನನ್ನು ಎಜುಕೇಷನ್ನಿಗೆ ಹಾಕಬಾರದೆಂದು ಸಲಹೆ ಮಾಡಿದರು. ಇದರಲ್ಲಿ 
ನಮಗೆ official information ಇಲ್ಲು ಅವರು ಹೇಳಿದ ಮಾತನ್ನು ನಾನು ಗಮನದಲ್ಲಿ 
ಇಟ್ಟುಕೊಂಡಿರುತ್ತೇನೆ. 


10.30 ಎ.ಎಂ. 


11ನೇ ಕ್ಲಾಸ್‌ ಬಗ್ಗೆ ಮಾತನಾಡುತ್ತಾ ಸಿಲಬಸ್‌ ಮಾಡಿಲ್ಲ ಅಂತ ಹೇಳಿದ್ದಾರೆ. 
ಅವರಿಗೆ ಎಲ್ಲಾ ಗೊತ್ತು; ನಾನು ಒಂದು ವರ್ಷ ವಿದ್ಯಾಮಂತ್ರಿಯಾಗಿದ್ದರೆ, ಅವರು ನಾಲ್ಕು 
ವರ್ಷ ಆಗಿದ್ದರು; ಆದ್ದರಿಂದ ಎಲ್ಲಿ ಬಾಟಲ್‌ನೆಕ್‌ ಇದೆ ಎಂದು ಅರಿತಿದ್ದಾರೆ. ಎರಡೂ 
ಯೂನಿರರ್ಷಿಟಿಗಳಿಗೆ ಪಿ.ಯು.ಸಿ. ಯಲ್ಲಿ ಒಂದೇ ಸಿಲಬಸ್‌ ಇರಲಿ ಅನ್ನುವ ದೃಷ್ಟಿಯಿಂದ, 
ಇಷ್ಟು ದಿವಸ ಈ ಕಾರ್ಯ ಮುಂದೆ ಹೋಗಿದೆ. ಸುದೈವದಿಂದ ಮೈಸೂರು 
ಯೂನಿವರ್ಸಿಟಿಯವರು ಎರಡು ಯೂವನಿವರ್ಸಿಟಿಗಳ ಪಿ.ಯು.ಸಿ. ಸಿಲಬಸ್‌ 
ಮಾಡುತ್ತೇವೆಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಒಂದೇ ಸಿಲಬಸ್‌ ಮಾಡುವುದಕ್ಕೆ ಶಕ್ಕವಾಗುತ್ತದೆ 
ಎಂದು ತಿಳಿಯಪಡಿಸುತ್ತೇನೆ. 


ಆಂಗ್ಲೋ ಇಂಡಿಯನ್‌ ಸ್ಕೂಲುಗಳ ಬಗ್ಗೆ ಶ್ರೀ ಡಿ"ಮೆಲ್ಲೊರವರು 2 1/2 ಗಂಟೆ 
ಮಾತನಾಡಿದ್ದಾರೆ. ಅವರು ಪ್ರಸ್ತಾಪಿಸಿದ್ದರಲ್ಲಿ ಕೆಲವನ್ನು ಮಾಡುವುದಕ್ಕೆ ಸಾಧ್ಯವಿದೆ. ಕೆಲವನ್ನು 
ಮಾಡುವದಕ್ಕೆ ಸಾಧ್ಯವಿಲ್ಲ Constitution ವಿರುದ್ಧವಾಗಿ ಕೆಲವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. 
ಅವರು ತಿಳೆಸಿದ್ದರಲ್ಲಿ ಎಷ್ಟು ಸಾಧ್ಯಮೋ ಅಷ್ಟನ್ನು ಮಾಡುತ್ತೇವೆಂದು ಈ ಸಂದರ್ಭದಲ್ಲಿ 
ಹೇಳುತ್ತೇನೆ. 


ಒಬ್ಬ ಮಾನ್ಯ ಸದಸ್ಯರು ನಾನು ಯಾವಾಗಲೂ ಬಾತ್‌ ರೂಮಿನಲ್ಲಿರುತ್ತೇನೆ ಅಂತ 

ಮಾತನಾಡುವಾಗ ಹೇಳಿದರು. ಪ್ರಾಮಾಣಿಕವಾಗಿ ಹೇಳುತ್ತೇನೆ; ಜುಲ್ಳೆ ತಿಂಗಳಿನಿಂದ ನನಗೂ 

ಆ ಮಾನ್ಯ ಸದಸ್ಕರಿಗೂ ಭೇಟಿ ಇಲ್ಲ. ಆದ್ದರಿಂದ ಜುಲೈೆನಿಂದಲೂ ಈ ತನಕ ಬಾತ್‌ 
, ರೂಮಿನಲ್ಲಿ ಇರುತ್ತೇವೆಂದು ಹೇಗೆ ಹೇಳಿದರೋ ಗೊತ್ತಿಲ್ಲ. 


ಪ್ರತಿಭಾವಂತ ಸಂಸದೀಯ ಪಟು 261 


ಶ್ರೀ ಎಸ್‌. ಶಿವಪ್ಪ .- ಜುಲ್ಫೆಗಿಂತ ಮುಂಚಿ? 


ಶ್ರೀ ಎಸ್‌.ಆರ್‌. ಕಂಠಿ .- ಜುಲ್ಳೆಗಿಂತ ಹಿಂದೆ ನನ್ನ ಹತ್ತಿರ ಬರುತ್ತಾ ಇದ್ದರು, 
ಆ ಮೇಲೆ ಬರುತ್ತಿಲ್ಲ. ನನಗೂ, ನಮ್ಮಮನೆಯವರಿಗೂ ಅವರು ಬಹಳ ಬೇಕಾದವರು; 
ಈಗ ಸ್ವಲ್ಪ ವ್ಯಾಧಿ ಬಂದಿದೆ. ನನ್ನ ಮೇಲಿನ ಸಿಟ್ಟಿನಿಂದ ನಮ್ಮ ಮನೆಗೆ ಬರುವುದನ್ನೇ 
ನಿಲ್ಲಿಸಿದ್ದಾರೆ. ನನ್ನ ಹೆಂಡತಿಗೆ ಕೇವಲ ಬೇಕಾದವರಾಗಿದ್ದರೂ ಕೂಡ. 


ಈ ಡೆಫ್‌ ಅಂಡ್‌ ಡಂಬ್‌ ಸ್ಕೂಲ್‌ ಬಗ್ಗೆ ಹೇಳುತ್ತಾ ಯಾರೋ ಒಬ್ಬ ಉತ್ಕೃಷ್ಟ 
ತರಬೇತಿ ಹೊಂದಿದವರನ್ನು ಇನ್ನು ಎಲ್ಲಿಗೋ ಬೇರೆಕಡೆಗೆ ಹಾಕಿದ್ದಾರೆಂದು ಹೇಳಿದರು. 
ಈ ರಾಜ್ಯ ಒಂದು ಗೂಡಿ ವಿಶಾಲವಾಗಿ, ಮೈಸೂರು ಆಗುವುದಕ್ಕೆ ಮುಂಚೆ ಅದು ನಡೆದು 
ಹೋಗಿದೆ; ಅದು ನಡೆದಾಗ ನಾನು ಇಲ್ಲಿಗೆ ಬಂದೇ ಇರಲಿಲ್ಲ. ಅದಕ್ಕೆ ನನ್ನ ಬೈಯುವುದಕ್ಕೆ 
ಹತಿದ್ದಾರೆ, ನಾನು ಏನು ಹೇಳುವುದು. ಸ್ವಲ್ಪ ಯೋಚನೆ ಮಾಡಿ. 


ಶ್ರೀ ವಿ.ಎಂ. ದೇವ್‌ .- ನೀವುನಾವು ಹೇಳಿದ ಒಳ್ಳೆಯ ಪಾಯಿಂಟುಗಳನ್ನು 
ಸೆಲೆಕ್ಸ್‌ ಮಾಡಿ, ೩1೪: ಮಾಡುವುದು ಬಿಟ್ಟು ಯಾವಯಾವದೋ ಕ್ಷುಲ್ಲಕ ಅಂಶಗಳನ್ನು 
ಜವಾಬಿಗೆ ಆರಿಸಿದ್ದೀರಿ. ಅದಕ್ಕೇ ಇಷ್ಟು ಸಿಟ್ಟಿನ ವಾತಾವರಣ, ಎಲ್ಲಿಗೋ ದುಡ್ಡು ಕಲೆಕ್ಟ್‌ 
ಮಾಡಿದಿರಿ ಅಂತ ಆರೋಪಣೆ ಮಾಡಿದ್ದನ್ನು ಬಿಟ್ಟುಬಿಟ್ಟಿರಿ. 


ಶ್ರೀ ಎಸ್‌.ಆರ್‌. ಕಂಠಿ .- ನಾನು ಒಳ್ಳೆಯ ಪಾಯಿಂಟುಗಳು ಹೇಳಿದಾಗ 
ದೇವ್‌ರವರು ಮಾತನಾಡುವುದಿಲ್ಲ. ಮಾನ್ಯ ಸದಸ್ಯರಿಗೆ ವಾಸ್ತವಾಂಶ ಹೇಳಿ ನಿಜಸ್ಥಿತಿ 
ಕೊಟ್ಟರೆ ಹಣಾಹಣಿಯಿಂದ ಬಡಿದುಕೊಳ್ಳುತ್ತಾರೆ. 


ಡಿ.ಪಿ.ಐ. ವಿರುದ್ಧವಸ್ತು ಸ್ಥಿತಿಗೆ ದೂರವಾದ ಅನೇಕ ಅಹಿತಕರ ಸಂಗತಿಗಳನ್ನು 
ಹೇಳಿದರು; ಅವು ಸಣ್ಣ ಸಣ್ಣ ಮಾತುಗಳು; ಅವುಗಳನ್ನೆಲ್ಲಾ ನಾನು ನೋಡಿದ್ದೇನೆ. ಒಂದು 
ಮಾತ್ರ ನಾನು ಈ ಮಾನ್ಯ ಸದಸ್ಯರಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಈ ಮನೆಯಲ್ಲಾಗಲಿ, 
ಟ್ರೆಷರಿ ಬೆಂಚಿನಲ್ಲಾಗಲಿ ಯಾರೂ ಅವರಿಗ ವಿರೋಧವಾದಂಥವರು ಇಲ್ಲ; ಸುಮನೆ 
ಅವರಿಗೆ ವಿರೋಧಿಗಳು ಇದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ. ಅದು ತಪ್ಪು. ಯಾವ 
ಕೆಲಸಗಳನ್ನು ಮಾಡಬೇಕಾದರೂ, ನಿಯಮ ನೀತಿ, 11s, regulations ಇರುತ್ತವೆ, ಆ 
ಪ್ರಕಾರ ಮಾಡಬೇಕಾಗುತ್ತದೆ. ಅದನ್ನು ಗ್ರಹಿಸದೆ ಧತ್‌ ಅಂದರೆ ಏನುಮಾಡುವುದು. 
ನಾನು ಚಾಡಿಹೇಳುವ ಅಭ್ಯಾಸ ಇದ್ದವನು ಎಂದು ಅವರು ಹೇಳಿದರು. 


ಶ್ರೀ ಎಸ್‌. ಶಿವಪ್ಪ .- ಇದು ಹೊಸದು. ನಮಗೆ ಗೊತಿರಲಿಲ್ಲ. 
ಶ್ರೀ ಎಸ್‌.ಆರ್‌. ಕಂಠಿ .- ನನಗೆ 55 ವರ್ಷವಾಯಿತು. 
ಶ್ರೀ ಸಿ.ಜೆ. ಮುಕೃ್ಕಣ್ಣಪ್ಪ .- ಇದಕ್ಕೆ ಏನು ಸಂಬಂಧ? 


262 ಎಸ್‌.ಆರ್‌. ಕಂಠಿ 


Mr. Speaker.- When the Hontble Minister is attacked personally, 
he is entitled to reply to that. 

Sri C.J. Muckannappa.- We did not dispute the fact that he 
was 55 years. 

ಶ್ರೀ ಎಸ್‌.ಆರ್‌. ಕಂಠಿ .- ಇದು ವಿನು, running commentary, All- 
India Radio! 55 ವರ್ಷ ನನಗೆ ಆಗಿದೆ. 30 ವರ್ಷಕಾಲ ರಾಜಕೀಯದಲ್ಲಿದ್ದೇನೆ. 
ಹಳೇಮೈಸೂರಿನ ಜನಕ್ಕೆ ಗೊತ್ತಿಲ್ಲ; ಉತ್ತರ ಕರ್ನಾಟಕದಲ್ಲಿ ಇಂಥ ಕೀಳುಮನಸ್ಸಿನಿಂದ 
ನನ್ನನ್ನು ಯಾರೂ ತಿಳಿದುಕೊಂಡಿಲ್ಲ. 

ಚಾಡಿ ಹೇಳುವುದು ನಾನೇ, ಮಾನ್ಯ ಸದಸ್ಯರೇ ಅನ್ನುವುದನ್ನು ರಿಕಾರ್ಡಿನೊಳಗೆ 
ತಮಗೇ ತೋರಿಸುತ್ತೇನೆ; ಸ್ವತಃ ಅಕ್ಷರತಃ ಚಾಡಿಇದೆ. ಆದರೆ ಮಾನ್ಯ ಸದಸ್ಯರು, ಹೆಣ್ಣುಮಕ್ಕಳು, 
ನನ್ನ ದುರ್ದೈವ, 55ನೇ ವರ್ಷದಲ್ಲಿ ನನಗೆ ವಿರೋಧವಾಗಿದ್ದಾರೆ. ನಾನು ಅವರಿಗೆ 
ವಿರೋಧಿಯಾಗಿಲ್ಲ. 

ಶ್ರೀ ಸಿ.ಜೆ. ಮುಕ್ಕಣ್ಣಪ್ಪ . 55ನೇ ವರ್ಷದಲ್ಲಿ ವಿರೋಧಿಯಾಗಿರುವುದಕ್ಕೆ 
ಕಾರಣ ಏನು? (ನಗು). 

ಶ್ರೀ ಎಸ್‌.ಆರ್‌. ಕಂಠಿ .- ತಾವೇ ಹೇಳಿ. 

Mr. Speaker.- I think the Hon'ble Member says it as a joke. 

Sri C.J. Muckannappa.-Itis nota joke, Sir. I seriously meant 
it. ಇವರ 55ನೇ ವರ್ಷದಲ್ಲಿ ಶ್ರೀಮತಿ ನಾಗರತ್ನಮನವರು ಇವರನ್ನು ದ್ವೇಷ ಮಾಡುವುದಕ್ಕೆ 
ಕಾರಣವೇನು? (ನಗು). 

ಶ್ರೀ ವಿ.ಎಂ. ದೇವ್‌. 30 ವರ್ಷ ರಾಜಕೀಯದಲ್ಲಿದ್ದು ಪ್ರಯೋಜನ 
ವೇನಾಯಿತು? 

ಶ್ರೀ ಎಸ್‌.ಆರ್‌. ಕಂಠಿ.- ಯಾವುದೋ ಒಂದು ವಿಷಯ, ಅವರಿಗೆ 
ಸಂಬಂಧಪಟ್ಟಂಥ ಹೈಸ್ಕೂಲ್‌ ವಿಷಯವನ್ನು ನಾನು ತಲೆಗೆ ಕಟ್ಟಿಕೊಂಡಿಲ್ಲ. ಮಾನ್ಯ 
ಮುಖ್ಯಮಂತ್ರಿಗಳಿಗೆ ವಹಿಸಿಬಿಟ್ಟು, ಅವರಿಗೆ “ಆರ್ಡರ್‌ ಪಾಸು ಮಾಡಿ, ನಿಮ್ಮ 
ಗವರ್ನ್‌ಮೆಂಟಿನಲ್ಲಿರುವವರೆಗೆ ಶಿರಸಾವಹಿಸಿ ಮಾಡುತ್ತೇವೆ” ಎಂದು ಹೇಳಿದ್ದೇನೆ. ಅವರು 
ತಿಳಿದುಕೊಂಡಿರುವುದು ತಪು. ಯಾವುದೋ ಒಂದು ವಿಷಯಕ್ಕೆ ಹೈಕೋರ್ಟಿಗೆ ಕಾಲಿಡುವ 
ಪ್ರಸಂಗ ಬರಬಾರದೆಂಬ ದೃಷ್ಟಿಯಿಂದ ಮಾಡುತ್ತಾ ಇದ್ದೇನೆ. ಅವರ ವೈರಿಗಳು ಹೊರಗಡೆ 
ಇದ್ದಾರೆ. ಅವರನ್ನು ಬಿಟ್ಟು ನನಗೆ ಬೈಯುತ್ತಾ ಇದ್ದಾರೆ. ಯಾರೋ ಒಬ್ಬ ಸ್ವಾಮಿಗಳ 
ವಿಷಯಕ್ಕೆ ಹೇಳುತ್ತಾ ಇದ್ದಾರೆ, ಹೇಳಿಕೊಳ್ಳಲಿ, ಯಾರೋ ಒಬ್ಬ ಸ್ವಾಮಿಗಳು ಅವರ 
ಮನಸ್ಸಿನಲ್ಲಿರುತ್ತಾರೆ. ನಾನು ಆ ಸ್ವಾಮಿಗಳು ನಡೆಸುವಂಥಾ ಸಂಸ್ಥೆಗೆ ದುಡ್ಡುಕೊಟ್ಟಿದ್ದೇನಂತೆ. 
ಅದನ್ನು 1961 ನೇ ಸಾಲಿನಲ್ಲಿಯೇ ಕೊಟ್ಟಿದ್ದಾಗಿದೆ, ಆಗ ನಾನು ಆ "C೩" ನಲ್ಲಿ 
(Sneaks) ಇದ್ದೆ. 1,75,000 ರೂಪಾಯಿನ್ನು 1961ನೇ ಸಾಲಿನಲ್ಲಿ ಕೊಟ್ಟಿದ್ದಾಗಿದೆ; 


ಪ್ರತಿಭಾವಂತ ಸಂಸದೀಯ ಪಟು 263 


ನಾನು ಕೊಡಲಿಲ್ಲ; ಆದರೂ ಕೂಡ ನನ್ನನ್ನು ಬೈಯುತ್ತಾರೆ. ಇದು ತೋಳ ಕುರಿಮರಿ 
ಕಥೆಯಾದಂತೆ ಆಗಿದೆ. “ನಾನು ಕೆಳಗಡೆ ನೀರು ಕಡಿದೆ” ಎಂದು ಕುರಿ ಅಂದರೂನೂ, 
ತೋಳ “ನಿಮ್ಮಅಪ್ಪ ಕುಡಿದಿದ್ದಿರಬಹುದು” ಎಂದು ಕುರಿಮರಿಯನ್ನು ನುಂಗಿಬಿಟ್ಟಹಾಗೆ. 
ಶ್ರೀಮತಿ ನಾಗರತ್ನಮನವರು ಅವರತಪ್ಪು ತಿಳಿದುಕೊಂಡು ತಮ್ಮ ಆತ್ಮ ಶೋಧನೆ 
ಮಾಡಿಕೊಳ್ಳಲಿ. 

ಶ್ರೀಮತಿ ಕೆ.ಎಸ್‌. ನಾಗರತ್ನಮ್ಮ (ಗುಂಡ್ಲುಷೇಟೆ) .- ನಾನು ಆತಶೋಧನೆ 
ಮಾಡಿಕೊಂಡಿದ್ದೇನೆ. 

ಶ್ರೀ ಎಸ್‌.ಆರ್‌. ಕಂಠಿ .- ಮಾಡಿಕೊಂಡಿಲ್ಲ. ಕಡೆಯದಾಗಿ ನಿನ್ನೆ ಹೇಳಿದೆ ಈ 
ಡಿಪಾರ್ಟ್‌ಮೆಂಟಿನಲ್ಲಿ ನಾವ ಮುಂದಿನ ವರ್ಷ ಒಂದು ಸಾವಿರ ಶಿಷ್ಕರನ್ನು ನೇಮಿಸುವುದಕ್ಕೆ 
ಆಗುವದಿಲ್ಲ ಪ್ರೆಮರಿ ಎಜ್ಕುಕೀಷನನ್ನು $ಗthೀಗ ಮಾಡಬೇಕಾಗುತ್ತದೆ ಎಂದು. ಅದಕ್ಕೆ 
ಅನೇಕ ರೀತಿಯಿಂದ ಎಲ್ಲೆಲ್ಲಿ ಮಿತವ್ಯಯ ಮಾಡುವುದಕ್ಕೆ ಸಾಧ್ಯವಿದೆ ಅದನ್ನು ಮಾಡುತ್ತಾ 
ಇದ್ದೇವೆ. ಇದಕ್ಕೆ ಹೆಚ್ಚಿನ ಶಿಕ್ಷಕರನ್ನು ಹಾಕಲು ಪ್ರಯತ್ನ ಮಾಡಬೇಕೆಂದು ಮಾಡಿದ್ದೇವೆ. 
ಒಂದು ಮಾತು ಎಂದರೆ ಈಗಿನ ಕಾಲದಲ್ಲಿ ನಾವು ನಮ್ಮ ಶಿಕ್ಷಣ ಖಾತೆಯಲ್ಲಿ ಒಂದು 
ಯೂನಿಫಾರ್ನಿಟಿ ಮಾಡಿದ ವಿನಃ ಯಾವುದೂ ಆಗುವುದಿಲ್ಲ. ಎಕಾನಮಿ, ಯೂನಿಫಾರ್ಮಿಟಿ 
ಶಿಕ್ಷಣಖಾತೆಯಲ್ಲಿ ಮಾಡುವುದು ಅವಶ್ಯಕವಾಗಿದೆ ಮಾಡುತ್ತಾ ಇದ್ದೇವೆ. ಯಾರಕಡೆ 
ಯಾವಖಾತೆ ಇರುತ್ತದೆ ಅವರ ಕಡೆಯಿಂದ ಆ ಕೆಲಸಮಾಡಿಸಿಕೊಳ್ಳುತ್ತೇವೆ. ಯಾವ 
ರೀತಿಯಿಂದ ಕೆಲಸ ಮಾಡಿಸಿಕೊಳ್ಳಬೇಕೆಂಬುದು ನಮಗೆ ಗೊತಿದೆ. ಮಾನ್ಯ ಸದಸ್ಯರಿಗೆ 
ಹೇಳುತ್ತಾ ಇದ್ದೇನೆ, ನೀವು ಅಲ್ಲಿಗೆ ಹೋಗುತ್ತೀರಿ, ಇಲ್ಲದೆ ಬರುತ್ತೀರಿ ಎಂದು ಭೂತ, 
ದೆವ್ವ ಅಂತ ಕಲ್ಪನೆ ಮಾಡುವುದು ಸರಿಯಲ್ಲ, 4ನೇ ಪಂಚವಾರ್ಷಿಕ ಯೋಜನೆಯನ್ನು 
ಮಾಡಬೇಕಾಗುತ್ತದೆ. ಇದೇ ತಿಂಗಳ ಕೊನೇ ವಾರದಲ್ಲಿ ದೆಹಲಿಯಿಂದ ಪ್ರವೀಣರು 
ಬರುತ್ತಾರೆ. ಅವರ ಜೊತೆಯಲ್ಲಿ ಮಾತನಾಡಬೇಕಾಗಿದೆ. ಮಾತನಾಡಿ ಅನೇಕ ವಿಷಯಗಳನ್ನು 
ಮಾನ್ಯ ಸದಸ್ಯರ ಮುಂದೆ ಜನರ ಮುಂದೆ ಇಡಬೇಕಾಗಿದೆ. ನಮ್ಮರಿಸೋರ್ಲೆಸ್‌ ಎಷ್ಟು 
ಯಾವರೀತಿ ಡೆವಲಪ್‌ ಮಾಡಿಕೊಳ್ಳಬೇಕು, ಕೇಂದ್ರ ಸರ್ಕಾರದಿಂದ ಒದಗುವ ಸಹಾಯ 
ಎಷ್ಟು, ಜನರಲ್‌ ಪ್ಯಾಟ್ರನ್‌ ಹೇಗಿರಬೇಕು ಎಂದು ಹೇಳಿ ಅದನ್ನು ಸಹ ಪರಿಶೀಲನೆ 
ಮಾಡುವುದಕ್ಕೆ ಪ್ರಯತ್ನ ಮಾಡುತ್ತಾ ಇದ್ದೇವೆ. ಇವತ್ತು 4ನೇ ಪಂಚವಾರ್ಷಿಕ ಯೋಜನೆ 
ಅಥವಾ 3ನೇ ಪಂಚ ವಾರ್ಷಿಕ ಯೋಜನೆ ಇಷ್ಟು ಸುವ್ಯವಸ್ಥಿತವಾಗಿದೆ. 15 ವರ್ಷಕಾಲದ 
ಒಂದು ರೂಪುರೇಖೆ ಮಾಡುವಂಥ ವಿಚಾರವನ್ನು ಕೇಂದ್ರದಿಂದ ಬರುವಂಥ ಸದಸ್ಯರು 
ಹೇಳುವವರಿದ್ದಾರೆ. ಅದನ್ನು ಜನರ ಮುಂದೆ ಇಡುತ್ತೇವೆ, ಒಪ್ಪು ತಪ್ಪು ಹೇಳಬೇಕು. 
ವೈಯಕ್ತಿಕವಾಗಿ ಎಲ್ಲಾದರೂ ಹೇಳಿದಂಥಾ ನಾಲ್ಕು ಮಾತುಗಳು ಕಟುವಾಗಿ ಇರಬಹುದು 
ಅಥವಾ ಅವುಗಳ ವಿಷಯಕ್ಕೆ ಏನೊಂದು ರಾಜಕೀಯ ರೂಪ ಕೊಡಬಹುದೋ ಅದನ್ನು 
ಕೊಟ್ಟಿದ್ದೇನೆ. ಕೆಲವು ವಿಷಯಗಳ ಬಗ್ಗೆ ನಾನು ಹೇಳಿರುವುದೆಲ್ಲಾ ನಿಜ ಎಂದು ನಂಬಿದ್ದೇನೆ 
ಅಷ್ಟು ವಿಶ್ವಾಸ ನನಗೆ ಇದೆ. ಮತ್ತು ಮುಂದಿನ ಸೆರ್ಕಾರ ಅವನ್ನು ಮಾಡುತ್ತದೆ ಎಂದು ನನಗೆ 
ನಿಜವಾಗಿಯೂ ವಿಶ್ಞಾಸ ಇದೆ. 


264 ಎಸ್‌.ಆರ್‌. ಕಂಠಿ 


ಪ್ರಶ್ನೋತರಗಳ ಬಗ್ಗೆ 


ಶ್ರೀ ಬಿ. ಭಾಸ್ಕರಶೆಟ್ಟಿ (ಕಾಪು.- ಸ್ತಾಮಿ, ನಾನು ಒಂದು ಪ್ರಿವಿಲೇಜ್‌ ಮೋಷನ್‌ 


Mr. SPEAKER .-1 will look into it. I have got the papers; we 
will have it tomorrow. There is nothing urgent about it. Delay ofa day 
or ten days is not going to change matters. 


Sri H. SIDDAVEERAPPA .- Sir, before the other subject on 
the Agenda is taken up, 1 would like to bring to your kind notice that I 
have been repeating again and seeking protection at your hands that 
quite a large number of interpellations that we have tabled have not 
seen the light of the day. We are already, I think, on the 16th or 17th 
day of the Session and there are hardly two weeks more. We do not 
know the position about the interpellations. Is it the intention of the 
Treasury Benches not to supply replies to some ofthe interpellations? I 
want to know from your office as to the day-I refer to my interpellations- 
on which I sent, how much time has been given for replies and whether 
they have been able to send any replies at all. I feel that some of the 
members have a trenchent feeling, designedly too, that their 
interpellations have not been answered. 


Sri G DUGGAPPA (Bharmasagara) .- Sir, I had sent about 
20 Starred Questions. The questions have been admitted, but none have 
come up till now. 


Sri K.H. PATIL (Gadag) .- There are a number of questions 
sent by some of the members and they are not at all replied. The reply 
of the Treasury Bench is that the replies have not been received and 
we are at it. There are questions of local importance. Even such 
questions have not been taken up. The information regarding these 
questions is available in the Secretariat itself. Still they are evading. 
We cannot understand the intention of the Treasury Bench. 


Sri S.R. KANTHI (Minister for Law).- The reply has not 
been received by the Legislators Secretariat. More than 50 per cent of 
the answers have already been given. There are 338 questions which 
have been received from the members pending with the Departments. 


ಪ್ರತಿಭಾವಂತ ಸಂಸದೀಯ ಪಟು 265 


We are doing our best to give reply. We are replying 8 to 12 questions 
everyday. We will try to get answers for the remaining questions pending 
with the Legislature Secretariat. As regards clarity, some of these 
questions are notright. The Government is expected to reply within 15 
days of the receipt of the questions. It is the duty of the Government to 
ask for 15 days more if the information required is not available. They 
should write to the Legislature Secretariat to give them more time. 
Most of the questions to which answers are given by the Government 
will be at the hands of the Legislature Secretariat. 


ಶ್ರೀ ಎನ್‌. ಹುಚ್ಚಮಾಸ್ತಿ ಗೌಡ (ಹುಲಿಯೂರದುರ್ಗ).- ಇಲ್ಲಿಯವರೆಗೆ 
ಪಾರ್ಲಿಮೆಂಟರಿ ಅಫೇರ್ಸ್‌ ಖಾತೆ ಹೊಂದಿರುವ ಮಂತ್ರಿಗಳಿರಲಿಲ್ಲ, ಈಗ ಕಂಠಿಯವರಿದ್ದಾರೆ, 
ಅವರು ದಕ್ಷರು, ಎಲ್ಲಾ ಪ್ರಶ್ನೆಗಳಿಗೂ ಬಹಳ ಬೇಗ ಉತ್ತರ ಒದಗಿಸಲು ಪ್ರಯತ್ನ 
ಮಾಡುತ್ತಾರೆಂದಿದ್ದೆ. ಆದರೆ ಲೋಕಲ್‌ ಮ್ಯಾಟರ್ಸ್‌ ಮುಂತಾದ್ದಕ್ಕೆ ಬೇಗ ಉತ್ತರ ಒದಗಿಸಿ 
ಸರಕಾರ ಇಕ್ಕಟ್ಟಿಗೆ ಸಿಕ್ಕುವ ಸಂದರ್ಭವಿರುವಾಗ ಅಂಥ ಪ್ರಶ್ನೆಗಳಿಗೆ ಬುದ್ಧಿವಂತಿಕೆಯಿಂದ 
ಬೇಗ ಉತ್ತರ ಒದಗಿಸುತ್ತಿಲ್ಲ. ಹಾಗೆ ಮಾಡದೆ ಎಲ್ಲಾ ಪ್ರಶ್ನೆಗಳಿಗೆ ಕೂಡ ಬಹಳ ಬೇಗ 


ಜಬ 


ಉತ್ತರ ಕೊಡುವಹಾಗೆ ಸರಕಾರಕ್ಕೆ ತಿಳಿಸಬೇಕೆಂದು ನಾನು ಪ್ರಾರ್ಥನೆ ಮಾಡುತ್ತೇನೆ. 


Sri SR. KANTHI .- There are some inconvenient answers 
to some of the questions. I request him and some of the members to 
give me the list of questions and 1 will see that the Government answers 
them immediately. 


Sri H. SIDDAVEERAPPA .- I want to bring to your kind 
notice the rule 39 and also rule 40. The rule 40 reads as follows: 


"The Government shall send a reply to a question for oral answer 
within fifteen days from the date ofits receipt by the Government: 


"Provided that the date of receipt for the purpose of this rule 
shall be the date on which the orders of the Speaker in regard 
to the admissibility of the question have been received by the 
Govemment: 


"Provided further that where a reply to a question is delayed 
beyond the aforesaid fifteen days the Government shall 
communicates tot he Speaker the reasons for the delay and 
request that the question may be taken up for answer on a 
subsequent date not later than thirty days from the date of its 


266 ಎಸ್‌.ಆರ್‌. ಕಂಠಿ 


receipt by the Government." 


If according to this rule you can delay for 30 days, does it 
mean, the Session will be delayed until all the replies are received? I 
here and now give a warning that if the replies are not received in time, 
be prepared for an eventuality which we are going to show in the last 
weak if you are going to dodge us like this. 


Sri SR. KANTHI .-I do not understand challenges being 
hurled like this. I understand the feeling of Hon'ble Members that 
answers must be given within 30 days. I have already said that I will 
try my level best to send answer to questions within 30 days. 

Sri H. SIDDAVEERAPPA .- Have you communicated about 
it to the Hon'ble Speaker? 

Sri SR. KANTHI .- Ifthe Government is not in a position to 
give answers within 15 days. 1am insisting on the Departments that 
they must write to the Government and give information to the 
Legislature Secretariat and also write to me by saying that they have 
asked for time. Even in spite of the fact that answere are not given in 
time, such cases are far and few between. I can only assure the Hon'ble 
Members that they need not take any action whatsoever. What the 
Hon'ble Member is saying is something I cannot understand at all. The 
Hon'ble Member says that he is going to take action against the 
Government in the last week. Why all these challenges? 

Sri H. SIDDAVEERAPPA .- Because you cannot understand 
our feelings. You are wooden to the feelimgs of the Members. 

Sri SR. KANTH!| .- We are going to rise only in the first 
week of August. That is what I feel. By that time, most of the replies 
will be sent to the Legislature Department. 


ಶ್ರೀ ಎನ್‌. ಹುಚ್ಚಮಾಸ್ತಿ ಗೌಡ.- ಹದಿನೈದು ದಿವಸಗಳೊಳಗೆ ಪ್ರಶ್ನೆಗಳಿಗೆ 
ಉತ್ತರಕಳಿಸಬೇಕೆಬ ನಿಯಮ ಇದೆ ಎಂದು ಈಗ ಶ್ರೀಮಾನ್‌ ಸಿದ್ದವೀರಪ್ಪನವರು ಹೇಳಿದಂತೆ 
ಹೆದಿನ್ಸೆದು ದಿವಸಗಳಲ್ಲಿ ಉತ್ತರಗಳನ್ನು ಕಳುಹಿಸಿದೆ ಇದ್ದರೆ ಅದಕ್ಕೆ ಅಧ್ಯಕ್ಷರ ಅಪ್ಪಣೆಯನ್ನು 
ಪಡೆದಿದ್ದೀರಾ! ಹಾಗೆ 15 ದಿವಸಗಳಲ್ಲಿ ಉತ್ತರಗಳನ್ನು ಕಳುಹಿಸದೇ ಹೋದರೆ ಅವರ 
ಮೇಲೆ ಏನು ಕಾರ್ಯಕ್ರಮ ತೆಗೆದುಕೊಳ್ಳುತ್ತೀರಿ? 


Sri SR. KANTHI .- What really happens is, I have found in 
some cases that they have written to the Legislature Secretariat to 


ಪ್ರತಿಭಾವಂತ ಸಂಸದೀಯ ಪಟು ; 267 


entend the time. In some cases, they have not. 1 am asking them why 
they have not written in case they were not able to furnish answers and 
I have told them that they must in duty bound write to Legislature 
Secretariat to extend the time giving reasons. 


Sir, all this talk about Parliamentary Affairs being incompetent 
and all that, 1s a matter of opimon. Of course, they are entitled to have 
their own opinion. One Hon'ble Member in heat .... 


Sri S. SIVAPPA .- There is a vacuum in the rule. ಹದಿನೈದು 
ದಿವಸಗಳೊಳಗೆ ಕಳುಹಿಸಿದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕೆಂದು ಇದೆ, ಹಾಗೆ ಒಂದು 
ವೇಳೆ ಉತ್ತರ ಕೊಡದೇ ಹೋದರೆ ಅಂತಹವರ ಮೇಲೆ ಏನಾದರೂ ಕ್ರಮ ತೆಗೆದುಕೊಳ್ಳಲು 
ಇಲ್ಲಿರುವ ರೂಲ್ಲಿನಲ್ಲಿ ಅವಕಾಶವಿದೆಯೇ? 


ಶ್ರೀ ಎಸ್‌.ಆರ್‌. ಕೆಂಠಿ.- ನಿಮ್ಮ ಸರಕಾರ ಎಂದು ಹೇಳಿದರು, ಇದು ನಮ್ಮ 
ಸರಕಾರ ಏನಲ್ಲ, ನಿಮ್ಮ ಸರಕಾರದಲ್ಲಿ ನೀವು ಇದ್ದರೂ ಕೂಡ ನೀವು ಚೆನ್ನಾಗಿ ಕೆಲಸ 
ಮಾಡುತ್ತಿದ್ದೀರಿ. ನಮ್ಮಸರಕಾರವೂ ಅದೇ ರೀತಿ ಕೆಲಸ ಮಾಡುತ್ತಿದೆ. Ofcourse there 
are 40 per cent of questions still pending with the Goverment for which 


replies have to be sent. Iam trying my level best and replies will be 
there. 


Another thing is, please consider my suggestion, Sir. Everyday, 
you may put 20 questions and all the replies will be there. There is a 
feeling in the Secretariat, they have not expressed openly- that since so 
many questions are still pending in the Legislature Secretariat, we can 
take a little more time to send replies. I think it is not correct attitude. 


Mr. SPEAKER .- The Hon'ble Minister should not mention it, 
even if he knows it. 


Sri SR. KANTHI .- It is an open secret, Sit. I will ty my 
level best to get the answers. But if the Hon'ble Members get some 
satisfaction by saying that the Minister for Parliamentary Affairs is 
incompetent and impotent,-he also used that word-] have no objection. 
I have placed all the facts before you. I do agree that 40 percent or so 
of the questions have to be answered by the Government. 60 per cent 
of the questions have been answered; a large number has been 
answered. Sir, you may put as many questions as possible so that the 
replies may be given as early as possible. 


268 ಎಸ್‌.ಆರ್‌. ಕಂಠಿ 


ಮೆಲ್ಮನೆ ಕೆಳಮನೆಗಳ ಪರಸ್ಸೆರ ಹಕ್ಕುಗಳ ಬಗ್ಗೆ 
(2.3.1968) 


ಹೆಚ್‌.ಎನ್‌. ನಂಜೇಗೌಡ, ಎಸ್‌. ಶಿವಪ್ಪ, ಹೆಚ್‌. ಸಿದ್ದವೀರಪ್ಪ, ಎಲ್‌. 
ಶ್ರೀಕಂಠಯ್ಯ ಹಾಗೂ ದಿಗಂಬರರಾವ್‌ ಕಲ್ಮಣಕರ್‌ ಮತ್ತಿತರರ ಪ್ರಶ್ನೆಗಳಿಗೆ ಕಂಠಿಯವರು 
ಕೆಳಗಿನಂತೆ ಉತ್ತರಿಸಿದ್ದಾರೆ. 


10-00 A.M. 


Sri S.R. KANTHIL.- Sir, for taking action as a privilege motion, 
there should be an authentic statement. Merely because it has appeared 
in the Press, it is not authentic and there is no authenticity. So Sir,I 
would request that this question cannot be considered unless there is an 
authorised, authentic statement before the Chair. Saying that it has 
appeared in the press is no argument and it is no substitute for an authentic 
statement. I sould therefore urge on the Chair that it should give due 
consideration to these facts. It is also a fact that the Chair cannot order 
the production of the statement or any record from the Upper House. 
These are the difficulties that are there. 


Sri S.R. KANTHI.- There is no need to argue. I raised two 
points. One 1s that the Hon'ble Member in question is not a member of 
this House. Itis a very important point. Secondly, can this House take 
any action against a Member of the other House? That is another point. 


Sri H. SIDDAVEERAPPA.- Then it creates further problem. 
Heis strengthening my case. 


Sri SR. KANTHIL.- I am talking about the Parliamentary 
procedure. He is not a member of this House. 


Sri H. SIDDAVEERAPPA.- I have not yielded, Sir, I am 
holding the floor I am speaking. 


Sri SR. KANTHI.- I raise a point of order. My point of order 
is whether this House is entitled to entertain a motion of breach of 
privilege against a member of the other House? That is one question. 
The second question 1s: the statement of the Hon'ble Minister is not 
before the House and any statement that has appeared in the Press, 
can it be relied upon? Sir, these are two very important questions for 


ಪ್ರತಿಭಾವಂತ ಸಂಸದೀಯ ಪಟು 269 


them to answer. The Hon'ble Member's argument is not correct. We 
have to look at it from a rational and parliamentary point of view. 


Sri S.R. KANTHIL.- Sir, Hontble Members have referred to 
article 194 and 194 gives the freedom of speech in the House. That 
freedom cannot be questioned. But, there are two Houses in Mysore- 
the Legislative Assembly and the Legislative Council. Each House is 
supreme by itself. The rights and privileges of a member or any breach 
of privilege of any House has to be looked into by itself. Article 194 
does not give right to one House to look into the business of the other 
House. No action can be taken against a member for any statement 
made by him in the House, that is what 194 says; beyond that, 194 does 
not say that the proceedings of the Upper House will be amenable to 
the discipline of the Lower House or the proceedings of the Lower 
House will be amenable to the discipline of the Upper House. Sir, the 
House of Commons is there and the House of Lords is also there. 
Article 194 gives the rights and privileges of the House of Commons. 
Since we have not framed any rule in respect of rights and privileges, 
the rights and privileges of the House of Commons are available for 
both the Houses or for the Lok Sabha and Rajya Sabha. This being so, 
can anybody r........ that a member of the House of Lords makes a 
statement against members of the House of Commons? In that case, 
can anybody imagine that the members of the House of Lords are 
amenable to the discipline of the House of Commons? Similarly, the 
Upper House cannot be amenabe to the discipline of the Lower House, 
That is very evidence. What is the use of quoting article 194 which 
gives no power to the House? 


Sir, the question was raised about the Chief Minister of Orissa 
for certain statements made by him. In that case the ruling is: "Tam not 
going to give my consent for the reason that each House is supreme so 
far as its own proceedings are concerned". Sir, itis very clear. He goes 
on to say that if consent is to be given, the Chief Minister of Orissa is 
amenable to discipline of fourteen States and the Lok Sabha and Rajya 
Sabha. 


Ifa statement has been made by my hon'ble friend the Minister 
for Co-operation, 1 submit. Since he is a member of the other House, 
the other House can take disciplinary action and not this House. 


270 ಎಸ್‌.ಆರ್‌. ಕಂಠಿ 


Sri S.R. KANTHI.- The hon'ble members are mixing up things. 
First of all he said an offence is committed. If an offence is committed 
in Chitradurga, if you ask the Trial Judge at Bangalore to try it, is it 
possible? I do not for a moment say that what the hon'ble Minister for 
Co-operation is stated to have said in the other House is correct or not. 
That is a different thing altogether. I would not have gone into the question 
but for the fact that the hon'ble members on the otherside are touchy 
about it. Both Houses being supreme, how can this House take away 
the right of the other House? How can the other House take away the 
right of this House? If there 1s cause of action that must be cared to 
the Upper House for investigation and taking action. Thatis quite clear. 
They say that he is guilty and he must be tried here. How can that be 
done? Aman committing guilt in Chitradurga how can be tried in Belgaum 
court? The hon'ble member is mixing up things. He says that the Minister 
for Co-operation has made the statement and he is responsible to this 
House. He is responsible to this House so far as discharge of his duties 
as Co-operation Minister is concerned. 


(Hon'ble member Sri M. Nagappa stood up) 


I admire the intelligence of my friend Sri M. Nagappa. But of 
late he reads from the other side like the Urdu paper. He has grip over 
the entire thing but he misrepresents. 


I appeal to you to consider firstly that this is not the case ofa 
Minister stating something about his department. It is not a statement 
made in this House. This is a statement made in the other House. The 
Lok Sabha ruling is quite clear that both Houses are supremc in their 
discharge of their own proceedings. So, this House has no right to 
consider this question. 


Sri SR. KANTHI.- Sir, the Hon'ble the Leader of the 
Opposition referred to page 155 of May's Parliamentary Practice. 1 
shall read for the benefit of the members the same two paragraphs 
which he read. 


"In a recent instance after a complaint had been made in the 
Commons of a speech delivered (outside the House)....... 


Mark the words ‘outside the House' and not inside the House. 


ಪ್ರತಿಭಾವಂತ ಸಂಸದೀಯ ಪಟು 271 


Besides, House means two Houses of Parliament. It further 
reads; 


".....by a Member of the House of Lords, a motion was made 
to refer the matter to the Committee of Privileges, but was 
withdrawn after the Speaker had announced that he had 
received a letter of apology from the Peer concerned which he 
read to the House 


When a member, officer, or servant of either House has been 
guilty of any offence either against the other House or against 
its members, which would be punishable by the latter it 
committed by one of its own members, officers, or servants, it 
is the duty of the House to which such offender belongs, upon 
being apprased of the fact, to take proper measures to enquire 
into and punish the offence in a proper manner. 


I repeat "it is the duty of the House to which the offender 
belongs to take proper measures, etc." The offender belongs to the 
Upper House and he has not uttered these words in the discharge of his 
duty as the Minister for Co-operation but as a member. Even if he has 
uttered these words in the discharge of his duty as a Minister, he has 
uttered them in the other House and May's Parliamentary Practice is 
quite clear that it 1s the duty of the House to which the offender belongs 
to take proper measure to investigate it and punish the offender in a 
proper manner. 


272 ಎಸ್‌.ಆರ್‌. ಕಂಠಿ 


ಕಾನೂನು ಸಚಿವರಾಗಿ 
ವಿಧಾನಸಭೆ 
ಮಾಚ್‌ 21, 1967 (ಪೃಟ 342 34) 
ವಿರೋಧಪಕ್ಷಗಳೆ ನಾಯಕನ ಮನ್ನಣೆ ಬಗ್ಗೆ. 


ಶ್ರೀ ಎಸ್‌.ಆರ್‌. ಕಂಠಿ.- ವಿರೋಧಪಕ್ಷದ ಸದಸ್ಯರು ಭಾವನೆ ನನಗೆ 
ಅರ್ಥವಾಗುತ್ತದೆ. ಆದರೆ ಒಂದು ಪಕ್ಷವನ್ನು ಮಾನ್ಯ ಮಾಡಬೇಕಾದಲ್ಲಿ ವೀಲೀನವಾಗಬೇಕು. 
ಆ ಕಡೆಯ ಭಾಗದಲ್ಲಿ ವಿವಿಧ ಪಕ್ಸಗಳಿವೆ. ಒಂದು ಉದ್ದೇಶಕ್ಕಾಗಿ 
ಒಕ್ಕೂಟಗೊಳ್ಳಲಿದ್ದೇವೆಯೆಂದು ಅವರು ಹೇಳುತ್ತಿದ್ದಾರೆ; ಒಟ್ಟಾಗಿ ಅವರೆಲ್ಲರೂ 
ವೀಲೀನಗೊಳ್ಳಬೇಕು. ಒಂದು ರೀತಿಯ ನೀತಿ ನಿಯಮಗಳಿರಬೇಕು ಹಾಗೂ 
ಉದ್ದೇಶವಿರಬೇಕು ಆಗ ಮಾತ್ರ ಅವರನ್ನು ಒಂದು ಪಕ್ಷವೆಂದು ಮಾನ್ಯತೆ ಮಾಡಲು 
ಸಾಧ್ಯವಾಗುತ್ತದೆ. ನಾನು ತಿಳಿದುಕೊಂಡಂತೆ ಕೇವಲ ಒಕ್ಕೂಟವನ್ನು ಮಾನ್ಯತೆ ಮಾಡಲು 
ಆಗುವುದಿಲ್ಲ. ಮಾನ್ಕರೆ, ನಾನೂ ತಮ್ಮ ಸ್ಥಾನದಲ್ಲಿದ್ದ. ಈ ವಿಷಯದ ಮೇಲೆ 
ಪರಿಣಿಮಿಸಬಹುದಾದಂಥ ಎಲ್ಲಾ ಅಂಶಗಳನ್ನೂ ನಾನು ಓದಿದ್ದೇನೆ. ಆ ಭಾಗದ ಎಲ್ಲಾ 
ಪಕ್ಷಕರು, ತಮ್ಮದೇ ಆದ ಪ್ರತ್ಯೇಕ ಅಸ್ತಿತ್ತವನ್ನು ಉಳಿಸಿಕೊಳ್ಳದೆ ವೀಲಿನವಾಗಿ ಒಂದು 
ಪಕ್ಷವೆಂದು ಸಂಯುಕ್ತ ರಂಗವನ್ನು ಸ್ಥಾಪಿಸಿಕೊಳ್ಳಬೇಕು. ಆಗ ಮಾತ್ರ ಅವರನ್ನು ಒಂದು 
ಪಕ್ಷವೆಂದು ಮಾನ್ಯತೆ ಮಾಡಬಹುದು. ಈ ರೀತಿ ಮಾಡುವಲ್ಲಿ ಅವರಿಗೇನು 
ಅಡಚಣೆಯಿದೆಯೇ ನನಗೆ ತಿಳಿಯುತ್ತಿಲ್ಲ. ಕೇವಲ ಅವರೆಲ್ಲ ಒಟ್ಟಾಗಿರಲು ಒಪ್ಪಿದರೆ 
ಸಾಲದು ವಿಲೀನಗೊಳ್ಳಬೆಕು. 


ನಾನು ಅವರಿಗೆ ಯಾವುದೇ ಸವಾಲು ಒಡ್ತುತ್ತಿಲ್ಲ ಅಥವಾ ಸವಾಲನ್ನು 
ಸ್ವೀಕರಿಸುತ್ತಿಲ್ಲ ನಾಯಕರಾದವರು ಒಕ್ಕೂಟದ ನಾಯಕರಾಗಬೇಕು ಮತ್ತು ಸಭಾಧ್ಯಕ್ಷರು 
ಅವರನ್ನು ವಿರೋಧ ಪಕ್ಷದ ನಾಯಕರೆಂದು ಮಾನ್ಕತೆ ಮಾಡಬೇಕು ಎನ್ನುವಂಥ ಒಕ್ಕೂಟ 
ಮೇ ಸಂಸದೀಯ ಕಾರ್ಯವಿಧಾನದಲ್ಲಿ ನನ್ನ ಕಣ್ಣಿಗಂತೂ ಬಿದ್ದಿಲ್ಲ. ಇದೊಂದು ರೀತಿಯ 
ವಿಶಿಷ್ಟ ಸನ್ನಿವೇಶ, ವಿರೋಧಪಕ್ಷಗಳು ಒಟ್ಟಾಗಿ ಇರಲು ಪ್ರಯತ್ನಸಿದಲ್ಲಿ ನಮ್ಮ ಪಕ್ಷದ 
ಅಭ್ಯಂತರವೇನೂ ಇಲ್ಲ, ಆದರೆ ಮೇ ಸಂಸದೀಯ ಕಾರ್ಯವಿಧಾನ ಪ್ರಕಾರ ಎಲ್ಲಾಪಕ್ಷಗಳೂ 
ವೀಲಿನಗೊಳ್ಳಬೇಕು ಹಾಗೂ ಒಂದೇ ಒಂದು ಪಕ್ಷವಿರಬೇಕು. ಯಾವುದೇ ರೀತಿಯ 
ಒಕ್ಕೂಟ ಇರಬಾರದೆಂಬ ಸಂಗತಿಯನ್ನು ಪೀಠದ ಗಮನಕ್ಕೆ ತರಬಯಸುತ್ತೇನೆ. ಅವರಿಗೆ, 
ನಿಶ್ಚಿತ ತತ್ವಗಳಿರಬೇಕು, ನಿಶ್ಚಿತ ಧೋರಣೆಗಳಿರಬೇಕು ಹಾಗೂ ನಿಶ್ಲಿತ ಕಾರ್ಯ ಕ್ರಮಗಳಿರಬೇಕು 


Tindicates that the speeches or remarks have not been revised by the member concerned. 


ಪ್ರತಿಭಾವಂತ ಸಂಸದೀಯ ಪಟು 273 


ಮತ್ತು ಅವುಗಳನ್ನು ಅವರು ಘೋಷಿಸಬೇಕು, ತದನಂತರ ವಿವಿಧ ಪಕ್ಷಗಳಿಗಾಗಿ ಹಲವಾರು 
ನಾಯಕರಿರಕೂಡದು, ಕೇವಲ ಒಬ್ಬರೇ ನಾಯಕರಿರಬೇಕು. ವಿವಿಧ ಪಕ್ಷಗಳ ಹಲವಾರು 
ನಾಯಕರು ಆಲ್ಲಿದ್ದಾರೆ................. 


ಹಲವಾರು ವಿರೋಧ ಪಕ್ಷದ ಸದಸ್ಯರು ಇಲ್ಲಿ ಇಲ್ಲ, 


ಶ್ರೀ ಎಸ್‌.ಆರ್‌. ಕಂಠಿ.- ವಿರೋಧ ಪಕ್ಷದವರಲ್ಲಿರುವ ಒಂದು ಪ್ರಶ್ನೆಯನ್ನು 
ಮಾತ್ರ ಕೇಳಲು ಇಚ್ಛಿಸುತ್ತೇನೆ ಕೆಲವೆಷ್ಟೆ ಉದ್ದೇಶಗಳಿಗಾಗಿ ನೀವು ವೀಲಿನಗೊಳ್ಳುತ್ತಿದ್ದೀರಾ 
ಅಥವಾ ಹತ್ತಿರವಾಗುತ್ತಿದ್ದೀರಾ? 


ಶ್ರೀ ಎಸ್‌. ಚೆನ್ನಯ್ಯ- ಎಂ 


ಶ್ರೀ ಎಸ್‌.ಆರ್‌. ಕಂಠಿ.- ಅದು ಹಾಗಲ್ಲ, ಅದನ್ನು ಮಾನ್ಯತೆ ಮಾಡಲು 
ಸಾಧ್ಯವೇ ಇಲ್ಲ, 


ಶ್ರೀ ಸಿದ್ದವೀರಪ್ಟೆ- 


ಶ್ರೀ ಎಸ್‌.ಆರ್‌. ಕಂಠಿ.- ಹೌಸ್‌ ಆಫ್‌ ಕಾಮನ್ಸ್‌ ಮಾದರಿಯಲ್ಲಿಯೇ ನಮ್ಮ 
ಸಂಸದೀಯ ಕಾರ್ಯವಿಧಾನವಿದ್ದು, ಅದರ ಪ್ರಕಾರ ಈ ಪಕ್ಷಗಳು ಹೊರಗೂ ಸಹಾ ಒಂದೇ 
ರೀತಿಯ ಕಾರ್ಯಕ್ರಮಗಳನ್ನು ಹೊಂದಿರಬೇಕು; ಅವುಗಳಿಗೆ ನಿಶ್ಚಿತವಾದ ತತ್ವಗಳಿರಬೇಕು 
ಮತ್ತು ನಿಶ್ಚಿಯವಾದ ಕಾರ್ಯಕ್ರಮಗಳಿರಬೇಕು. ಆದರೆ ಇಲ್ಲಿ ನಮಗೆ ಗೊತ್ತಾಗುವುದೇನೆಂದರೆ 
ಪಿ.ಎಸ್‌.ಪಿ. ಪಕ್ಷಕ್ಕಿ ಎಂದು ನಿಶ್ಲಿತ ತತ್ವಗಳಿದ್ದರೆ, ಎಸ್‌.ಎಸ್‌.ಪ. ಪಕ್ಷಕ್ಕಿ ಬೇರೆ ತತ್ವಗಳಿವೆ 
ಹಾಗೆಯೇ ಜನತಾ ಪಕ್ಷಕ್ಕೂ ಸಹ ಬೇರೆ ತತ್ವಗಳಿವೆ. ಹೀಗಾಗಿ ಪ್ರತಿಯೊಂದು ಪಕ್ಷವೂ 
ತನ್ನದೇ ಆದ ತತ್ವಗಳನ್ನು ಹೊಂದಿಡೆ. ಹೀಗಿರುವಾಗ ಅವರೆಲ್ಲರಿಗೂ ಒಂದೇ ರೀತಿಯ 
ತತ್ವಗಳಿವೆಯೆಂದು ಹೇಗೆ ಹೇಳುವುದು ಹಾಗೂ ಅವರು ಹೇಗೆ ಒಬ್ಬ ಸಾಮಾನ್ಯ ನಾಯಕನನ್ನು 
ಪಡೆಯುವರು. ನಾನು ಹೇಳಬೇಕೆಂದಿರುವುದೇನೆಂದರೆ ವಿವಿಧ ಪಕ್ಷಗಳ ಒಂದು ಒಕ್ಕೂಟ 
ಪಕ್ಷವು ಈ ಸದನದಿಂದ ಮಾನ್ಯತೆ ಪಡೆಯಲು ಸಾಧ್ಯವಾಗುವುದಿಲ್ಲ ಎಂದು. 


274 ಎಸ್‌.ಆರ್‌. ಕಂಠಿ 


ಪುಂಡ ಶಬ್ದಾರ್ಥ : ಒಂದು ಚರ್ಚೆ 


ಶ್ರೀ ಎಚ್‌.ಎನ್‌. ನಂಜೇಗೌಡ .- ತಲೆಯಲ್ಲಿ ವಿಚಾರ ನಡೆಯುತ್ತಿದೆ. 
ಸಭಾಪತಿಗಳೇ, ಇದರಲ್ಲಿ ಆತ್ಮ ನಂಬಿಕೆ ಇದೆಯೇ? ಇವರು ಹೇಳತಕ್ಕಂಥ ಮಾತನ್ನು 
ಉಳಿಸಬೇಕೆಂಬ ಪ್ರಜ್ಞೆ ಇವರಿಗೆ ಇದೆಯೇ? ಸ್ವಾಮಿ, ನಾನು ಒತ್ತಾಯ ಪೂರ್ವಕವಾಗಿ 
ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ; ದೊಡ್ಡ ಮಂತ್ರಿಗಳು, ತುಂಡು ಮಂತ್ರಿಗಳು, ಪುಂಡ 
ಮಂತ್ರಿಗಳು ಏನು ಇದ್ದಾರೆಯೋ ಅವರು ನಮ್ಮದು ಬಡ ರಾಜ್ಯ, ಬಡ ರಾಷ್ಟ್ರ ಎನ್ನತಕ್ಕಂಥ 
ಮಾತನ್ನು ಹೇಳಿದ್ದಾರೆ. 


Sri S.R. KANTI (Minister of Law) .- Iraise a point of order, 
Sir, He says ‘Punda Manthri'. Is it parliamentary, Sir? 


Mr. DEPUTY SPEAKER .- Order, order...... 


ಶ್ರೀ ಎಚ್‌. ಸಿದ್ದವೀರಪ್ಪ .- ಪುಂಡ ಎಂದರೆ ಶೂರ ಎಂದು ಅರ್ಥ. ನನ್ನ 
ಮಗ ಎಷ್ಟು ಪುಂಡನಿದ್ದಾನೆ ಎಂದು ಹೇಳುವುದಿಲ್ಲವೇ? tis a compliment that is 
being given. 


ಶ್ರೀ ಎಸ್‌.ಆರ್‌. ಕಂಠಿ .- ಅವರ ಮಗ ಪುಂಡವಿರಬಹುದು. ನನ್ನ ಮಗ 
ಪುಂಡನಲ್ಲ. 
[Mr. SPEAKER in the Chair]. 


Mr. SPEAKER .- Should the Members behave like this on 
the last day? When the point of order is raised, did the member yield? 1 
was hearing everything in my Chambers. 


AN HON'BLE MEMBER .- No. 


Mr. SPEAKER .- Members should follow the rules. Hereafter 
I propose to take action against those who do not follow the rules and 
they will be asked to retire from the House. If there is anything to be 
discussed I am prepared to sit for some more time. But procedure must 
be followed ifthe members want to discuss matters. If any matter has 
to be discussed why did 1 drop tea-break? It is to see that Members 
may have chance to participate in the debate. The impression of Mr. 
Ranganath is that when a point of order is raised, the Speaker must call 


ಪ್ರತಿಭಾವಂತ ಸಂಸದೀಯ ಪಟು 2715 


upon the Member speaking to resume his seat. If the members are 
under the impression that when a point of order is raised, the Speaker 
must exercise his right to call upon the Member speaking to resume his 
seat, then it is entirely wrong. Whenever a Member says that he raises 
a point of order, it is the elementary inevitable duty of the Member 
standing to resume his seat and allow the House to deal with the point 
of order. The Speaker has to decide. When the Hon'ble Minister for 
Paliamentary Affairs said that he wants to raise a point of order, 
particularly when he thought that there was an unparliamentary 
expression used.... 


Sri K.H. RANGANATH (Mudligere) .- The Hon'ble Speaker 
was then asking the Hon'ble Minister to sit down. 


Mr. SPEAKER .- In order to save grace and decorum in the 
House I am mentioning this. My hands are not getting better strength 
by shaking. 

Sri S. SIVAPPA .- The Minister for Parliamentary Affairs was 


defying the Chair. Action must be taken first against him however big 
he may be. 


Mr. SPEAKER .- The member is defying me by getting up. 


Sri S. SIVAPPA.- You will be laying a model if you take action 
against the Minister. 


Mr. SPEAKER .- Mr. Shivappa must become a model Leader 
of the Opposition and not violate the rules like an ordinary member. 


Sri S. SIVAPPA .- I have never violated the rules. I always 
obey the Chair. 


Mr. SPEAKER .- He observes decorum less by violation. 1 
would only appeal ifa point of order is raised by anybody either this side 
or that side, the convention is the Member speaking must sit down and 
the point of order should be allowed to be dealt with. The Chair has no 
option. If I had the option. 75 per cent of the points of order would not 
be in the records. 1 do know that the Members raise points of order 
knowing that fairly. While Mr. Nanje Gowda was speaking, the Minister 
for Parliamentary Affairs raised a point of order. 


276 ಎಸ್‌.ಆರ್‌. ಕಂಠಿ 


Sri S.R. KANTHI.- The point of order is that Sri Nanje Gowda 
said "Dodda Mantri, Chikka Mantri and Punda Mantri", The word 'punds’ 
means 'goonds’. Can he say ‘goonda Minister"? Is it parliamentary? 

Sri S. SIVAPPA .- The Hon'ble Member said ‘dunda' manfri 
and not ‘goonda’. 


Sri S.R. KANTHI .- The Hontble Leader of the opposition 
has not yet been recognised as such. He has fanciful ideas about all 
these things. 

Mr. SPEAKER .-I do not know how in the point of order, 
recognition or non-recognition and fluid state of the matter comes in. 
Let us always be to the point. Then so much of good work can be 
done. On a point of order, nobody has a right to say anything. Itis not 
a debate. IfI feel any difficulty, and I am likely to feel because my 
knowledge of Kanarese is very very poor, I can ask for enlightenment. 


Sri S. SIVAPPA .- That is why I wanted to say something. 

Sri H. SIDDAVEERAPPA .- For future guidance, I want to 
know whether the word ‘punda' is parliamentary or not. We have been 
bearing some posts saying 'gandara ganda, pundara punda'. IfI have a 
son or grandson who is a strong fellow, I will say" ನನ್ನ ಮಗ ಪುಂಡ ಅದಾನೆ 
ಎಂದು. ಹಾಗೆಂದರೆ, “ಧೈರ್ಯಶಾಲಿ” ಎಂದು ಅರ್ಥ. 


Sri SR. KANTHI .- The meaning of ‘'punda' is ‘goonda'. There 
is no doubt about it. ಮಗ ಪುಂಡ ಅದಾನೆ ಎಂದು ಪ್ರೀತಿಯಿಂದ ಹೇಳಬಹುದು. 


Tindicates that the speeches or remarks have not been revised by the member concerned. 


ಪ್ರತಿಭಾವಂತ ಸಂಸದೀಯ ಪಟು 277 


ಸದನ ಮುಂದೂಡುವ ಅಧಿಕಾರ ಕುರಿತು 


tf Sri SR. KANTHI (Minister for Law) .- Sir, first of all, I 
would like to refer to the Parliamentary Practice by May. Sir, the Hon'ble 
Member on the other side. Sri Siddaveerappa referred to it. He said 
that the power to adjourn the House vests in the House itself. But that 
is not so in this House, because we have got rules which regulate when 
the House should be called and when the House should be concluded 
and that power vests with the Speaker. The Hon'ble Member when he 
argued about the powers vested in the House, 1s not correct because 
the power has been given to the Hon'ble Chair. Sir, he also quoted Rule 
14 which says that the Assembly shall commence and conclude at such 
time as the Speaker may from time to time direct. That only shows that 
this House has surrendered its power to the Chair and it is the Chair 
which can call the House and which can conclude the Session and call 
the next one. Sir, there is no breach so far as the adjournment is 
concerned, because last time when you adjourned, you said that the 
House be adjourned till 2nd May. Sir, we are meeting today and so far 
as this is concerned, there is no breach at all. That being so, the Hon'ble 
Member Sri Siddaveerappa saying that the adjournment has taken place, 
is not correct. 


Then the Hon'ble Member said that the Session has been cut 
short. Sir, if anybody reads the Rules, Rule 14, the Speaker has the 
right to cut short the session also. 


Sri K.H. RANGANATH (Mudigere) .- Read Rule 15. 
Sri SR. KANTHI .- Rule 14 says: 


"The Assembly shall commence and conclude at such time as 
the Speaker may from time to time direct." 


So, the Speaker who calls the session has also the right to say 
that it should conclude at such and such a time. 


Sri K.H. RANGANATH .- We never denied it. 


Tindicates that the speeches or remarks have not been revised by the member concerned. 


278 ಎಸ್‌.ಆರ್‌. ಕಂಠಿ 


Sri S.R. KANTHI.- He can do so at his discretion from time 
to time. 


[Interruptions by Sri K.H. Ranganath] 


Iam not going to yield to Mr. Ranganath, Sir, My contention is, 
if the Speaker has the power to say that the Assembly shall meet from 
2nd May to 10th June, he has also the right to say that the duration may 
be cut short and that it may meet between 2nd May and 6th May. So, 
there is no breach whatever. I think the Hon'ble Members on the other 
side are under the impression that this decision of the Speaker has been 
influenced by the Government, Sir, we have placed all the facts before 
you. 


Mr. SPEAKER .- What they are feeling is that I have been 
improperly influenced. This House is not my private property. I have to 
listen to every Member and every Member has a right to approach me 
and tell me his ideas and influence me properly by all relevant 
considerations placed before me. But what they feel seems to be thatI 
am improperly influenced. 


Sri SR. KANTHI .- That impression is not correct Sir. That 
grievance is not correct. 


Sri H. SIDDAVEERAPPA .- If the Hon'ble Minister can 
yield for a second, it will facilitate. 


Sri S.R. KANTHI.-Iam not going to yield, Sir, Rule 15 says: 


"That the Speaker shall determine the time when a sitting of 
the Assembly shall be adjourned sine die or to a day or hour or 
part of the same say." 


That you have done in the last session and you have announced 
that this Assembly shall meet on 2nd May. So, the Hon'ble Members 
are under a wrong impression that there has been some sort of breach 
of the privilege and breach of something or the other. There has been 
nothing of the kind. 


indicates that the speeches or remarks have not been revised by the member concerned. 


- ಪ್ರತಿಭಾವಂತ ಸಂಸದೀಯ ಪಟು 279 


The Hon'ble Member Mr. Settar read rule 31, and the Chair 


also pointed out to him to read the entire rule. 


Sri H. SIDDAVEERAPPA .- Sub-clause (2); 
Sri S.R. KANTHI .- Sir, rule 31 says; 


"A provisional programme of business for a session shall be 
sent to every member atleast one week before the 
commencement of the session." 


That has been done. The proviso says: 


"Provided that the Speaker may suspend the operation of this 
rule in respect of any particular day or days." 


That means that the Speaker makes a temporary programme 


and he is also entitled to make a second programme and cancel the 
first. That is what has been done. 


Sri AZEEZ SAIT .- Not before the meeting. After the meeting 


he can do that. 


says; 


Sri SR. KANTHI .- There is no such thing, Sir. The Rule 


"A provisional programme of business for a session shall be 
sent to every member at least one week before the 
commencement of the Session." 


**%* " Provided the Speaker may suspend the operation of this 
Rule in respect of any particular day or days." 


This rule will not give support to whatthe Hon'ble Member ont 


the other side says, The only thing that the Hon'ble Member is harping 
js that there is the hand of the Government in all this. 


Sri AZEEZ SAIT .- That is definite. 


Sri SR. KANT .- Sir, the Hon'ble Member Mr. Azecz Sait 


says that it is definite. T have said that the reasons for the change have 


280 ಎಸ್‌.ಆರ್‌. ಕಂಠಿ 


already been placed before you and after the Speaker was convinced 
of the sincerity of the Government, he has cut short the business. 


SriAZEEZ SAIT .- Whether the Members ofthis House have 
been informed of the reasons. 


Sri SR. KANTI .- Sir, I am not going to yield. Sir, there are 
facts which have been submitted to you and you have acted in 
accordance with the rules. 


Sir, one of the Hon'ble Members, is saying that this Government 
is facing certain difficulties and they are afraid. That is a wrong 
impression that they are carrying. If it comes to it, this Government is 
prepared to face it. I may assure the Hon'ble Members that nothing of 
the sort is going to happen. 


indicates that the speeches or remarks have not been revised by the member concermed. 


ಭಾಗ - V 
ಗಣ್ಕರ ದೃಷ್ಟಿಯಲ್ಲಿ ಕಂಠಿಯವರು 


ಗಣ್ಮರ ದೃಷ್ಟಿಯಲ್ಲಿ ಕಂಠಿಯವರು 


ಅಂದಿನ ಮುಖ್ಯಮಂತ್ರಿ ಶ್ರೀ ಎಸ್‌. ನಿಜಲಿಂಗಪ್ಪನವರು ದಿನಾಂಕ 19.12.1956 
ರಂದು ಸದನ ಕಲಾಪ ಕಂಠಿಯವರ ಸಭಾಧ್ಯಕ್ಷತೆಯಲ್ಲಿ ಪ್ರಾರಂಭವಾಗುತ್ತಿದ್ದಂತೆಯೇ, ಅವರನ್ನು 
ಅಭಿನಂದಿಸಲು ಎದ್ದುನಿಂತು “ಸ್ವಾಮಿ, ನಾನು ಈ ಸಭೆಯ ನಾಯಕನಾಗಿ ಈ ಸಚಿಯ 
ಪರವಾಗಿ ತಮ್ಮನ್ನು ಆತ್ಕಾದರದಿಂದ ಸ್ವಾಗತಿಸುತ್ತೇನೆ. ತಮ್ಮಪರಿಚಯ ಇಲ್ಲಿ ಅನೇಕರಿಗೆ 
ಇಲ್ಲದೆ ಹೋದರೂ ಬಹಳ ಜನರಿಗೆ ತಾವು ಪರಿಚಿತರಾಗಿದ್ದೀರಿ. ನಾನು ತಮ್ಮನ್ನು ಈಗ 
ಸುಮಾರು ಹನ್ನೊಂದು ವರ್ಷಗಳಿಂದ ಬಲ್ಲೆ. ಮತ್ತು ಅನೇಕ ಸಂದರ್ಭಗಳಲ್ಲಿ ತಮ್ಮ 
ಸಹವಾಸದ ಫಲ ನನಗೆ ದೊರೆಯಿತು. ತಾವು ಈ ಜೀವನಕ್ಕೆ ಹೊಸಬರಲ್ಲ. 1946ನೇ 
ಇಸವಿಯಿಂದ ಬೊಂಬಾಯಿನ ವಿಧಾನ ಸಭೆಯ ಸದಸ್ಯರಾಗಿ ಅತ್ಯಂತ ದಕ್ಷತೆಯಿಂದ ಕೆಲಸ 
ಮಾಡಿದ್ದೀರಿ. ತಮ್ಮದಕ್ಷತೆ ಮತ್ತು ಹಿಂದೆ ದೇಶಕ್ಕೆ ತಾವು ಸಲ್ಲಿಸಿರತಕ್ಕ ಸೇವೆಯನ್ನು 
ಮನಗಂಡು ಬೊಂಬಾಯಿ ಸರ್ಕಾರದಲ್ಲಿ ತಾವು ಪಾರ್ಲಿಮೆಂಟರಿ ಕಾರ್ಯದರ್ಶಿಯಾಗಿ 
ನೇಮಿತರಾಗಿ ಪರಿಣಾಮಕಾರಿಯಾದ ಕೆಲಸಗಳನ್ನು ನಡೆಸಿಕೊಂಡು ಬಂದಿರಿ. ಹೋದ 
ಚುನಾವಣೆಗಳಲ್ಲಿ ತಾವು ಅದೇ ಬೊಂಬಾಯಿನ ವಿಧಾನಸಭೆಯ ಸದಸ್ಯರಾಗಿ ಚುನಾಯಿಸಲ್ಪಟ್ಟ 
ಆ ಸಭೆಯು ತಮ್ಮನ್ನು ಒಮ್ಮತದಿಂದ ಆ ಸಭೆಯ ಉಪಸಭಾಪತಿಯನ್ನಾಗಿ 
ಚುನಾಯಿಸಿಕೊಂಡಿತು. ಅಂದಿನಿಂದ ಇಲ್ಲಿಯವರೆಗೂ ತಾವ ಎಲ್ಲರ ಮೆಚ್ಚಿಗೆಗೂ ಪಾತ್ರರಾಗಿ 
ಕೆಲಸ ನಿರ್ವಹಿಸಿಕೊಂಡು ಬಂದಿರಿ. ತಮ್ಮಸಹನೆ, ದಕ್ಷತೆ, ಅನುಭವ, ತಾರತಮ್ಮ ಭಾವನೆ 
ಮತ್ತು ನಿಷ್ಟಕ್ಷಪಾತ ದೃಷ್ಟಿ ಅಲ್ಲಿ ಸ್ಪಷ್ಟಪಟ್ಟಿತು. ಅದರ ಕಾರಣವಾಗಿ ಇಲ್ಲಿ ತಮ್ನ್ನು ನಾವ 
ಒಮತ್ರದಿಂದ ಚುನಾಯಿಸಿದ್ದೇವೆ. ಇದು ಹೆಮ್ಮೆಯ ಮಾತು. ಈ ಗುಣಗಳುಳ್ಳ ತಮ್ಮುತಹ 
ಮುಖಂಡರನ್ನು ಈ ಸಭೆಯ ಅಧಿಪತಿಗಳನ್ನಾಗಿ ಮಾಡಿಕೊಂಡಿರತಕ್ಕದ್ದು ನಮಗೆ ಒಂದು 
ಹೆಮ್ಮೆ ಒಂದು ತೃಪ್ತಿ, ಮತ್ತು ಒಂದು ಸಂತೋಷ. ತಮ್ಮ ಕಾಲದಲ್ಲಿ ಈ ಸಭೆಯ 
ಕಾರ್ಯಕಲಾಪಗಳು ಯಶಸ್ವಿಯಾಗಿ ನಡೆಯುವುದೆಂದು ನಮ್ಮನಂಬಿಕೆಯಿದೆ. ಮತ್ತೊಮ್ಮೆ 


ತಮ್ಮನ್ನು ಅತ್ಯಂತ ಆದರದಿಂದ ಮತ್ತು ಗೌರವದಿಂದ, ಸಭಾಪತಿಗಳಾಗಿ ಸ್ಟಾಗತಿಸುತ್ತೇನೆ.” 

ನಂತರ ಜಗಳೂರು ಕ್ಷೇತ್ರದ ಶ್ರೀ ಜೆ. ಮಹೆಮದ್‌ ಇಮಾಮ್‌ರವರು ....... 
Sir, it is also my privilege to know you and also to be your firend for the 
last four or five years. I know you took a leading part in shaping the 
destiny of the present State of Mysore and you played an important 
part. Your experience as the Deputy Speaker of the Assembly of a 


premier State will stand in good stead and 1am confident that you will 


284 ಎಸ್‌.ಆರ್‌. ಕಂಠಿ 


acquit yourself to the satisfaction of all the members of this House, 
including the members from the Oppisition................. " (ಸಾರಾಂಶ: ನಾನು 
ನಿಮ್ಮ ಗೆಳೆಯನೆಂದು ಹೇಳಲು ನನಗೆ ಹೆಮ್ಮೆ ಎನಿಸುತ್ತದೆ. ಪ್ರಸ್ತುತ ನವಮೈೆಸೂರು 
ರಾಜ್ಯವನ್ನು ರೂಪಿಸುವಲ್ಲಿ ನಿಮ್ಮಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಅಲ್ಲದೆ ಮುಂಬಯಿಯಂತಹ 
ಪ್ರಮುಖ ರಾಜ್ಯವೊಂದರ ಉಪಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಅನುಭವದಿಂದಾಗಿ 
ತಾವು ಇಲ್ಲಿಯೂ ಅದೇ ರೀತಿಯಲ್ಲಿ ವಿರೋಧ ಪಕ್ಷದವರನ್ನೊಳಗೊಂಡು ಸದನದ ಎಲ್ಲ 
ಸದಸ್ಯರಿಗೂ ಯೋಗ್ಯವೆನಿಸುವಂತೆ ಸಮರ್ಥವಾಗಿ ಕಾರ್ಯಕಲಾಪ ನಡೆಸುತ್ತೀರಿ ಎಂಬ 
ದೃಢ ವಿಶ್ವಾಸ ನನಗಿದೆ) 


ಅದರಂತೆಯೇ ಸದನದ ಅತ್ಯಂತ ಹಿರಿಯ ಸದಸ್ಯರಾಗಿದ್ದ ಶ್ರೀ ಟಿ. 


ಸಿದ್ದಲಿಂಗಯ್ಯನವರು RR I think, probably, I am the oldest member 
of the Assembly of the former Mysore who knows you longer than all 
others. From 1939 1 know you. You are sweet, affable and your 
convincing way of speaking in the meetings has always appealed to 
Me (ಸಾರಾಂಶ: ನಾನು ಇಲ್ಲಿ ಎಲ್ಲರಿಗಿಂತಲೂ ಹೆಚ್ಚು ಕಾಲ ತಮ್ಮನ್ನು 
ಬಲ್ಲವನಾಗಿದ್ದೇನೆ. ನಿಮ್ಮಸಜ್ಯನಿಕೆ ಹಾಗೂ ಎಲ್ಲರಿಗೂ ಮನವರಿಕೆಯಾಗುವಂತೆ ವಿಷಯ 
ಮಂಡನೆ ಮಾಡುವಿಕೆಯನ್ನು ಬಹಳ ಮೆಚ್ಚಿಕೊಂಡಿದ್ದೇನೆ.) 


ಮತ್ತೆ ಇನ್ನೊಬ್ಬ ಹಿರಿಯ ಸದಸ್ಯರಾದ ಶ್ರೀ ಹೆಚ್‌.ಎಂ. ಚನ್ನಬಸಪ್ಪ (ನಂತರ 
ಲೋಕೋಪಯೋಗಿ ಹೆಣಕಾಸು ಸಚಿವರು) ನವರು “೬೬೬೬ ತೆಮ್ಮಪರಿಚೆಯ 
ನನಗೆ ಈಗ ಕೆಲವು ದಿನಗಳ ಹಿಂದೆ ಆಯಿತು. ಅಂದಿನಿಂದ ತಮಲ್ಲಿ ನನಗೆ ಕಂಡುಬಂದ 
ಒಂದು ವಿಧವಾದ ನಂಬಿಕೆ, ತಮಲ್ಲಿರುವ ಸಹನೆ, ಅನುಭವ ಮತ್ತು ಧರ್ಮಭಾವನೆ, 
ಸೌಜನ್ಯ, ಮುಂತಾದ ಗುಣಗಳನ್ನು ನೋಡಿ ತಮ್ಮಲ್ಲಿ ಅಪಾರವಾದ ವಿಶ್ವಾಸವುಂಟಾಯಿತು. 
ತಾವು ಮುಂಬಯಿಯಲ್ಲಿದ್ದು ಹತ್ತಾರು ವರ್ಷಗಳಿಂದಲೂ ಕೆಲಸ ಮಾಡಿ ಅಲ್ಲಿಯ 
ವಿಧಾನಸಭೆಯ ಎಲ್ಲ ಸದಸ್ಕರ ಪರೋಭಿವೃದ್ಧಿ, ಹಕ್ಕುಬಾಧ್ಯತೆಗಳನ್ನು ಸುರಕ್ಷಿತವಾಗಿ ತಾವು 
ಕಾಪಾಡಿಕೊಂಡು ಬಂದರೆಂಬುದು ಮೊದಲಿನಿಂದಲೂ ಗೊತ್ತಾಗುತ್ತಿದೆ......... ಕ 


ಇದರಂತೆಯೇ 1957 ರ ಜೂನ್‌ 10 ರಂದು ನಡೆದ ಸದನದ ಕಲಾಪಗಳಲ್ಲಿಯ 
ಕೆಲವನ್ನು ನೋಡೋಣ: 


ಹಿರಿಯ ಸದಸ್ಯರಾಗಿದ್ದ ಶ್ರೀ ಟಿ. ಮರಿಯಪ್ಪನವರು, ............ “ಕರ್ನಾಟಕ 
ಪ್ರಾಂತ ರಚನೆಗೆ ಬಹುವಾಗಿ ಶ್ರಮಿಸಿದ್ದೀರಿ. ಅದರಲ್ಲೂ ಕರ್ನಾಟಕ ರಚನೆಗೆ ಏನೇನು 
ಸಾಕ್ಷಿ ಸಾಹಿತ್ಯ ಬೇಕೋ, ಅಂಕಿ ಅಂಶಗಳೇನು ಬೇಕೋ, ಅವನ್ನೆಲ್ಲಾ ಒದಗಿಸಿದವರಲ್ಲಿ 
ತಾವು ಮೊದಲನೆಯವರೆಂದರೂ ಕೂಡ ಅತಿಶಯೋಕ್ತಿಯಾಗಲಾರದು. ತಾವು ತಮ್ಮ 


ಪ್ರತಿಭಾವಂತ ಸಂಸದೀಯ ಪಟು 285 


ಜಾಣ್ಮೆಯಿಂದ, ನೈಪುಣ್ಯತೆಯಿಂದ, ಕಾರ್ಯದಕ್ಷತೆಯಿಂದ ಆ ಕೆಲಸ ನಿರ್ವಹೆಣೆಯಲ್ಲಿಯಾರು 
ಯಾರು ಪಾತ್ರವಹಿಸಿದ್ದರೋ ಅವರ ಜೊತೆಯಲ್ಲಿ ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡಿದ್ದೀರಿ. 
ಅಂಥ ಮಹನೀಯರನ್ನು ವಿಶಾಲ ಮೈಸೂರು ರಾಜ್ಯ ಸ್ಥಾಪನಿಯಾದ ಮೇಲೆ ಈ ವಿಧಾನಸಭೆಯ 
ಅಧ್ಯಕ್ಷರ ಗದ್ದುಗೆಗೆ ಏರಿಸಿರತಕ್ಕದ್ದು ನಮನ್ನು ನಾವೇ ಗೌರವಿಸಿಕೊಡಂತಾಗಿದೆ. ತಮಗೆ ಈ 
ಗೌರವ ಹೊದೇನೂ ಅಲ್ಲ. ಅನುಭವ ಪಡೆದಿರುವ ತಮ್ಮನ್ನು ಈ ಸಭೆಯ ಗದ್ದುಗೆಗೆ ಏರಿಸಿ 
ನಾವು ತಮಗೆ ಸಲ್ಲಬೇಕಾದ ಗೌರವವನ್ನು ಸಲ್ಲಿಸಿದ್ದೇವೆ........... 6 


ಶ್ರೀ ಬಿ. ರಾಚಯ್ಯನವರು, "“............ ತಾವು ಎರಡನೇ ಬಾರಿಗೆ 
ಅಧ್ಯಕ್ಷರಾಗಿ ಈ ಸಭೆಗೆ ಸರ್ವಾನುಮತದಿಂದ ಚುನಾಯಿತರಾಗಿರುವುದನ್ನು ನೋಡಿದರೆ 
ತಾವು ಯಶಸ್ವಿಯಾದ ರೀತಿಯಲ್ಲಿ ಎಲ್ಲ ಪಂಗಡಗಳ ಅದರ ಗೌರವಗಳಿಗೆ ಪಾತ್ರರಾಗಿರುವುದು 
ತಿಳಿಯುತ್ತದೆ. ಅಲ್ಲದೆ ಈ ನಮಮೈಸೂರಿನ ವಿಧಾನಸಭೆಯಲ್ಲಿ ವಿರೋಧಪಕ್ಷದವರ ಮ್ತಿ 
ಎಲ್ಲ ಪಕ್ಷಗಳ ಹಕ್ಕು ಬಾಧ್ಯತೆಗಳನ್ನೂ ಚೆನ್ನಾಗಿ ಕಾಪಾಡಿಕೊಂಡು ಬರುತ್ತಿದ್ದೀರಿ. ಮತ್ತು 
ಯಾವ ತರಹದ ವಿರೋಧಾಭಿಪ್ರಾಯಗಳಿಗೂ ಅವಕಾಶ ಕೊಡದೆ ಎಲ್ಲರ ಪ್ರೀತಿ ವಿಶ್ವಾಸಗಳನ್ನೂ 
ಪಡೆದು ಎರಡನೆಯ ಬಾರಿಗೆ ತಾವು ಅಧ್ಯಕ್ಷರಾಗಿ ಚುನಾಯಿತರಾಗಿರತಕ್ಕದ್ದು ಬಹಳ 
ಅಭಿನಂದನಾರ್ಹವಾದುದು .. ಅಂತಹ ಒಂದು ದೊಡ್ಡ ಬೊಂಬಾಯಿ 
ಸಂಸ್ಥಾನದಲ್ಲಿದ್ದು ವಿಧಾನಸಭೆಯ ಉಪಾಧ್ಯಕ್ಷರ ಹೆಸರನ್ನು ತಾವು ಕಾಪಾಡಿಕೊಂಡು 
ಬಂದಿರುವುದನ್ನು ನೋಡಿದರೆ, ನನಗೆ ಲೋಕಸಭೆಯಲ್ಲಿ ಅಧ್ಯಕ್ಷರಾಗಿದ್ದ ದಿವಂಗತ 
ಮಾವಲಂಕರ್‌ ಅವರ ನೆನಪ್ಪ ಬರುತ್ತದೆ. ಇಡೀ ಭಾರತ ದೇಶದಲ್ಲಿ ಹಿರಿದಾದ ಲೋಕಸಭೆಯ 
ಅಧ್ಯಕ್ಷರಾಗಿದ್ದು, ಸತ್ಸಂಪ್ರದಾಯಗಳನ್ನು ಅನುಷ್ಠಾನಕ್ಕೆ ತಂದು ಎಲ್ಲ ಕ್ಷೇತ್ರಗಳಲ್ಲಿಯೂ 
ದಕ್ಷತೆಯಿಂದ, ಎಲ್ಲರಿಗೂ ಸಮಂಜಸವಾಗುವ ರೀತಿಯಲ್ಲಿದ್ದಂತಹ ಮಾವಲಂಕರ್‌ ಅವರಿಗೆ 
ಸಮಾನರಾಗಿ ತಾವೂ ಕೂಡ ಎಲ್ಲ ಕ್ಷೇತ್ರಗಳಲ್ಲಿಯೂ ಹೆಸರನ್ನು ಗಳಿಸಿ ಬೊಂಬಾಯಿ 
ಸಂಸ್ಥಾನದಿಂದ ಇಲ್ಲಿಗೆ ಬಂದು.......೬೬... i 


ಶ್ರೀ ಮಹಮೂದ್‌ ಷರೀಫ್‌ ರವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ 
ಕಂಠಿಯವರ ವೈಯುಕ್ತಿಕ ಶೀಲ ಹಾಗೂ ನಡತೆಗಳ ಬಗ್ಗೆಯೂ ಉಲ್ಲೇಖಿಸಿದ್ದು 
ಗಮನಾರ್ಹವಾಗಿದೆ.” ........ This is not only because of your appropriate 
capacity to hold the Speakership of this House but also for your personal 
characteristics. We have seen that for the last six months you have 
been holding this important office. You have conducted Yourself, Sir, in 


a very exemplary manner ............... " (ಸಾರಾಂಶ; ಈ ಹುದ್ದೆಗೆ ಕೇವಲ ತಮ್ಮ 
ಯೋಗ್ಯತೆಯೊಂದೆಯಲ್ಲ ತಮ್ಮ ವೈಯುಕ್ತಿಕ ಶೀಲವನ್ನೂ ಕೂಡ ಪರಿಗಣಿಸಲಾಗಿದೆ. ಈ 
ಆರು ತಿಂಗಳಲ್ಲಿ, ಆದರ್ಶಮಯವಾದ ತಮ್ಮನಡತೆಯನ್ನು ನಾವೆಲ್ಲ ಸ್ವತಃ ನೋಡಿದ್ದೇವೆ.) 


286 ಎಸ್‌.ಆರ್‌. ಕಂಠಿ 


ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಎಸ್‌.ಎಂ. ಕೃಷ್ಣರವರ ದೃಷ್ಟಿಯಲ್ಲಿ 


“1960 ರ ದಶಕದ ಕರ್ನಾಟಕದ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ ಮಹನೀಯರಲ್ಲಿ 
ಆಗಿನ ಶಿಕ್ಷಣ ಮಂತ್ರಿ ಶ್ರೀ ಎಸ್‌. ಆರ್‌. ಕಂಠಿಯವರು ಅಗ್ರಗಣ್ಯರು. ಮೂರುವರೆ 
ತಿಂಗಳಷ್ಟು ಕಾಲ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿಯೂ ಕಾರ್ಯನಿರ್ವಹಿಸಿದ್ದರು. 
ರಾಜ್ಯಗಳ ಪುನರ್‌ ವಿಂಗಡಣೆಯ ಪೂರ್ವದಲ್ಲಿ ಶ್ರೀ ಕಂಠಿಯವರು ಹಳೆಯ ಮುಂಬಯಿ 
ಪ್ರಾಂತದ ವಿಧಾನಸಭೆಯ ಸಂಸದೀಯ ಕಾರ್ಯದಶೀಯಾಗಿ, ಉಪ ಸಭಾದ್ಯಕ್ಷರಾಗಿ ಒಂದು 
ದಶಕದಷ್ಟು ಕಾಲ ಅನುಭವ ಹೊಂದಿದವರಾಗಿದ್ದರು. ಉಜ್ವಲ ರಾಷ್ಟ್ರಪ್ರೇಮಿಯಾದ 
ಶ್ರೀಯುತರು ಭಾರತದ ಸ್ವಾತಂತ್ರಾ ಂದೋಲನದಲ್ಲಿ ರಾಜ್ಯ ಹಾಗೂ ರಾಷ್ಟ್ರಮಟ್ಟದಲ್ಲಿ 
ಚಳುವಳಿಗಳನ್ನು ಸಂಘಟಿಸಿ ಸೆರೆಮನೆ ವಾಸವನ್ನು ಅನುಭವಿಸಿದ್ದರು. ಕರ್ನಾಟಕದ 
ಏಕೀಕರಣದಲ್ಲಂತೂ ಶ್ರೀ ಕಂಠಿಯವರನ್ನು ಸರಿಗಟ್ಟುವಂತಹ ನಾಯಕರುಗಳು ತೀರ 
ವಿರಳೆವಾಗಿದ್ದರು. 


ಶ್ರೀ ಕಂಠಿಯವರು ಮುಖ್ಯಮಂತ್ರಿಯಾಗಿ ಹಾಗೂ ವಿದ್ಯಾಮಂತ್ರಿಯಾಗಿ 
ಕಾರ್ಯನಿರ್ವಹಿಸುತ್ತಿದ್ದಾಗ ನಾನು ಕೂಡ ವಿಧಾನಸಬೆಯಲ್ಲಿ ವಿರೋಧ ಪಕ್ಷದ ಸದಸ್ಯನಾಗಿದ್ದೆ. 
ಶ್ರೀ ಕಂಠಿಯವರ ಆಳವಾದ ಜ್ಞಾನ, ಅಪಾರ ಅನುಭವ, ಕಾರ್ಯನಿಷ್ಠೆ ಹಾಗೂ 
ಪ್ರಾಮಾಣಿಕತೆಯನ್ನು ಸ್ವತಃ ಮನಗಾಣುವ ಅವಕಾಶ ನನಗೆ ಒದಗಿ ಬಂದಿತ್ತು. ನಿಜವಾಗಿಯೂ 
ಶ್ರೀ ಕಂಠಿಯವರು ಒಬ್ಬ ಅಪರೂಪದ ರಾಜಕಾರಣಿ, ಸರಳ ಸಜ್ಯನಿಕೆಯ ಮನುಷ್ಯ. ಇಂತಹ 
ಮಹಾನ್‌ ವ್ಯಕ್ತಿಗಳ ಜೀವನ ಚರಿತ್ರೆ ಹಾಗೂ ಕಾರ್ಯ ಸಾಧನೆಗಳು ಶಾಶ್ವತವಾಗಿ 
ದಾಖಲಿಸಲ್ಲಡಬೇಕಾದದ್ದು ತೀರಾ ಅವಶ್ಯಕ. ಈ ಕೆಲಸವನ್ನು ಕನ್ನಡದ ಹೆಸರಾಂತ 
ಬರಹಗಾರರಾದ ಶ್ರೀ ಮನು ಬಳಿಗಾರ್‌ ಅವರಿಂದ ಮಾಡಿಸಿ ನಾಡಿನ ಜನರಿಗೆ ಅತಿವಿರಳ 
ರಾಜಕಾರಣಿ ಎಸ್‌.ಆರ್‌. ಕಂಠಿಯವರು ಎಂಬ ಗ್ರಂಥವನ್ನು ಅರ್ಪಿಸುತ್ತಿರುವದು 
ಸ್ತುತ್ಯಾರ್ಹವಾದದ್ದು.”' 

(ಶ್ರೀ ಮನು ಬಳಿಗಾರ್‌ ಅವರು ರಚಿಸಿದ, "ಅತಿ ವಿರಳ ರಾಜಕಾರಣಿ 
ಎಸ್‌. ಆರ್‌. ಕಂಠಿ” ಗ್ರಂಥದ ಮುನ್ನುಡಿಯಿಂದ) 


ಪ್ರತಿಭಾವಂತ ಸಂಸದೀಯ ಪಟು 287 


300) 


ಫ್ರೀ ಸುಭಾಷ್‌ಚಂದ್ರ ಬೋಸ್‌ ಮಗಳು ಅನಿತಾ ಬೋಸ್‌ ಜೊತೆ ಎಸ್‌. ಆರ್‌. ಕಂಠಿ 


ಕೇಂದ್ರ ಸರ್ಕಾರದ ಅಂದಿನ ಶಿಕ್ಷಣ ಸಚಿವ ಶ್ರೀ ಎಂ.ಸಿ, ಛಾಗ್ದ ಅವರಿಂದ ಬೆಂಗಳೂರು 
ವಿಶ್ವವಿದ್ಯಾಲಯದ ಉದ್ದಾಟನೆಯಾದಾಗ ಬಲಕೊನೆಯಲ್ಲಿ ಶ್ರೀ ಕಂಠಿ ಹಾಗೂ 
ಮುಖಮಂತಿ ನಿಜಲಿಂಗಪನವರನ್ನು ಕಾಣಬಹುದು. 


288 ಎಸ್‌.ಆರ್‌. ಕಂಠಿ 


P ' 
ಶ್ರೀ ಕಂಠಿ (ಕುಳಿತವರಲ್ಲಿ ಎಡಗಡೆಯಿಂದ 2ನೇಯವರು) ಆಯೋಜಿಸಿದ್ದ ಭೋಜನಕೂಟ. ಪಕ್ಕದಲ್ಲಿ 
ಶೀ ರಾಮಕೃಷ್ಠ ಹೆಗಡೆ, ಎದುರಿಗೆ ಶ್ರೀ ವೀರೇಂದ್ರ ಪಾಟೀಲ್‌ ಮುಂತಾದವರು. 


ಖ್ಯಾತ ಸಾಹಿತಿ ಡಾ. ಶಿವರಾಮ ಕಾರಂತರೊಂದಿಗೆ 


ಸಂ. 


}. 


ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹ ಮಾಲಿಕೆ 


ಪ್ರಕಟಗೊಂಡ ಪುಸ್ತಕಗಳು 


ಪುಸ್ತಕದ ಹೆಸರು 
ಕೆ. ಹನುಮಂತಯ್ಯ 


ಎಸ್‌. ನಿಜಲಿಂಗಪ್ಪ 
ಶಾಂತವೇರಿ ಗೋಪಾಲ ಗೌಡ 
ವೈಕುಂಠ ಬಾಳಿಗಾ 


ವೀರೇಂದ್ರ ಪಾಟೇಲ್‌ 


ಕಡಿದಾಳ್‌ ಮಂಜಪ್ಪ 


ಜೆ.ವಿ. ಹಳ್ಳಿಕೇರಿ 
ಕೆ.ಎಸ್‌. ನಾಗರತ್ನಮ್ಮ 


ಡಿ. ದೇವರಾಜ ಅರಸು 
ಕೆ.ಟಿ. ಭಾಷ್ಯಂ 
ಕೆ. ಪುಟ್ಟಸ್ತಾಮಿ 
ಟಿ. ಸಿದಲಿಂಗಯ್ದ 

[7 ಶಿ 
ಜಗಳೂರು ಇಮಾಂ 


ಕೆಸಿ. ರೆಡ್ಡ 


ಲೇಖಕರ ಹೆಸರು 
ಪ್ರೊ ಎನ್‌.ಬಿ. ಪಂಗಣ್ಣಾಯ್ಯ 
ಹಾಗೂ ಇತರರು 
ಡಾ॥ ಸಂದೀಪ್‌ ಶಾಸ್ತ್ರಿ 
ಪ್ರೊ॥ ಎನ್‌.ಬಿ. ಪಂಗಣ್ಣಾಯ್ಯ 
ಡಾ॥ ಪಿ. ಜೀವನ್‌ ಕುಮಾರ್‌ 
ಡಾ॥ ಎಸ್‌.ಹೆಚ್‌. ಕವಂಟೆ 
ಹಾಗೂ ಇತರರು 
ಡಾ॥ ಎಸ್‌.ಹೆಚ್‌. ಕವಂಟೆ 
ಹಾಗೂ ಇತರರು 
ಡಾ॥ ಆರ್‌.ಎಂ.ಎಲ್‌. ಪಾಟೀಲ್‌ 
ಪೊ॥ ಎಸ್‌.ಬಿ. ಪಂಗಣ್ಣಾಯ್ಯ 
ಹಾಗೂ ಇತರರು 
ಜೆ.ಎಸ್‌. ಸದಾನಂದ 
ಡಾ॥ ವಿಘ್ನೇಶ್‌ ಎನ್‌. ಭಟ್‌ 
ಜಿ. ದಕ್ಷಿಣಾ ಮೂರ್ತಿ 
ಜಿ. ದಕ್ಷಿಣಾ ಮೂರ್ತಿ 
ಜಿ.ಎಸ್‌. ಸದಾನಂದ 


ಸಂಧ್ಯಾರೆಡ್ಡಿ 


ದರ 


20.00 


15.00 
15.00 
20.00 


20.00 


15.00 


15.00 


15.00 


15.00 
15.00 
15.00 
20.00 


15.00 


20.00 


ಗಂಗಾಧರ್‌ ನಮೋಶಿ 
ಬಿ.ಡಿ. ಜತ್ತಿ 


ಆರ್‌. ಗುಂಡೂರಾವ್‌ 


ಎಸ್‌.ಡಿ. ಗಾಂವಕರ್‌ 
ಎಂ.ಖಹಿಎಲ್‌. ಶಾಸ್ತಿ , 
ಎಸ್‌. ಶಿವಪ್ಪ 

ಕಾಗೋಡು ಚಳವಳಿ 


ಎಂ.ಕೆ. ಭಂಡಿ 


ಪ್ರೊ॥ ಬಿ.ಎನ್‌. ಚಂದ್ರಯ್ಯ 
ನಂಜಯ್ಯ ಹೊಂಗನೂರ್‌ 

ಡಾ ಎಂ.ಎಸ್‌. ಪಾಟೀಲ್‌ 

ಡಾ॥ ಹೆಚ್‌.ಎಂ. ಪಂಚಾಕ್ಷರಯ್ಯ 
ಡಾ॥ ಕವಂಟೆ ಹಾಗೂ ಇತರರು 


ಕೃಷ್ಣ ಕೊಲ್ಲಾರ ಕುಲಕುರ್ಣಿ 


ಈಶ್ವರದ್ದೆ J ತೋಟ 
ಎಂಕೆ. ಭಂಡಿ 


ಹೆಚ್‌.ಕೆ. ಬಾಲಸೂರಿ 


ಡಾ॥! ಡಿ.ಎಸ್‌. ಜಯಪ್ಪಗೌಡ 
ಎಲ್‌.ಎನ್‌. ಮುಕುಂದರಾಜ್‌ 
ಮೋಹನ್‌ ವರ್ಣೇಕರ್‌ 
ಉಪಾ ಹಾರೋಗದ್ದನಾಯಕ್‌ 
ಮಲ್ಲಿಕಾರ್ಜುನಕೂಡಂಗಿ 


ಮಲ್ಲಿಕಾರ್ಜುನಕೂಡಲಗಿ 


ಭಾಷಾಂತರ ಪುಸ್ತಕಗಳು 


ಪುಸ್ತಕದ ಹೆಸರು 
ಡಾ! ಬಿ.ಆರ್‌. ಅಂಬೇಡ್ಕರ್‌ 


ಡಾ! ರಾಂ ಮನೋಹರ 


ಯಲೋಹಿಯಾ 


ಲೇಖಕರ ಹೆಸರು 
ಭಾಷಾಂತರ ನಿರ್ದೇಶನಾಲಯ 


ಭಾಷಾಂತರ ನಿರ್ದೇಶನಾಲಯ 


20.00 
20.00 
20.00 
15.00 
15.00 
15.00 
15.00 
20.00 
15.00 
15.00 
15.00 
30.00 
15.00 
20.00 
20.00 
20.00 
30.00 


15.00 


ದರ 
20.00 


15.00 


ಡಾ। ಶ್ಯಾಂಪ್ರಸಾದ್‌ ಮುಖರ್ಜಿ 


ಶೇಕ್‌ ಮಹಮದ್‌ ಅಬ್ದುಲ್ಲಾ 


ಡಾ।॥ ರಾಜೇಂದ್ರ ಪ್ರಸಾದ್‌ 


ಭೂಪೇಶ್‌ ಗುಪ್ತ 


ಆನಂತಶಯನಂ ಅಯ್ಯಂಗಾರ್‌ 
ರಾಜಕುಮಾರಿ ಅಮೃತ್‌ಕೌರ್‌ 

ಡಾ। ಚಿಂತಾಮನ್‌ ಡಿ. ದೇಶಮುಖ್‌ 
ಪನಂಪಿಲ್ಲಿ ಗೋವಿಂದ ಮೆನನ್‌ 


ಜೆ } ಸುಖಲಾಲ್‌ ಹಾಧಿ 
ಎಸ್‌.ಎಂ. ಜೋಷಿ 


ಡಾ॥ ಲಂಕಾ ಸುಂದರಂ 


ರಾಜ್ಯ ಭಾಷಾ ಆಯೋಗದ 


ಅಧ್ಯಕ್ಷರು 


ಭಾಷಾಂತರ ನಿರ್ದೇಶನಾಲಯ 


ಭಾಷಾಂತರ ನಿರ್ದೇಶನಾಲಯ 


ಆರ್‌.ಕೆ. ಹುಡುಗಿ 


ಆರ್‌.ಕೆ. ಹುಡುಗಿ 


ಭಾಷಾಂತರ ನಿರ್ದೇಶನಾಲಯ 


po) 
ಕೆ.ಹೆಚ್‌. ಸಾವಿ 


Ke 


ಬೇಳೂರು ಸುದರ್ಶನ್‌ 


ಭಾಷಾಂತರ ನಿರ್ದೇಶಕನಾಲಯ 


20.00 


20.00 


15.00 


20.00 


20.00 


15.00 


20.00 


20.00 


15.00 


15.00 


15.00 


15.00 


